ಗಾಂಧೀ ಗ್ರಂಥಮಾಲೆ ಸಂಪುಟ-5 


ತರ್ನಾಣಕ ಗಾಂಧೀ ಸ್ಕಾರಕ ನಿರಿ ಸುವರ್ಣ ಮಹೋತ್ಸವ ವರ್ಷ ಅಕ್ಟೋಬರ್‌ 2010-2011 


$ 


ಮೋ. ಕ. ಗಾಂಧಿ 
ಸೋಂ 


gandhiysana 


ತೆ v | 
NE, 3 
೫ ಕೆ ಥ್‌ : 


ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ ಸುವರ್ಣ ಮಹೋತ್ಸವ ವರ್ಷ:ಅಕ್ಟೋಬರ್‌ ೨೦೧೦-೨೦೧೧ 


ಸಮಾಜಧರ್ಮ 


ಗಾಂಧಿ ಗ್ರಂಥ ಮಾಲೆ-5 


ಮೊ.ಕ. ಗಾಂಧೀ 


ಗಾಂಧಿಯಾನ ಪಬ್ಲಿಷಿಂಗ್‌ ಹೌಸ್‌ 
ಕಸ್ತೂರ್‌ಬಾ ಭವನ, ಗಾಂಧಿ ಭವನ ಆವರಣ 
ಕುಮಾರಪಾರ್ಕ್‌ ಪೂರ್ವ, ಬೆಂಗಳೂರು - 560 001 


SAMAJADHARMA 


Written by 

M. K. Gandhi 
Translated by 

R. R. Divakara 


Published by 
Gandhiyaana Publishing House 
Kasturba Bhavan, Gandhi Bhavan Campus 


Kumara Park East 
Bangalore - 560 001 


© Reserved 


First Impression : 1959 
Second Impression : 2011 
Price : Rs. 200/- 

Pages : 296 

1/8" Demmy 

80 GSM Maplitho 


ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ 
ಗಾಂಧಿಯಾನ ಬಳಗ 


ಡಾ.ಹೊ. ಶ್ರೀನಿವಾಸಯ್ಯ 

ಪ್ರೊ. ಹೆಚ್‌.ಆರ್‌. ದಾಸೇಗೌಡ 
ಪ್ರೊ. ಮಲ್ಲೇಪುರಂ ಜಿ. ವೆಂಕಟೇಶ್‌ 
ಡಾ. ಬೈರಮಂಗಲ ರಾಮೇಗೌಡ 
ಡಾ. ಮೀರಾಸಾಬಿಹಳ್ಳಿ ಶಿವಣ್ಣ 
ಪ್ರೊ. ಓ. ಅನಂತರಾಮಯ್ಯ 

ಶ್ರೀ ಕೆ.ಜಿ.ವೆಂಕಟೇಶ್‌ 


್‌ ಕ 
ಡಾ. ಎಂ. ವಿ. ಶ್ರೀನಿವಾಸ್‌ 


Printed by 

Shakthi Printers & Publishers 
Bangalore - 560 058 

Ph.: 080-28372643 


ನಿವೇದನೆ 


ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ ತನ್ನ ೫೦ ವರ್ಷಗಳ ಸಾರ್ಥಕ ಸೇವೆಯನ್ನ 
ಪೂರೈಸಿ ಪ್ರಸ್ತುತದಲ್ಲಿ ತನ್ನ ಸ್ವರ್ಣ ಮಹೋತ್ಸವನ್ನು ೨-೬-೨೦೧೦ ರಿಂದ ಆಚರಣೆ 
ಮಾಡಿಕೊಳ್ಳುತ್ತಿದೆ. ಆಚರಣಾ ಸಮಿತಿಯ ತೀರ್ಮಾನದಂತೆ ಕರ್ನಾಟಕ ರಾಜ್ಯದ 
ಎಲ್ಲಾ ೩೦ ಜಿಲ್ಲೆಗಳಲ್ಲಿ ರಾಷ್ಟ್ರಪಿತನ ಜೀವನ - ಸಾಧನೆ ಕುರಿತಂತೆ ಉಪನ್ಯಾಸಗಳು, 
ವಿಚಾರ ಸಂಕೀರ್ಣಗಳು, ಚರ್ಚಾ ಸರ್ಧೆಗಳನ್ನೂ ಏರ್ಪಡಿಸುತ್ತಿದೆ. ಜೊತೆ ಜೊತೆಯಲ್ಲಿ 
ಗಾ೦ಧೀಜೀಯವರ ಸಾಹಿತ್ಯವನ್ನೂ ಪ್ರಕಟಿಸುತ್ತಿದೆ. ಈ ಸಂದರ್ಭಕ್ಕೆ ಅನುಗುಣವಾಗಿ 
೫೦ ಉತ್ತಮ ಗ್ರಂಥಗಳನ್ನು ಪ್ರಕಟಿಸುತ್ತಿದೆ. ೫೦ ಗ್ರಂಥಗಳಲ್ಲಿ ಕೆಲವು ಮರು 
ಮುದ್ರಣಾವಾಗುತ್ತಿವೆ. ಈ ಕೆಲವು ಮಹಾತ್ಮರ ಸಾಹಿತ್ಯ ಮತ್ತು ದೇಶದ ಸ್ವಾತಂತ್ರ್ಯಕ್ಕಾಗಿ 
ಅವರು ಮಾಡಿದ ತ್ಕಾಗ, ಅವರ ಸೇವಾನಿಷ್ಠೆ ಮುಂತಾದ ವಿಷಯಗಳನ್ನು ಕುರಿತಂತೆ 
ಅನುಭವಿ ಗಾಂಧೀವಾದಿಗಳಿಂದ ಬರೆಸಿ ಪ್ರಕಟಿಸಿದ ಕೃತಿಗಳಾಗಿರುತ್ತವೆ. ೫೦ ಕೃತಿಗಳ 
ಪ್ರಕಟಣ ಜೊತೆಗೆ ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ ಕಳೆದ ಶತಮಾನದ ಅರವತ್ತರ 
ದಶಕದಿಂದ ಗಾಂಧೀ ವಿಚಾರ ಪ್ರಚಾರ ಕಾರ್ಯದಲ್ಲಿ ನಿರ್ವಹಿಸಿದ ಕಾರ್ಯಕಮಗಳ 
ಕ್ರೋಢೀಕೃತ ಗ್ರಂಥವನ್ನೂ ಪ್ರಕಟಿಸುತ್ತಿದೆ. 


ಇದಲ್ಲದೆ ಗಾಂಧಿಯವರಂತೆಯೇ ಈ ದೇಶದಲ್ಲಿ ಸಂಚಲನವನ್ನು ಮೂಡಿಸಿದ 
ಹಲವಾರು ಮಹನೀಯರು ಇದ್ದಾರೆ. "ಸಂಪೂರ್ಣ ಕ್ರಾಂತಿ' ಯ ಮೂಲಕ ಭಾರತದ 
ಸಾಮಾಜಿಕ-ರಾಜಕೀಯ ವ್ಯವಸ್ಥೆ ಗೆ ಚುರುಕು ಮುಟ್ಟಿಸಿದ ಜೆ.ಪಿ. ಯವರನ್ನು ಕುರಿತು 
'ಜಿ.ಪಿ. ವಿಚಾರ ಸಾಹಿತ್ಯ ಮಾರಿಯನ್ನು ಹೊರತರುವ ಯೋಜನೆಗೂ ಚಾಲನೆ 
ದೊರೆತಿದೆ. 

“ಭೂದಾನ' ಯಜ್ಞದ ಮೂಲಕ ಭೂರಹಿತರ ಕನಸಿಗೆ ರಕ್ಕ ಮೂಡಿಸಿದ ಮಹಾಚೇತನ 
ವಿನೋಬಾ ಭಾವೆ ಅವರನ್ನು ಕುರಿತು “ವಿನೋಬ ಸಾಹಿತ್ಯ ಮಾಲೆ' ಯನ್ನು ಸಹ 
ಹೊರತರಲಾಗುತ್ತಿದೆ ಎಂದು ತಿಳಿಸಲು ಹರ್ಷವಾಗುತ್ತಿದೆ. 

ಈ ಪ್ರಕಟಣಾ ಕಾರ್ಯದಲ್ಲಿ ಆಸ್ಕೆ ವಹಿಸಿ ಪ್ರಕಟಣೆಗೆ ಅನುವು ಮಾಡಿಕೊಟ್ಟಿರುವ 
ಗಾ೦ಧಿಯಾನ ಪಬ್ಲಿಷಿಂಗ್‌ ಹೌಸ್‌ ಸಂಸ್ಥೆಯ ನಿರ್ದೇಶಕರಾದ ಶ್ರೀ ಸಿವಿಜಿ ಚಂದು 
ಅವರಿಗೂ, ಅವರ ಮುದಕ ಸಿಬ್ಬಂದಿಗೂ ಕರ್ನಾಟಕ ಗಾಂಧೀ ಸ್ಮಾರಕ ನಿಧಿ 
ಆಭಾರಿಯಾಗಿದೆ. 

ಈ ಕೃತಿಗಳನ್ನೂ ಕೊಂಡು ಓದುವ ಅಭ್ಯಾಸ ಕನ್ನಡ ನಾಡಿನ ಜನತೆಯಲ್ಲಿ ಹೆಚ್ಚು 
ಹೆಚ್ಚಾಗಿ ಉ೦ಟಾಗಲಿ ಎಂದು ಆಶಿಸುತ್ತೇನೆ. 


ಪ್ರೊ. ಎಚ್‌. ಆರ್‌. ದಾಸೇಗೌಡ 


ಕಾರ್ಯದರ್ಶಿ 
ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ 


4 - ಸಮಾಜಧರ್ಮ 


ಗಾಂಧಿಯಾನ 


ಭಾರತದ ಯುವಜನಾಂಗ ಗಾಂಧೀ ವಿಚಾರಧಾರೆಗಳಿಂದ ದೂರ ಸರಿಯುತ್ತ 
ಪಾಶ್ಚಾತ್ಯ ಸಂಸ್ಕೃತಿಯ ದಾಸಾನುದಾಸರಾಗಿ, ನೆಲೆ ತಪ್ಪಿದ ಹಕ್ಕಿಗಳಂತೆ 
ಪರಿತಪಿಸುತ್ತಿರುವುದು ಹೆಚ್ಚಾಗುತ್ತಿರುವಂತೆಯೇ ಗಾಂಧೀವಾದ ಹಿಂದೆಂಗಿಂತ ಹಚ್ಚು 
ಪ್ರಸ್ತುತವಾಗುತ್ತಿರುವುದು ಅಚ್ಚರಿಯ ಬೆಳವಣಿಗೆಯಾಗಿ ಕಂಡುಬರುತ್ತಿದೆ. ನಗರೀಕರಣ, 
ಆಧುನೀಕರಣ, ಖಾಸಗೀಕರಣ, ಜಾಗತೀಕರಣಗಳಲ್ಲಿ ಬೆಂದು ಬಸವಳಿದ ಪಾಶ್ಚಾತ್ಯರಿಗೆ 
ಗಾಂಧೀ ಚಿಂತನೆಗಳು ಮಂತ್ರದಂಡದಂತೆಯೂ ಗಾಂಧೀಜಿ ಆರಾಧ್ಯದೈವದಂತೆಯೂ 
ಗೋಚರಿಸತೊಡಗಿದ್ದಾರೆ. "ಹಿತ್ತಲ ಗಿಡ ಮದ್ದಲ್ಲ' ಎನ್ನುವುದನ್ನು ಕಡುನಿಷ್ಠೆಯಿಂದ 
ನಂಬಿ ಅನುಸರಿಸಿಕೊಂಡು ಬರುತ್ತಿರುವ, ಶಂಖದಿಂದ ಬಂದರೆ ಮಾತ್ರ ತೀರ್ಥ 
ಎಂದು ಕೈಯೊಡ್ಡಿ ನಮ್ಮಿಂದ ಅಲ್ಲಿಗೆ ಹೋಗಿ, ಅಲ್ಲಿಂದ ಬರುತ್ತಿರುವುದನ್ನು 
ಭಯಭಕ್ತಿಯಿಂದ ಸ್ವೀಕರಿಸಲು ಸಿದ್ಧರಾಗಿರುವ ನಾವು ಇನ್ನಾದರೂ ಗಾ೦ಧೀಜಿ ಮತ್ತು 
. ಅವರ ವಿಚಾರಗಳನ್ನು ಅರ್ಥಮಾಡಿಕೊಳ್ಳುವ ಪ್ರಾಮಾಣಿಕತೆಯನ್ನೂ ವಿವೇಕವನ್ನೂ 
'ತೋರಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ಗಾಂಧೀಜಿಯವರ ಬರಹಗಳೇ ದೀವಟಿಗೆಗಳಾಗಿ 
ನಮಗೆ ದಾರಿ ತೋರಬೇಕಾಗಿದೆ. ಗಾಂಧಿಯನ್ನು ಅರ್ಥಮಾಡಿಕೊಂಡವರು, 
ಗಾಂಧೀಮಾರ್ಗದಲ್ಲಿ ನಡದು ಉದ್ದಾರವಾದವರು ವಿಶ್ವದೆಲ್ಲೆಡೆ ಆಗಾಗ ಮಿನುಗುತ್ತಿದ್ದರೂ 


ಸಮಾಜಧರ್ಮ - 5 


ಭಾರತದಲ್ಲಿಯೇ ಅಂಥವರು ಕಾಣುತ್ತಿಲ್ಲವಲ್ಲ ಎನ್ನುವ ಲಜ್ಜೆಯಾದರೂ ನಮ್ಮನ್ನು 
ಆವರಿಸಿಕೊಳ್ಳಬೇಕಾಗಿದೆ. 

ಗಾಂಧೀಜಿ ವಿಚಾರಧಾರೆಗಳನ್ನು ಓದುವ ಮೂಲಕವಾದರೂ ಒಂದು ಪರಿವರ್ತನೆಗೆ 
ಹೊರಳಿಕೊಳ್ಳುವ ದಿನ ಹತ್ತಿರವಾಗಲಿ ಎಂದು ಗಾಂಧೀ ಸ್ಮಾರಕ ನಿಧಿ ಗಾಂಧೀಜಿಯವರ 
ಎಲ್ಲ ಬರಹಗಳನ್ನು ಕನ್ನಡದಲ್ಲಿ ಪ್ರಕಟಿಸುವ ಸಾಹಸಕ್ಕೆ ಮುಂದಾಯಿತು. ಇವುಗಳಲ್ಲಿ 
ಕಲವು ಗಾಂಧಿ ಮತ್ತು ಅವರ ಚಿಂತನೆಗೆ ಸಂಬಂಧಿಸಿದ ಸ್ವತಂತ್ರ ಕೃತಿಗಳಾದರೆ ಮತ್ತೆ 
ಕಲವು ಇಂಗ್ಲಿಷ್‌ನಿಂದ ಅನುವಾದ ರೂಪದಲ್ಲಿ ಕನ್ನಡಕ್ಕೆ ತಂದ ಕೃತಿಗಳು. ಗಾಂಧೀ 
ಸ್ಮಾರಕ ನಿಧಿ ವ್ರತದೋಪಾದಿಯಲ್ಲಿ ನಿರ್ವಹಿಸಿದ ಈ ಪುಸ್ತಕ ಪ್ರಕಟಣೆಯ ಕೆಲಸ 
ನಿರೀಕ್ಷೆಗೂ ಮೀರಿ ಯಶಸ್ಸು ಕಂಡದ್ದು ಈಗ ಇತಿಹಾಸ. ನಂಬಲು ಆಶ್ಚರ್ಯವೆನಿಸುವಷ್ಟು 
ಕಡಿಮೆ ಬೆಲೆಯಲ್ಲಿ ಲಾಭಾಪೇಕ್ಷೆಯಿಲ್ಲದೆ ನಿಧಿ ಹೊರತ೦ದ ಪುಸ್ತಕಗಳು ವೇಗವಾಗಿ 
ಖರ್ಚಾದವು. ಜನ ಈ ಪುಸ್ತಕಗಳನ್ನು ಪ್ರೀತಿ ಭಕ್ತಿ ಗೌರವ ಅಭಿಮಾನಗಳಿಂದ 
ಖರೀದಿಸಿದರು. ಮನೆಯ ಕಪಾಟುಗಳಲ್ಲಿ ಆಲಂಕಾರಿಕವಾಗಿ ಜೋಡಿಸಿಟ್ಟರು. 
ಕೆಲವರಾದರೂ ಓದಿದರು. ತಲೆಯಲ್ಲಿ ತುಂಬಿಕೊಂಡರು. ಬೇರೆಯವರಿಗೂ 
ಮುಟ್ಟಸಿದರು. ಗಾಂಧೀ ಸಾಧನೆ ಈ ರೀತಿ ಮರುಪ್ರಸಾರವಾಗಲು ನಿಧಿಯ ಪ್ರಯತ್ನ 
ಕಾರಣವಾಯಿತು. 

ಗಾಂಧೀ ಸ್ಮಾರಕ ನಿಧಿ ಹೊರತಂದ ಪುಸ್ತಕಗಳು ಒಂದೋ ಎರಡೋ ಮುದ್ರಣ 
ಕಂಡು ಐವತ್ತು ಅರುವತ್ತು ವರ್ಷಗಳು ಕಳೆದ ಮೇಲೆ ಎರಡನೇ ಸುತ್ತಿನಲ್ಲಿ ಆ 
ಪುಸ್ತಕಗಳನ್ನು ಮರುಚಾಲನೆಗೊಳಿಸುವ ಜವಾಬ್ದಾರಿ ಈಗ 'ಗಾ೦ಂಧಿಯಾನ' ದ ಪಾಲಿಗೆ 
ಬ೦ದಿದೆ. ಯಾರೋ ಬಿತ್ತಿದ ಬೀಜವನ್ನು, ಯಾರೋ ಬೆಳೆಸಿದ ಫಸಲನ್ನು ಈಗ 
ಕಟಾವು ಮಾಡಿ ಮನೆಮನೆಗೆ ಮುಟ್ಟಿಸುವ ಕಾಯಕವನ್ನು ಗಾಂಧೀಯಾನ ಅತ್ಯಂತ 
ಗೌರವದಿಂದ ಮಾಡುತ್ತಿದೆ. ಗಾಂಧೀ ಬದುಕು, ಗಾಂಧೀವಾದ, ಗಾಂಧೀ ಚಿಂತನೆ, 
ಗಾಂಧೀ ವಿಚಾರಧಾರೆಗಳಲ್ಲಿ ಓದುಗರು ಮಿಂದೇಳಬೇಕೆಂದು, ಹೊಸ ಕಾಲದ 
ಕಗ್ಗಂಟುಗಳನ್ನು ಎದುರಿಸಲು ಸನ್ನದ್ಧರಾಗಬೇಕೆ೦ದು ಸಮರ್ಥರಾಗಬೇಕೆಂದು, 
ಉತ್ಸಾಹದಿಂದ ಪುಟಿದೇಳಬೇಕೆ೦ದು, ಪುನರ್ಮುದ್ರಣಗೊಳ್ಳುತ್ತಿರುವ ಎಲ್ಲ ಪುಸ್ತಕಗಳ 
ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು, ವಿಶ್ವದ ಉತ್ತಮ ನಾಗರಿಕರಾಗಿ 
ರೂಪುಗೊಳ್ಳಬೇಕೆಂದು “ಗಾಂಧಿಯಾನ' ಆಶಿಸುತ್ತದೆ. 

ನಿರ್ದೇಶಕರು 
-ಗಾಂಧಿಯಾನ ಪಬ್ಲಿಷಿಂಗ್‌ ಹೌಸ್‌ 

6 - ಸಮಾಜಧರ್ಮ 


ಗಾಂಧೀಜಿಯ ಬರಹಗಳ ಕನ್ನಡ ಅನುವಾದ 


ವಿಶ್ವದ ಎಲ್ಲ ಭಾಷೆಗಳಲ್ಲಿಯೂ ಗಾಂಧೀಜಿಯ ವಿಚಾರಗಳ ಪ್ರಚಾರ ಮಾಡುವುದು 
ಗಾಂಧೀ ಸ್ಮಾರಕ ನಿಧಿಯ ಮುಖ್ಯ ಉದ್ದೇಶಗಳಲ್ಲಿ ಒಂದು. ಕರ್ನಾಟಕಕ್ಕೆ ಹಾಗೂ 
ಕನ್ನಡಿಗರಿಗೆ ಅತೀವ ಮಹತ್ವದ ಗಾಂಧೀ ವಿಚಾರಗಳ ಪರಿಚಯ ಮಾಡಿಕೊಡುವುದು 
ಈಗ ಕೈಗೊಂಡ ಈ ಯೋಜನೆಯ ಗುರಿಯಾಗಿದೆ. 

ಕರ್ನಾಟಕದ ಹಲವಾರು ಸಾಹಿತಿಗಳು, ಲೇಖಕರು, ಗಾಂಧೀಜಿಯ ಬರಹಗಳಲ್ಲಿ 
ಕೆಲವನ್ನು ಆಗಲೇ ಅನುವಾದಿಸಿ ಪ್ರಕಟಿಸಿದ್ದಾರೆ. ಸಾಧ್ಯವಾದಷ್ಟು ಈಗಲೇ ಪ್ರಕಟವಾಗಿರುವ 
ಅನುವಾದಗಳನ್ನು ಅವಶ್ಯಕವಿದ್ದಲ್ಲಿ ಪರಿಷ್ಕರಿಸಿ ಅವುಗಳನ್ನು ಈ ಗಾಂಧೀ 
ಗ್ರಂಥಮಾಲೆಯಲ್ಲಿ ಪೋಣಿಸುವ ಪ್ರಯತ್ನ ನಡೆದಿದೆ. ಗಾಂಧೀಜಿಯ ಮುಖ್ಯ ಹಾಗೂ 
ಎವಿಧ ವಿಚಾರಗಳ ಪರಿಚಯವನ್ನು ಮಾಡಿಕೊಡಲು ಸುಮಾರು ಇಪ್ಪತ್ತು ಸಂಪುಟಗಳು 
ಸಿದ್ದವಾಗುತ್ತಲಿವೆ. 

ಗಾಂಧೀಜಿಯ ಎಲ್ಲ ಬರಹಗಳನ್ನೂ ಸಂಪೂರ್ಣವಾಗಿ ಅನುವಾದಿಸುವುದು 
ನಮ್ಮ ಉದ್ದೇಶವಲ್ಲ; ಭಾರತ ಸರ್ಕಾರ ಆ ಕಾರ್ಯವನ್ನು ಕೈಕೊಂಡಿದೆ. ಆದರೆ ಈ 
ನಮ್ಮ ಯೋಜನೆಯ ಉದ್ದೇಶ ಗಾಂಧೀಜಿಯ ಪ್ರಧಾನವಾದ ಅಭಿಪ್ರಾಯಗಳನ್ನು 
ಸಮಂಜಸವಾದ ರೀತಿಯಲ್ಲಿ ಕೂಡಿಸಿ ಮುಖ್ಯವಾದ ಶೀರ್ಷಿಕೆಗಳ ಅಡಿಯಲ್ಲಿ ಅವನ್ನು 


ಸಮಾಜಧರ್ಮ - 7 


ಅಳವಡಿಸಿ ಕನ್ನಡಿಸಿ ಪ್ರಕಟ ಮಾಡುವುದಾಗಿದೆ. ಗಾಂಧೀಜಿ ಪುಸ್ತಕರೂಪವಾಗಿಯೇ 
ಬರೆದ ಗ್ರಂಥಗಳನ್ನು ಅವು ಇರುವಂತೆ ಅಥವಾ ಅವಶ್ಯಕವಾದರೆ ಸಂಗ್ರಹಿಸಿ ಅನುವಾದ 
ಮಾಡಲಾಗುತ್ತದೆ. ಮತ್ತೆ ಕೆಲವು ಗ್ರಂಥಗಳು ಗಾಂಧೀಜಿ ಅವರ ಅಭಿಪ್ರಾಯಗಳನ್ನು 
“ಯಂಗ್‌ ಇಂಡಿಯಾ” ಮತ್ತು “ಹರಿಜನ” ಪತ್ರಿಕೆಗಳಿಂದ ಆಯ್ಕ ಲೇಖನಗಳ 
ಸಂಕಲನಗಳಾಗಿವೆ. ಸಂಕಲನವು ಸ್ವಲ್ಪ ನಿಧಾನದ ಕೆಲಸ; ಕಷ್ಟವಾದ ಕೆಲಸವೂ ಹೌದು. 
ಎಷ್ಟು ಪ್ರಯತ್ನ ಮಾಡಿದರೂ ವಿಷಯ ಪ್ರತಿಪಾದನೆಯ ಪುನರಾವರ್ತನೆಯನ್ನು 
ತಪ್ಪಿಸುವುದು ಕಷ್ಟ ನಮ್ಮ ಅನುವಾದಕರು ಕರ್ನಾಟಕದ ನುರಿತ ಸಾಹಿತಿಗಳು ಮತ್ತು 
ಗಾಂಧೀ ಮಾರ್ಗದಲ್ಲಿ ಶ್ರದ್ಧೆಯಳ್ಳವರು. ಅದಷ್ಟು ಸಮರ್ಪಕವಾಗಿ ಭಾಷಾಂತರ ಕೆಲಸವನ್ನು 
ಮಾಡುತ್ತಿದ್ದಾರೆ. ಗಾಂಧೀಜಿಯವರ ಸರಳ ಮತ್ತು ರಸವತ್ತಾದ ಬರಹಗಳನ್ನು 
ಭಾಷಾಂತರಿಸುವುದು ಎಷ್ಟು ಕಷ್ಟವೆಂಬುದನ್ನು ಹೇಳಬೇಕಾಗಿಲ್ಲ. ಆದರೂ ಈ 
ಅನುವಾದಕರು ಗಾಂಧೀಜಿಯವರ ಮನೋಗತವನ್ನು ಅರಿತವರಾದುದರಿಂದ ಈ 
ಅನುವಾದಗಳು ಜನಪ್ರಿಯವಾಗಬಲ್ಲವೆಂದು ಆಶಿಸಲಾಗಿದೆ. : 

ಈ ಸಂಪಾದಕ ಸಮಿತಿಯಿಂದ ಪ್ರಕಟಿಸಲಡುವ ಗಂಥಗಳು ಬಹಳ ಸುಲಭ 
ಬೆಲೆಗೆ ಪಾಠಕರ ಕೈಸೇರಬೇಕೆಂಬ ಉದ್ದೇಶದಿಂದ ಸಾಮಾನ್ಯ ಪ್ರತಿಯ ಬೆಲೆ ಅತಿ 
ಕಡಿಮೆ ಇಡಲಾಗಿದೆ. ಇದರೊಡನೆ ಉತ್ತಮ ಪ್ರತಿಯೂ ಸಹ ಮಾರಾಟಕ್ಕೆ ಇರುವುದಲ್ಲದೆ 
ಅದರ ಬೆಲೆಯೂ ಕೂಡ ಬಹಳ ಹೆಚ್ಚು ಇಡಲಾಗಿಲ್ಲ. 

ಈ ಗ್ರಂಥಮಾಲೆ ಕನ್ನಡನಾಡಿನ ಜನಕ್ಕೆ: ಗಾ೦ಧೀಸಾಹಿತ್ಯವನ್ನು ಒದಗಿಸಿಕೊಡುವ 
ಕೆಲಸದಲ್ಲಿ ಕೃತಕೃತ್ಯತೆಯನ್ನು ಪಡೆಯಬಲ್ಲದೆಂದು ಭಾವಿಸಲಾಗಿದೆ. ಗಾಂಧೀಜಿಯವರ 
ಆಧ್ಯಾತ್ಮಿಕ, ಧಾರ್ಮಿಕ, ಸಾಮಾಜಿಕ, ಆರ್ಮಿಕ, ರಾಜಕೀಯ ಅಭಿಪ್ರಾಯಗಳು ವ 
ಗ್ರಂಥಗಳ ಮೂಲಕ ಜನಸಾಮಾನ್ಯರಲ್ಲಿ ಹರಡಲಿ, ಸಕಲ ಜನರಿಗೆ ಸ್ಫೂರ್ತಿ ಕೊಟ್ಟು 
ನವಚೈತನ್ಯವನ್ನು ತುಂಬಲಿ ಎಂದು ಹಾರೈಸಿ ಈ ಗ್ರಂಥಗಳನ್ನು ಜನತಾಜನಾರ್ನನನಿಗೆ 
ಅರ್ಪಿಸುತಿರುವೆ. 

ಗಾಂಧೀ ಸ್ಮಾರಕ ನಿಧಿ | 

ರಾಜಘಾಟ, ದಿಲ್ಲಿ | ರಂಗನಾಥ ದಿವಾಕರ 

೭-೫-೫೪ 


8 - ಸಮಾಜಧರ್ಮ 


ನಿವೇದನ 
(ಗಾ೦ಧೀಜೀಯ ಮಾತುಗಳಲ್ಲಿ) 
ಅನುವಾದಕರು: “ಕುವೆಂಪು” 


ನಾನೊಬ್ಬ ಸತ್ಯಶೋಧಕ. ಅದಕ್ಕೊಂದು ಮಾರ್ಗವನ್ನು ಕಂಡು ಕೊಂಡಿದ್ದೇನೆಂದು 
ನನ್ನ ವಿಶ್ವಾಸ. ಅದರ ಸಿದ್ದಿಗಾಗಿ ನಾನು ನಿರಂತರ ಪ್ರಯತ್ನಶೀಲನಾಗಿದ್ದೇನೆಂದೂ 
ನನ್ನ ನಂಬಿಕೆ. ಅದು ಇನ್ನೂ ನನಗೆ ಸಿದ್ದಿಸಿಲ್ಲ ಎಂಬುದನ್ನು ಒಪ್ಪಿಕೊಳ್ಳುತ್ತೇನೆ. ಸತ್ಯದ 
ಸಮ್ಯಕ್‌ ದರ್ಶನವೇ ಆತ್ಮ ಸಾಕ್ಷಾತ್ಕಾರ; ಅದೇ ಜೀವನದ ಅಂತಿಮ ಗುರಿ. ಅಂದರೆ 
ಪರಿಪೂರ್ಣತೆಯ ಸಿದ್ಧಿ. ನನ್ನ ನ್ಯೂನತೆಗಳು ಎಷ್ಟೆಂಬುದನ್ನು ನಾನು ವ್ಯಸನದಿಂದ 
ಅರಿತಿದ್ದೇನೆ. ಆ ಅರಿವು ನನಗೆ ದುಃಖ ತರುವಷ್ಟೂ ಇದೆ. ಆ ಅರಿವೇ ನನ್ನ ಶಕ್ತಿಯ 
ಸರ್ವ ಮೂಲ; ಏಕೆಂದರೆ ತನ್ನ ದೌರ್ಬಲ್ಯಗಳ ಅರಿವಾಗುವುದೇ ಮಾನವನಿಗೆ 
ಒಂದು ಅಪೂರ್ವಬಲ. 
(ಯಂಗ್‌ ಇಂಡಿಯಾ, ೧೭,೧೧,೨೧]) 
ಮನಸ್ಸಿನಲ್ಲಿ, ಮಾತಿನಲ್ಲಿ, ಕೆಲಸದಲ್ಲಿ ಅತ್ಯಂತ ಯಜುವಾಗಿ, ಅತ್ಯಂತ ಸತ್ಯವಾಗಿ, 
ಅತ್ಯಂತ ಅಹಿ೦ಸಕವಾಗಿ ನಡೆಯಬೇಕೆಂದು ಹೋರಾಡುತ್ತಿದ್ದರೂ, ನನಗೆ ಸರಿಯೆಂದು 
ತಿಳಿದ ಗುರಿಯನ್ನು ಮುಟ್ಟಲು ಹಂಬಲಿಸಿ ಹಣಗುತ್ತ ಸತತವೂ ಸೋಲುತ್ತಿರುವ 


ಸಮಾಜಧರ್ಮ - 9 


ನಾನು ಒಂದು ಸಾಮಾನ್ಯ ಚೇತನ. ಆ ಯಾತ್ರೆಯೇನೊ ಕ್ಷೇಶಕರವೇ; ಆದರೆ ಆ 
ಯಾತನೆಯಲ್ಲಿಯೂ ನನಗೆ ಒಂದು ಆನಂದವಿದೆ. ಏರುವ ಒಂದೊಂದು ಹೆಜ್ಜೆಯೂ 
ನನ್ನನ್ನು ಬಲಿಷ್ಠನನ್ನಾಗಿ ಮಾಡಿ ಮುಂದಣ ಹೆಜ್ಜೆಗೆ ಸಾಮರ್ಥ್ಯವೀಯುತ್ತದೆ. 
(ಯಂಗ್‌ ಇಂಡಿಯಾ, ೧೭.೧೧.೨೬) 
ದಾರಿ ನನಗೆ ಗೊತ್ತು. ಅದು ನೇರ ಮತ್ತು ಇಕ್ಕಟ್ಟು- ಕತ್ತಿಯ ಅಲಗಿನಂತೆ. 
ಅದರ ಮೇಲೆ ನಡೆಯುವುದೆಂದರೆ ನನಗೆ ಉಲ್ಲಾಸ. ಜಾರಿದಾಗಲೆಲ್ಲ ಕಣ್ಣೀರಿಡುತ್ತೇನೆ. 
“ನಮೇ ಭಕ್ತಃ ಪ್ರಣಶ್ಯತಿ' ಎಂದು ದೇವರ ವಚನವಿದೆ. ಆ ವಚನದಲ್ಲಿ ನನಗೆ 
ದೃಢವಾದ ನಂಬಿಕೆಯಿದೆ. ಆದ್ದರಿಂದ ನನ್ನ ದೌರ್ಬಲ್ಯದ ಪರಿಣಾಮವಾಗಿ ಸಾವಿರ 
ಬಾರಿ ಸೋತರೂ ನಾನೆಂದಿಗೂ ಶ್ರದ್ಧೆಗೆಡುವುದಿಲ್ಲ. ಪ್ರತಿಯಾಗಿ, ಇಂದಲ್ಲ ನಾಳ, 
ಸ್ಪತಃಸಿದ್ದವಾಗಿ ಕೈಗೂಡಲೇ ಬೇಕಾಗಿರುವ ಇಂದ್ರಿಯ ಜಯ ಲಭಿಸಿದ೦ದು, ಬೆಳಕನ್ನು 
ಕಂಡೇಕಾಣುತ್ತೇನೆಂಬುದು ನನ್ನ ವಿಶ್ವಾಸ. 
ಯಂಗ್‌ ಇಂಡಿಯಾ, ೧೭.೧೧.೨೬} 
ಏಕೆಂದರೆ, ಸಾವಿನ ನಡುವೆ ಬಾಳು, ಸುಳ್ಳಿನ ನಡುವೆ ಸತ್ಯ, ತಮಸ್ಸಿನ ನಡುವೆ 
ಜ್ಯೋತಿ ಚಿರಸ್ಥಾಯಿಯಾಗಿರುವುದನ್ನು ನಾನು ಕಾಣುತ್ತಿದ್ದೇನೆ. ಭಗವ೦ತನೇ ಪ್ರಾಣಶಕ್ತಿ, 
ಅವನೇ ಸತ್ಯ ಮತ್ತು ಜ್ಯೋತಿ ಎಂಬುದು ನನ್ನ ವಿಶ್ವಾಸ. ಆತ ಪ್ರೇಮಸ್ಟರೂಪಿ; ಆತನೆ 
ಪರಮ ಶ್ರೇಯಸ್ಸು. 
(ಯಂಗ್‌ ಇಂಡಿಯಾ, ೧೭೧೧.೨೮) 
ಬಾಲ್ಯದಿಂದಲೂ ನಾನೊಬ್ಬ ಸತ್ಕಾರಾಧಕ ಎಂಬುದು ನನ್ನ ವಿಶ್ವಾಸ. ಅದು ನನ್ನ 
ಅತ್ಯಂತ ಸಹಜ ಪ್ರವೃತ್ತಿ ಉಪಾಸನಾಪೂರ್ವಕವಾದ ಶೋಧನೆಯಿಂದ ಭಗವಂತನೇ 
ಸತ್ಯ ಎಂಬ ರೂಢಿಯ ನಂಬಿಕೆಯ ಬದಲು ಸತ್ಯವೇ ಭಗವಂತ ಎಂಬ ಸೂತ್ರ 
ನನಗೆ ಸ್ಫುರಣವಾಯಿತು. ಭಗವಂತನನ್ನು ಪ್ರತ್ಯಕ್ಷವೋ ಎಂಬಂತೆ ಕಾಣಲು ಈ 
ಸೂತ್ರದಿಂದ ನನಗೆ ಸಾಧ್ಯವಾಗಿದೆ. ನನ್ನ ಚೇತನಸಮಸ್ತವನ್ನೂ ಆತ ವ್ಯಾಪಿಸಿದ್ದಾನೆ, 
ಎ೦ಬುದು ನನ್ನ ಅನುಭವ. 
(ಹರಿಜನ, ೯.೮.೧೯೪೨) 
ಭಗವಂತನ ಪ್ರತ್ಯಕ್ಷ ದರ್ಶನದ ಹಂಬಲ ನನ್ನದು. ಭಗವಂತನೇ ಸತ್ಯ ಎಂಬುದನ್ನು 
ನಾನು ಬಲ್ಲೆ. ನನ್ನ ಪಾಲಿಗೆ ಭಗವಂತನನ್ನು ಕಾಣಲು ಇರುವ ಒಂದೇ ಒಂದು 
ನಿಶ್ಚಿತ ಮಾರ್ಗವೆಂದರೆ ಅಹಿಂಸೆ, ಪ್ರೇಮ. 
| (ಆತ್ಮಕಥೆ) 
10 - ಸಮಾಜಧರ್ಮ 


ಅಹಿಂಸೆ ನನ್ನ ದೇವರು. ಸತ್ಯ ನನ್ನ ದೇವರು. ಅಹಿಂಸೆಯ ಸಾಧನೆಗಾಗಿ ನಾನು 
ಶ್ರಮಿಸುವಾಗ ಸತ್ಯ ಹೇಳುತ್ತದೆ; “ನನ್ನ ಮೂಲಕವೇ ಅದರ ಸಿದ್ಧಿ” ಎಂದು. ಸತ್ಯದ 
ಸಾಧನೆಗಾಗಿ ನಾನು ಶ್ರಮಿಸುವಾಗ ಅಹಿಂಸೆ ಹೇಳುತ್ತದೆ: “ನನ್ನ ಮೂಲಕವೇ ಅದರ 
ಸಿದ್ಧಿ.” 
(ಯಂಗ್‌ ಇಂಡಿಯಾ, ೪.೬.೧೯೨೫) 
ಭಾರತದ ಸ್ವಾತಂತ್ರ್ಯ ಸಾಧನೆಯೇ ನನ್ನ ಜೀವಿತೋದ್ಧೇಶ. ಅದಕ್ಕಾಗಿ ನಾನು 
ಸಾಯಲು ಕೂಡ ಸಿದ್ಧ. ಏಕೆಂದರೆ ಭಾರತದ ಸ್ವಾತಂತ್ರ್ಯ ಸತ್ಯದ ಒಂದು ಅಂಶ. 
ಬ೦ಧಮುಕ್ತವಾದಾಗಲೆ ಭರತಖಂಡ ಸತ್ಯಸ್ತರೂಪನಾದ ಭಗವಂತನನ್ನು ಪೂಜಿಸಬಲ್ಲದು. 
ಭಾರತದ ಬಿಡುಗಡೆಗಾಗಿ ನಾನು ದುಡಿಯತ್ತಿದ್ದೇನೆ; ಏಕೆಂದರೆ ಭಾರತದಲ್ಲಿ ಬದುಕಿ 
ಅದರ ಸಂಸ್ಕೃತಿಯನ್ನು ಪಡಿದಿರುವುದರಿಂದ ಅದರ ಸೇವೆಗೆ ನಾನು ಅತ್ಯಂತ ಅರ್ಹ 
ಎ೦ಬುದನ್ನು, ನನ್ನ ಸೇವೆಯ ಮೊದಲ ಹಕ್ಕು ಭಾರತದ್ದು ಎಂಬುದನ್ನು ನನ್ನ 
ಸ್ವದೇಶಿ ನನಗೆ ಕಲಿಸಿದೆ. ನನ್ನ ದೇಶಭಕ್ತಿ ಭಾರತಕ್ಕೆ ಮಾತ್ರ ಮಿಸಲಾದುದಲ್ಲ. ಬೇರೆ 
ಯಾವ ರಾಷ್ಟ್ರದ ಹಿತಕ್ಕೂ ಧಕ್ಕೆಯೊದಗಬಾರದು ಎಂಬುದಷ್ಟೇ ಅಲ್ಲ; ಸಕಲ 
ರಾಷ್ಟ್ರಗಳಿಗೂ, ಆ ಪದದ ಸಂಪೂರ್ಣಾರ್ಥದಲ್ಲಿ, ಸರ್ವಲಾಭ ಒದಗಬೇಕು ಎಂಬುದೇ 
ನನ್ನ ಮಾತಿನ ಆಶಯ. ನಾನು ಸಂಕಲ್ಪಿಸಿರುವ ಭಾರತದ ಸ್ವಾತಂತ್ರ್ಯ ಎಂದೆಂದೂ 
ಲೋಕಹಿತಕಂಟಕವಾಗಲಾರದು. 
(ಆತ್ಮಕಥೆ) 
ಎಶ್ವಾತ್ಮಕವೂ ವಿಶ್ವವ್ಯಾಪಿಯೂ ಆದ ಸತ್ಯವನ್ನು ಸಾಕ್ಷಾತ್ತಾಗಿ ಸಂದರ್ಶಿಸಬೇಕಾದರೆ 
ಸೃಷ್ಟಿಯಲ್ಲ ಕ್ಷುದ್ರತಮವಾದುದನ್ನೂ ತನ್ನಂತೆ ಪ್ರೀತಿಸುವುದು ಸಾಧ್ಯವಾಗಲೇಬೇಕು. 
ಆ ಹಂಬಲವನ್ನು ತುಂಬಿಕೊಂಡವನು ಜೀವನದ ಯಾವ ಕ್ಷೇತ್ರದಿಂದಲೂ 
ವಿಮುಖನಾಗಲು ಸಾಧ್ಯವಿಲ್ಲ. ನನ್ನ ಸತ್ಯಶ್ರದ್ಧೆ ನನ್ನನ್ನು ರಾಜಕೀಯ ಕ್ಷೇತ್ರಕ್ಕೆ ಎಳೆದು 
ತಂದಿರುವುದು ಈ ಕಾರಣದಿಂದಲೇ, ಅಧ್ಯಾತ್ಮಕ್ಕೂ ರಾಜಕೀಯಕ್ಕೂ ಏನೂ 
ಸಂಬಂಧವಿಲ್ಲ ಎನ್ನುವವರಿಗೆ ಅಧ್ಯಾತ್ಮವೆಂದರೇನು ಎಂಬುದೇ ತಿಳಿಯದೆಂದು ಸ್ವಲ್ಪವೂ 
ಅಳುಕದೆ, ಆದರೆ ವಿನೀತನಾಗಿ ನಾನು ಹೇಳಬಲ್ಲೆ. | 
(ಆತ್ಮಕಥೆ) 
ಆತ್ಮಶ್ರೀವಿದೂರವಾದ ರಾಜಕೀಯ ನನ್ನ ಪಾಲಿಗೆ ಸರ್ವಥಾ ತ್ಯಾಜ್ಯವಾದ ಕಲಂಕ. 
ರಾಜಕೀಯ ರಾಷ್ಟ್ರಗಳನ್ನು ಕುರಿತದ್ದು. ಯಾವುದು ರಾಷ್ಟ್ರಗಳ ಹಿತವನ್ನು ಕುರಿತದ್ದೊ 


ಸಮಾಜಧರ್ಮ - 11 


ಅದು ಅಧ್ಯಾತ್ಮ ಪ್ರವ ೈತ್ತಿಯುಳ್ಳ ವ್ಯಕ್ತಿಯ, ಎಂದರೆ ಸತ್ಯದ ಮತ್ತು ಭಗವಂತನ ಅನ್ವೇಷಕನ 
ಸಾಧ ನೆಯ" ಅಂಗಗಳಲ್ಲಿ ಬೋಟಿ: ಅನಿವಾರ್ಯ. ಸರಾಜಕೊ 
ಭಗವಂತನೆಂದರೂ ಒಂದೇ ಸತ್ಯವೆಂದರೂ ಒಂದೇ. ಭಗವಂತ ಅಸ ಸತ್ಯದ 
ಮೂರ್ತಿಯೆಂದೂ, ಹಿಂಸೆಯ ಮೂರ್ತಿ ಎಂದೂ ಯಾರಾದರೂ ಸಿರಪಡಿಸಿದರ 
ಅಂತಹ ಭಗವಂಗನನ್ನು ಪೂಜಿಸಲು ನಾನು ನಿರಾಕರಿಸುತ್ತೇನೆ. ರಾಜಕೀಯದಲ್ಲಿ 
ಕೂಡ ಭಗವಂತನ ರಾಜ್ಯ ಸ್ಥಾಪಿತವಾಗಬೇಕಾಗಿದೆ. ನನ್ನ ಬದುಕಿನ ಅತ್ಯಂತ ಆತ್ಮೀಯ 
ವಸ್ತುಗಳಿಂದ ರಾಜಕೀಯವನ್ನು ಬೇರ್ಪಡಿಸಲಾರೆ. ಕಾರಣ ಇಷ್ಟೆ; ನನ್ನ ರಾಜಕೀಯ 
ಕಲುಷಿತವಲ್ಲ. ಈ ಎಲ್ಲವೂ ಸತ್ಯ ಅಹಿಂಸೆಗಳೊಂದಿಗೆ ಜಟಿಲವಾಗಿ ಹೆಣೆದುಕೊಂಡಿವೆ. 
ಸತ್ಯವನ್ನು ಬಲಿಗೊಟ್ಟು ಸ್ವಾತಂತ್ರ್ಯವನ್ನು ಪಡೆಯುವದಕ್ಕಿಂತ ಭಾರತ 
ವಿನಾಶಹೊಂದುವುದೇ ಹೆಚ್ಚು ಲೇಸೆಂಬುದು ನನ್ನ ಮತ. ರಾಜಕೀಯ ಸಂಪರ್ಕವಿಲ್ಲದೆ 
ಸಮಾಜಸೇವೆಯಂಥ ಕೆಲಸವನ್ನು ಕೂಡ ನಡೆಸುವುದು ಅಸಾಧ್ಯವೆಂಬುದು ನನ್ನ 
ಅನುಭವಕ್ಕೆ ಬಂದುದರಿಂದ ರಾಜಕೀಯ ಕ್ಷೇತ್ರವನ್ನು ನಾನು ಪ್ರವೇಶಿಸುವುದು 
ಅನಿವಾರ್ಯವಾಯಿತು. ಸಾಮಾಜಿಕ ಮತ್ತು ನೈತಿಕ ದೃಷ್ಟಿಯಿಂದ ರಾಜಕೀಯ 
ಕಾರ್ಯವು ಪರಿಗಣಿತವಾಗಲೇಬೇಕು. 
ಮಾನವನ ಮನಸ್ಸಾಗಲಿ ಸಮಾಜವಾಗಲಿ ರಾಜಕೀಯ, ಸಾಮಾಜಿಕ, ಧಾರ್ಮಿಕ 
ಎಂಬ ಪ್ರತ್ಯೇಕ ಗಗ? ವಿಂಗಡಣೆಯಾಗಿಲ್ಲ ಎಂಬುದು ನನ್ನ ವಿಶ್ವಾಸ. 
ಅವುಗಳ ನಡುವೆ ಕ್ರಿಯೆ. ಪ್ರತಿಕ್ರಿಯೆಗಳು ಇದ್ದೇ ತೀರುತ್ತವೆ. 
_ (ಯಂಗ್‌ ಇಂಡಿಯಾ, ೨.೦೩.೨೨) 
ಆತ್ಮಶ್ರೀನಿಯಮಕ್ಕೆ ತನ್ನದೇ ಆದ ಒಂದು ಕ್ಷೇತ್ರವಿದೆ ಎಂಬುದನ್ನು ನಾನು 
ನಂಬುವುದಿಲ್ಲ. ಬದಲು, ಅದು ಜೀವನದ ಸ ಸಾಮಾನ್ಯ ವ್ಯಾಪಾರಗಳ ಮೂಲಕವಾಗಿ 
ಮಾತ್ರವೇ ವ್ಯಕ್ತಿಗೊಳ್ಳುತ್ತದೆ. ಹೀಗೆ ಅದು ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ 
ವಲಯಗಳ ಮೇಲೂ ಪರಿಣಾಮವನ್ನುಂಟು ಮಾಡುತ್ತದೆ. 
(ಯಂಗ್‌ ಇಂಡಿಯಾ, ೨.೦೩.೨೪} 
ಮಾನವಜೀವಿತದ ಪರಮೋದ್ದೇಶ ಭಗವತ್ತಾಕ್ಷಾತ್ನಾರ. ಅವನ ಕರ್ಮಕ್ರಿಯೆಗಳೇನೆ 
ಇರಲಿ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಎಲ್ಲವೂ ಈ ಶಈತಶ್ವರಸಾಕ್ಷಾತ್ಕಾರ 
ಪರಮೋದ್ದೇಶದಿ೦ದಲೇ ನಿಯಂತ್ರಿತವಾಗಿರಬೇಕು. ಮಾನವಸೇವೆಯ ಈ ಸಾಧನೆಯ 
ಪಸಗ್‌ನ್‌ pS ಇತೆೊಗ್‌ಕೆ ಇಷ್ಟೆ: ಈಶ್ವರದರ್ಶನಕ್ಕಿರುವ ಏಕೈಕ 


ರಾರ 


12 - ಸಮಾಜಧರ್ಮ 


ಮಾರ್ಗವೆಂದರೆ ಆತನ ಸೃಷ್ಟಿಯಲ್ಲಿಯೆ ಆತನನ್ನು ಕಂಡು ಅದರಲ್ಲಿಯ 
ಒಂದಾಗಿರುವುದು. ಸರ್ವರ ಸೇವೆಯೊಂದೇ ಇದಕ್ಕೆ ಸಾಧನ. ನಾನು ಈ ಸರ್ವದ 
ಒಂದು ಅಂಶ. ಇತರರನ್ನುಳಿದು ನಾನೊಬ್ಬನೇ ಆತನನ್ನು ಪಡೆಯಲಾರೆ. 
(ಹರಿಜನ, ೨೯.೮.೩೬) 
ಈಶಸೇವೆ ಅರ್ಥಾತ್‌ ಮಾನವಸೇವೆಯೇ ನನ್ನ ಧರ್ಮ; ನಿಷ್ಕಾಮ ಸೇವೆಯಿಂದ 
ಸೇವೆ ಸಲ್ಲಿಸುವುದೆಂದರೆ ಇತರರಿಗೆ ನಾವು ಉಪಕಾರಮಾಡಿದ್ದಕ್ಕಿಂತ ನಮ್ಮ ಸಾಲವನ್ನು 
ನಾವು ತೀರಿಸಿಕೊಂಡು ಕೃತಕೃತ್ಯರಾದಂತೆ. ನಮ್ಮ ಹೊಣೆಯನ್ನು ನಾವೇ ಇಳಿಸಿಕೊಂಡು 
ನಮ್ಮ ಕರ್ತವ್ಯವನ್ನು ಉರ ಫಾಲಿಸ ತೆ ಆ ನಮಗ ನಾವು 
ಉಪಕಾರಮಾಡಿಕೊಳ್ಳುತ್ತೇವೆ. ನಮ್ಮಲ್ಲಿ ಒಳ್ಳೆಯವರೆನಿಸಿಕೊ೦ಡವರು ಮಾತ್ರವಲ್ಲ, 
ನಾವೆಲ್ಲರೂ ನಮ್ಮ ಸರ್ವಸಂಪತ್ತನ್ನೂ ಸರ್ನರಿಗಾಗಿ ವಿನಿಯೋಗಿಸಲು ಬದ್ಧರು. 
ಮೃಗಗಳಿಗಿ೦ತ ಮಾನವ ಭಿನ್ನ ಎಂದು ಕ ಟ್‌ ತ್ಯಾಗಧರ್ಮ ಒ೦ದರಿಂದಲೇ. 
ಮಂಗಳ ಪ್ರಭಾತ) 
ಮನುಷ್ಯ ಎಷ್ಟರಮಟ್ಟಿಗೆ ಪರಾರ್ಥಕ್ಕಾಗಿ ಶ್ರಮಿಸುತ್ತಾನೆಯೊ ಅಷ್ಟರ ಲ್‌ ಅವನು 
ದೊಡ್ಡವನಾಗುತ್ತಾನೆ. 
ಯಂಗ್‌ ಇಂಡಿಯಾ, ೨.೦೩.೨೪) 
ನಾನು ಸೋದರಭಾವ ಅಥವಾ ತಾದಾತ ವನ್ನು ಸಾಧಿಸಲೆಳಸುವುದು ಕೇವಲ 
ಮಾನವಜೀವಿಗಳೊಂದಿಗೆ ಮಾತ್ರವಲ್ಲ, ಸಮಸ್ತ ' ಜೀವರಾಶಿಯೊಂದಿಗೆ, ನೆಲದ ಮೇಲೆ 
ಹರಿದಾಡುವ ಕ್ರಿಮಿಕೀಟಗಳೊಂದಿಗೆ ಕೂಡ. ನಿಮ್ಮನ್ನು ಚಕಿತಗೊಳಿಸಬಹುದಾದ ಈ 
ಬಯಕೆಗೆ-ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳೊಂದಿಗೆ ಕೂಡ. ತಾದಾತ್ವ್ಯವನ್ನು 
ಸಾಧಿಸಬೇಕೆನ್ನುವ ಬಯಕೆಗೆ-ಕಾರಣವಿಷ್ಠ; ನಾವೆಲ್ಲರೂ ಒಬ್ಬನೇ ಭಗವಂತನಿಂದ 
ಬಂದವರು ಎಂದು ಹೇಳುತ್ತೇವಲ್ಲ; ಹಾಗಿರುವುದರಿಂದ ಯಾವುದೇ ರೂಪದಲ್ಲಿ 
ಗೋಚರಿಸಿದರೂ ಮೂಲತಃ ಎಲ್ಲ ಜೀವವೂ ಒಂದೇ. 
' (ಹರಿಜನ, ೪.೪.೧೬೩೯ 
ಭಗವಂತನ ಕೇವಲ ಅಖಂಡತೆಯನ್ನು ನಾನು ನಂಬುತ್ತೇನೆ; ಆದುದರಿಂದಲೇ 
ಜನತೆಯ ಅಖಂಡತೆಯಲ್ಲೂ ನನಗೆ ಶ್ರದ್ದೆಯಿರುವುದು. ಒಬ್ಬನು ಮಾತ್ರ ಅಧ್ಯಾತ್ಮಲಾಭ 
ಪಡದು ಅವನ ಸುತ್ತಣ ಜನರು ತೊಳಲುತ್ತಾರೆ ಎಂಬುದನ್ನು ನಾನು ನಂಬುವುದಿಲ್ಲ. 
ಅದ್ವೈತದಲ್ಲಿ ನನಗೆ ಶದ್ದೆಯಿದೆ. ತತ್ವಶಃ ಮಾನವನ ಅಖಂಡತೆಯಲ್ಲಿ, ಹಾಗೆ ನೋಡಿದರೆ 
ಜೀವಸಮಸ್ತದ ಅಖಂಡತೆಯಲ್ಲಿ ನನಗೆ ಎಶ್ವಾಸವು೦ಟು. ಆದುದರಿಂದಲೆ ಒಂದು 
ವ್ಯಕ್ತಿಗೆ ಅಧ್ಯಾತ್ನಲಾಭವಾದರೆ ಇಡಿಯ ವಿಶ್ವಕ್ಕೆ ಆ ಲಾಭ ಒದಗುತ್ತದೆ. ಒಂದು ವ್ಯಕ್ತಿ 


ಸಮಾಜಧರ್ಮ - 13 


ಪತನ ಹೊಂದಿದರೆ ಅಷ್ಟರ ಮಟ್ಟಿಗೆ ಇಡಿಯ ವಿಶ್ವದ ಪತನವೇ ಆಗುತ್ತದೆ ಎಂದು 
ನಾನು ಭಾವಿಸಿರುವುದು. | 
| (ಯಂಗ್‌ ಇಂಡಿಯಾ, ೪.೧೨.೧೯೨೪; 
ಈ ಪೃಥ್ವಿಯ ನಶ್ಚರ ಸಾಮ್ರಾಜ್ಯದ ಬಯಕೆ ನನಗಿಲ್ಲ. ಮೋಕ್ಷರೂಪನಾದ ಅಮರ 
ಸಾಮ್ರಾಜ್ಯಕ್ಕಾಗಿ ನಾನು ಶ್ರಮಿಸುತ್ತಿದ್ದೇನೆ. ನನ್ನ ಧ್ಯೇಯ ಸಾಧನೆಗಾಗಿ ನಾನು 
ಗುಹಾನಿವಾಸಿಯಾಗಬೇಕಾಗಿಲ್ಲ. 
(ಯಂಗ್‌ ಇಂಡಿಯಾ, ೩೪.೧೯೨೪) 
ದೇಶದ, ನೂತನ ಸಿದ್ಧಾಂತಗಳನ್ನೂ ನಾನು ಮಂಡಿಸಿಲ್ಲ. ಅದರ ಬದಲು ಪುರಾತನ 
ಸಿದ್ಧಾಂತಗಳ ಪುನರ್ನಿರೂಪಣೆಯ ಪ್ರಯತ್ನವೆ ನನ್ನದು. ಅದು ಎಷ್ಟರ ಮಟ್ಟಿಗೆ 
ಸರಿಯಾಗಿ ಸಾಗಿದೆಯೊ ಹೇಳಲಾರೆ. ಆದರೆ ಅದು ನನ್ನ ಪ್ರಾಮಾಣಿಕವಾದ 
ನಂಬಿಕೆಯನ್ನು ಪ್ರತಿನಿಧಿಸುತ್ತಿದೆ. 
ಯಾವ ನೂತನ ಸಿದ್ಧಾಂತಗಳನ್ನೂ ನಾನು ಮಂಡಿಸಿಲ್ಲ. ಅದರ ಬದಲು ಪುರಾತನ 
ಸಿದ್ದಾಂತಗಳ ಪುನರ್ನಿರೂಪಣೆಯ ಪ್ರಯತ್ನವೇ ನನ್ನದು. ಅದು ಎಷ್ಟರ ಮಟ್ಟಿಗೆ 
ಸರಿಯಾಗಿ ಸಾಗಿದೆಯೋ ಹೇಳಲಾರೆ. ಆದರೆ ಅದು ನನ್ನ ಪ್ರಾಮಾಣಿಕವಾದ 
ನಂಬಿಕೆಯನ್ನು ಪ್ರತಿನಿಧಿಸುತ್ತಿದೆ. 
(ಯಂಗ್‌ ಇಂಡಿಯಾ, ೩.೧೨.೧೯೨೬) 
ಗಾಂಧೀ ಪಂಥ ಎಂಬುದೊಂದಿಲ್ಲ. ನನ್ನ ತರುವಾಯ ಯಾವ ಪಂಥವನ್ನು 
ಕಟ್ಟಿಹೋಗುವ ಇಚ್ಛೆ ನನಗಿಲ್ಲ. ನಾನು ಯಾವುದಾದರೂ ನೂತನ ತತ್ವದ ಅಥವಾ 
ಸಿದ್ಧಾಂತದ ಮೂಲಪುರುಷ ಎಂಬ ಭಾವನೆ ನನಗಿಲ್ಲ. ನಿತ್ಯ ಸತ್ಯಗಳನ್ನು ನಮ್ಮ 
ದೈನಂದಿನ ಜೀವನ ಹಾಗೂ ಸಮಸ್ಯೆಗಳಿಗೆ ಅಳವಡಿಸಲು ನನ್ನ ರೀತಿಯಲ್ಲಿ ನಾನು 
ಸಾಧಾರಣನಂತೆ ಪ್ರಯತ್ನಿಸಿದ್ದೇನೆ; ಅಷ್ಟೆ ಸತ್ಯ ಅಹಿಂಸೆ-ಈ ಭಾವಗಳು ಪರ್ವತಗಳಷ್ಟೇ 
ಪುರಾತನವಾದುವು. ನನ್ನ ಶಕ್ತಿಗೆ ಸಾಧ್ಯವಾದಷ್ಟು ವಿಪುಲ ಪ್ರಮಾಣದಲ್ಲಿ ಅವೆರಡರಲ್ಲೂ 
ಪ್ರಯೋಗಗಳನ್ನು ನಡೆಸಿರುವುದಷ್ಟೆ ನನ್ನ ಕೆಲಸ. ಹಾಗೆ ಮಾಡುವಾಗ ಕೆಲವು ಸಲ. 
ತಪ್ಪು ಮಾಡಿದ್ದೇನೆ; ಆ ತಪ್ಪುಗಳಿಂದ ಪಾಠ ಕಲಿತಿದ್ದೇನೆ.ಹೀಗೆ ಜೀವನ ಮತ್ತು 
ಅದರ ಸಮಸ್ಯೆಗಳು ಸತ್ಯ ಅಹಿಂಸೆಗಳ ಅನುಷ್ಠಾನಗಳಲ್ಲಿ ನಡೆಸಿರುವ ಅನೇಕ 
ಪ್ರಯೋಗಗಳಾಗಿವೆ. 
(ಹರಿಜನ,೨೮.೩.೧೯೩೬) 


14 - ಸಮಾಜಧರ್ಮ 


ನಿಮ್ಮ ಮಂದೆ ಉದ್ಭವಿಸಿರುವ ಸಮಸ್ಯೆಗಳನ್ನು ನನ್ನ ಹೇಳಿಕೆಗೆ ಅನುಸಾರವಾಗಿ 
ಎದುರಿಸಬೇಕೆಂಬುದೇ ನನ್ನ ಇಚ್ಛೆ. ಹೀಗೆ ಸತ್ಯ ಅಹಿ೦ಸೆಗಳಲ್ಲಿ ನನ್ನ ಶ್ರದ್ಧ ವರ್ಧಿಸುತ್ತಲೇ 
ಇದೆ. ನನ್ನ ಜೀವನದಲ್ಲಿ ಅವುಗಳನ್ನು ಅನುಸರಿಸುತ್ತ ಹೋದಂತೆ ನಾನು ಕೂಡ 
ಪ್ರತಿಕ್ಷಣವೂ ಬೆಳೆಯುತ್ತಲೇ ಇದ್ದೇನೆ. ಅವುಗಳಲ್ಲಿ ನನಗೆ ಹೊಸ ಅರ್ಥ ಸ್ಫುರಿಸುತ್ತಿದೆ. 
ದಿನದಿನವೂ ಅವುಗಳನ್ನು ಹೊಸ ಹೊಸ ಬೆಳಕಿನಲ್ಲಿ ಕಂಡು ಹೊಸ ಹೊಸ ಅರ್ಧಗಳನ್ನೂ 
ಅರಿಯುತ್ತಿದ್ದೇನೆ. ನನ್ನ ಜತೆಜತೆಗೆ ನೀವೂ ಕೂಡ ಬೆಳೆಯಬೇಕು. ನನ್ನ ಅನ೦ತರ 
ಏನಾಗುತ್ತದೆ ಎಂಬುದನ್ನು ತಿಳಿಯುವ ಚಿ೦ತೆ ನನಗಿರಕೂಡದು. ಆದುದರಿಂದ 
ನನ್ನನ್ನು ಮರೆತುಬಿಡಿ. ನೀವು ಭದ್ರವಾಗಿ ಅ೦ಟಿಕೊಳ್ಳಬೇಕಾದುದು ನನ್ನ ಹೆಸರಿಗಲ್ಲ, 
ತತ್ತ್ವಗಳಿಗೆ, ಅದರ ಅಳತೆಗೋಲಿನಿಂದ ನಿಮ್ಮ ಒಂದೊಂದು ಚಟುವಟಿಕೆಯನ್ನೂ 
ಅಳೆದು, ಉದ್ಭವಿಸಬಹುದಾದ ಎಲ್ಲ ಸಮಸ್ಯೆಗಳನ್ನೂ ನಿರ್ಭೀತರಾಗಿ ಎದುರಿಸಿ. 
(ಹರಿಜನ, ೧.೫.೧೯೩೭) 
ನಿಲ್ಲುವುದು ನನ್ನ ಕೃತಿಯೇ ಹೊರತು, ನನ್ನ ಮಾತೂ ಅಲ್ಲ, ಬರಹವೂ ಅಲ್ಲ. 
ಇತ್ತೀಚೆಗೆ ನಾನು ಈ ಮಾತನ್ನು ಅನೇಕ ಸಲ ಹೇಳಿದ್ದೇನೆ. ಸಕಲ ಶಾಸ್ತ್ರಗಳೂ 
ಒಂದು ವೇಳೆ ವಿನಾಶ ಹೊಂದುವುದಾದರೂ ಹಿಂದೂ ಧರ್ಮದ ಸಾರವನ್ನು 
ಸಾರಲು ಈಶೋಪನಿಷತ್ತಿನ ಒಂದು ಮಂತ್ರ ಸಾಕು; ಆದರೆ ಅದನ್ನು ಅನುಷ್ಠಾನಕ್ಕೆ 
ತರಲು ಯಾರೊಬ್ಬರೂ ಇರದಿದ್ದರೆ ಆ ಒಂದು ಮಂತ್ರವೂ ನಿರರ್ಥಕ. ಅದರಂತೆಯೆ 
ನನ್ನ ಮಾತು ಬರಹಗಳು ಸತ್ಯ ಅಹಿಂಸೆಯ ಮಹಾ ತತ್ತ್ವಗಳನ್ನು ರಕ್ತಗತಮಾಡಿಕೊಳ್ಳಲು 
ನಿಮಗೆ ನೆರವು ನೀಡಿರುವಷ್ಟರ ಮಟ್ಟಿಗೆ ಮಾತ್ರ ಉಪಯುಕ್ತ. ಅವುಗಳನ್ನು ನೀವು: 
ಹಾಗೆ ರಕ್ತಗತ ಮಾಡಿಕೊಳ್ಳದಿದ್ದರೆ ನನ್ನ ಬರಹಗಳಿಂದ ನಿಮಗೆ ಯಾವ ಪ್ರಯೋಜನವೂ 
ಇಲ್ಲ. ಒಬ್ಬ ಸತ್ಯಾಗಹಿಯಾಗಿ ನಾನು ಈ ಒಂದೊಂದು ಮಾತನ್ನೂ ಉದ್ದೇಶ 
ಪೂರ್ವಕವಾಗಿ ಹೇಳುತ್ತಿದ್ದೇನೆ. 
(ಹರಿಜನ, ೧.೫.೧೯೩೭) 
ಗಾಂಧೀಪಂಥ ಎಂಬುದು ದೋಷದ ಪ್ರತೀಕವಾಗಿರುವುದಾದರೆ ಅದು ನಾಶ 
ಹೊಂದಲಿ. ಸತ್ಯ ಅಹಿಂಸೆಗಳು ಅಜರಾಮರ. ಆದರೆ ಗಾಂಧೀಪಂಥ ಎಂಬುದು 
ಪಂಥಾಭಿಮಾನಕ್ಕೆ ಮತ್ತೊಂದು ಹೆಸರಾದರೆ ಅದು ವಿನಾಶ ಯೋಗ್ಯವೇ ನಿಜ. 
ತಾನು ಗಾಂಧಿಯ ಅನುಯಾಯಿ ಎಂದು ಯಾರೊಬ್ಬನೂ ಹೇಳದಿರಲಿ. ನಾನು 
ನನ್ನನ್ನು ಅನುಸರಿಸಿದರೆ ಸಾಕು. ಅದರಲ್ಲೂ ನಾನು ಎ೦ತಹ ಅಸಮರ್ಪಕ ಅನುಯಾಯಿ 


ಸಮಾಜಧರ್ಮ - 15 


ಎ೦ಬುದನ್ನು ನಾನು ಬಲ್ಲೆ; ಯಾವ ತತ್ತವಗಳಿಗಾಗಿ ನಾನು ನಿಂತಿದ್ದೇನೆಯೊ ಅವುಗಳಿಗೆ 
ತಕ್ಕಂತೆ ನಾನು ಬಾಳುತ್ತಿಲ್ಲ. ನೀವು ಅನುಯಾಯಿಗಳಲ್ಲ; ಸಹ ವಿದ್ಯಾರ್ಥಿಗಳು, ಸಹ 
ಯಾತ್ರಿಕರು, ಸಹ ಅನ್ವೇಕರು, ಸಹ ಉದ್ಯೋಗಿಗಳು. 
(ಹರಿಜನ, ೧.೫.೧೯೪೦) 
ಸತ್ಯ ಅಹಿಂಸೆಗಳನ್ನು ಕೇವಲ ವೈಯಕ್ತಿಕ ಅನುಷ್ಠಾನದ ತತ್ವಗಳನ್ನಾಗಿ ಮಾಡಿಕೊಂಡರೆ 
ಸಾಲದು; ಸಮಾಜ ಸಮುದಾಯಗಳು, ರಾಷ್ಟ್ರಗಳು ಕೂಡ ಅವುಗಳನ್ನು ಅನುಷ್ಠಾನಕ್ಕೆ 
ತರುವಂತಾಗಬೇಕು ಹೇಗೇ ಆಗಲಿ, ಅದಂತೂ ನನ್ನ ಕನಸು ನನ್ನ ಬದುಕೆಲ್ಲ ಅದರ 
ಸಾಕ್ಷಾತ್ಕಾರದ ಪ್ರಯತ್ನಕ್ಕಾಗಿಯೆ ನನ್ನ ಸಾವೂ ಅದರಲ್ಲಿಯೆ. ನನ್ನ ಶ್ರದ್ಧೆ ನನಗೆ 
ಅನುದಿನವೂ ನೂತನ ಸತ್ಯಗಳನ್ನು ಕಾಣಿಸುತ್ತಿದೆ. ಆತ್ಮದ ಸ್ವರೂಪವೆ ಅಹಿಂಸೆ; 
ಆದುದರಿಂದಲೆ ಸಕಲರೂ ಬದುಕಿನ ಸಕಲ ವ್ಯವಹಾರಗಳಲ್ಲೂ ಅದನ್ನು ಅನುಷ್ಠಾನಕ್ಕೆ 
ತರಬೇಕು. ಎಲ್ಲ ಕ್ಷೇತ್ರಗಳಲ್ಲೂ ಅದನ್ನು ಅನುಷ್ಠಾನ ಮಾಡಲಾಗದಿದ್ದರೆ ಅದಕ್ಕೆ 
ಔಪಯೋಗಿಕ ಮೌಲ್ಯವೇ ಇಲ್ಲ. 
(ಹರಿಜನ, ೧.೫.೧೯೩೭) 
ನನ್ನ ದೇಶಕ್ಕಾಗಿ ನಾನು ತ್ಯಾಗ ಮಾಡಲಾರದುದು ಈ ಜಗತ್ತಿನಲ್ಲಿ ಏನೂ ಇಲ್ಲ- 
ಎರಡರ ಹೊರತು. ಅವು ಸತ್ಯ ಮತ್ತು ಅಹಿಂಸೆ. ಇಡೀ ಜಗತ್ತನ್ನೇ ನನ್ನ ಮುಂದಿಟ್ಟರೂ 
ಈ ಎರಡನ್ನು ಮಾತ್ರ ನಾನು ಬಿಡಲಾರೆ. ಏಕೆಂದರೆ ನನ್ನ ಪಾಲಿಗೆ ಸತ್ಯವೇ ದೇವರು. 
ಸತ್ಯ ಸಾಧನೆಗೆ ಅಹಿಂಸೆಯಲ್ಲದೆ ಅನ್ಯ ಪಥವಿಲ್ಲ. ಸತ್ಯ ಅಥವಾ ಭಗವಂತನನ್ನು 
ಬಲಿಗೊಟ್ಟು ಭಾರತಕ್ಕೆ ಸೇವೆ ಸಲ್ಲಿಸುವ ಆಲೋಚನೆಯನ್ನು ನಾನು ಮಾಡಲಾರೆ. 
ನಾನು ಬಲ್ಲೆ. ಸತ್ಯವನ್ನು ಕೈ ಬಿಡಬಲ್ಲವನು ತನ್ನ ದೇಶವನ್ನೂ ಕೈ ಬಿಡಬಲ್ಲ, ಆಪ್ತೇಷ್ಟರನ್ನೂ 
ಕೈ ಬಿಡಬಲ್ಲ ನನ್ನಾತ್ಮ ಮತ್ತು ನನ್ನ ಕರ್ತ ಇಬ್ಬರೂ ಮೆಚ್ಚವಂತೆ ನಾನು ಹೋದೆಡೆಯೆಲ್ಲ 
ನನ್ನ ಕರ್ಮಕ್ಷೇತ್ರದ ಗಾಯತ್ರಿಗಳಾದ ಈ ನನ್ನ ಧರ್ಮಸೂತ್ರಗಳನ್ನು ಸಾರುತ್ತ ಹೋಗುತ್ತೇನೆ. 
ನನ್ನದು ಧರ್ಮಮಾರ್ಗ, ನಾವು ಧರ್ಮಿಗಳು, ಆದುದರಿಂದ ಉಳಿದವರಿಗೆ ನಾಪು 
ಶ್ರೇಷ್ಠರು ಎ೦ಬ ಅಹ೦ಭಾವ ನಮ್ಮನ್ನು ಆಕ್ರಮಿಸುವ ಭಯ ಯಾವಾಗಲೂ ಇದ್ದೇ 
ಇದೆ. ಇತರರಿಂದ ನಾನು ನಿರೀಕ್ಷಿಸುವಂತೆ ಸ್ವವಿಮರ್ಶೆಯಲ್ಲಿ ಸತ್ಯದಂತೆಯೆ 
ನಿಷ್ಠುರವಾಗಿರಲು ನಾನು ಪ್ರಯತ್ನಿಸುತ್ತೇನೆ. 
(ಹರಿಜನ, ೧.೫.೧೯೩೭) 
“ಗಾಂಧೀತತ್ಸ” ಎಂದು ಯಾವುದನ್ನು ಕರೆಯುತ್ತಾರೊ ಅದನ್ನು ಅದರ 
ಪ್ರಸಾರವಿಧಾನಗಳನ್ನು ವಿಚಾರಿಸೋಣ. ಸತ್ಯ ಅಹಿಂಸೆಗಳನ್ನು ಕುರಿತು ಪುಸ್ತಕಗಳನ್ನು 
16 - ಸಮಾಜಧರ್ಮ 


ಬರೆಯುವುದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಸತ್ಯ ಅಹಿ೦ಸೆಗಳ ಪ್ರಸಾರ ಸಾಧ್ಯ ಅವುಗಳನ್ನು 
ಅನುಷ್ಠಾನಕ್ಕೆ ತಂದರೆ ಅನುಷ್ಠಾನದ ಜೀವನ ಪುಸ್ತಕಕ್ಕಿಂತ ಶ್ರೇಷ್ಠ ಪುಸ್ತಕ ಮತ್ತು 
ಪತ್ರಿಕೆಗಳ ಪ್ರಕಟನೆ ಅನಗತ್ಯ ಎ೦ದು ನಾನು ಹೇಳುತ್ತಿಲ್ಲ. ಅವು ಅನಿವಾರ್ಯವೇನಲ್ಲ 
ಎ೦ದಪ್ಪ ನನ್ನ ಅಭಿಪ್ರಾಯ. ನಾವು ಸತ್ಯ ಅಹಿಂಸೆಗಳ ನಿಜವಾದ ಆರಾಧಕರಾಗುವ 
ಪಕ್ಷದಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲು ಅಗತ್ಯವಾಗಿ ಬೇಕಾದ ಬುದ್ಧಿಶಕ್ತಿಯನ್ನು 
ಭಗವಂತನೆ ನಮಗೆ ದಯಪಾಲಿಸುತ್ತಾನೆ. ಪ್ರತಿಪಕ್ಷದ ದ ಷ್ಟಿ ಏನೆಂದು ಯಜ 
ಪ್ರಾಮಾಣಿಕವಾಗಿ ಪ್ರಯತ್ತಿಸಬೇಕು.' ಹಿಂಸೆಯ ಬಾಯನ್ನೇ ಅಹಿಂಸೆ ನೇರವಾಗಿ 
ಹೋಗುತ್ತದೆ ಎಂಬುದರ ಅರ್ಥ ಇದೇ. ಅಂತಹ ಮನೋಧರ್ಮದ ಕವಚ ನಮಗಿದ್ದರೆ 
ಅಹಿಂಸೆಯ ತತ್ವಗಳನ್ನು ಪ್ರಸಾರ ಮಾಡುವ ವಿಶ್ವಾಸ ನಮಗೆ ಬರುತ್ತದೆ. ಅದಿಲ್ಲದೆ 
ಪುಸ್ತಕ ಪತ್ರಿಗೆಗಳ ಪ್ರಚಾರ ವ್ಯರ್ಥ. 
(ಹರಿಜನ, ೧೩.೫.೧೯೩೯) 
ನನ್ನ ಸಲಹೆಗಳಲ್ಲೆಲ್ಲ ಒಂದು ರಕ್ಕಾಸೂತ್ರ ಇದ್ದೇ ಇರುತ್ತದೆ. ತಮ್ಮ ಬುದ್ಧಿಗೂ 
ಹೃದಯಕ್ಕೂ ಒಪ್ಪಿಗೆಯಾಗದಿದ್ದರೆ ಹ ಅವುಗಳನ್ನು ಅನುಸರಿಸಬೇಕಾಗಿಲ್ಲ. 
(ಹರಿಜನ, ೧.೫.೧೯೩೫) 
ನನ್ನನ್ನು ಹ ನನ್ನ ಮಿತ್ರರಿಗೂ ಒಂದು ಧೈರ್ಯ ಹೇಳಬಲ್ಲೆ. ಮಹಾತ್ಮಾ 
ಎಂಬುದನ್ನು ಮರೆತು ನನ್ನನ್ನು ಬರಿಯ “ಗಾಂಧೀ” ಎಂದು ಭಾವಿಸುವುದಾದರೆ 
ಅವರು ನನ್ನ ಮೆಚ್ಚುಗೆಗೆ ಹೆಚ್ಚಾಗಿ ಪಾತ್ರರಾಗುತ್ತಾರೆ ನಾನು ಯಾವ ತತ್ವಗಳನ್ನು 
ಜೀವನದಲ್ಲಿ ಅನುಷ್ಠಾನ ಮಾಡಬೇಕೆಂದು ಕಾರ್ಯ ಕ್ರಮ ಹಾಕಿಕೊಂಡಿದ್ದೇನೆಯೊ 
ಅದನ್ನು ತಾವು ತಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕು; ಇಲ್ಲವೆ ಅದರಲ್ಲಿ 
ಅವರಿಗೆ ನಂಬುಗೆ ಇರದಿದ್ದ ಪಕ್ಷದಲ್ಲಿ ಅದನ್ನು ಸರ್ವರೀತಿಯಿಂದಲೂ 
ಎರೋಧಿಸಬೇಕು- ಇದೇ ನನ್ನ ಮಿತ್ರರು ನನಗೆ ತೋರಿಸಬಹುದಾದ ಪರಮ : 
ಗೌರವ. 
(ಹರಿಜನ ೧೩.೯.೧೯೩೯) 
ಯಾವ ಮಹಾ ಉದ್ಯಮದಲ್ಲಿಯೆ ಆಗಲಿ ನಿರ್ಣಾಯಕಾರಿಯಾಗುವುದು 
ಹೋರಾಡುವವರ ಸಂಖ್ಯೆಯಲ್ಲ, ಅವರ ಸತ್ವ ಜಗತ್ತಿನ ಮಹಾವ್ಯಕ್ತಿಗಳೆಲ್ಲ ಏಕಾಂಗಿಯಾಗಿ 
ನಿಂತರು. ರುರತುಷ್ಟ ಬುದ್ಧ, ಯೇಸು, ಮಹಮ್ಮದ್‌ ಈ ಎಲ್ಲ ಮಹಾ ಪ್ರವಾದಿಗಳನ್ನೂ 
ಗಮನಿಸಿ. ನಾನಿನ್ನೂ ಹೆಸರಿಸಬಹುದಾದ ಇತರ ಹಲವರಂತೆಯೆ ಅವರೆಲ್ಲರೂ 


ಸಮಾಜಧರ್ಮ - 17 


ಏಕಾಂಗಿಯಾಗಿಯೆ ಕೆಲಸ ಮಾಡಿದರು. ಅದರೆ ಅವರಿಗೆ ತಮ್ಮಲ್ಲಿಯೂ 
ಭಗವ೦ತನಲ್ಲಿಯೂ ಜೀವಂತ ಶ್ರದ್ಧೆಯಿತ್ರು; ಭಗವಂತ ತಮ್ಮ ಪಕ್ಕದಲ್ಲಿದ್ದಾನೆಂಬ 
ಎಶ್ವಾಸ ಇದ್ದುದರಿಂದ ತಾವು ಏಕಾಕಿಗಳು ಎಂಬ ಭಾವನೆಯೆ ಅವರಿಗೆ ಬರಲಿಲ್ಲ. 
(ಯಂಗ್‌ ಇಂಡಿಯಾ, ೧೦.೧೦.೧೯೨೯) 
ನನ್ನಲ್ಲಿರುವ ಏನೋ ಒಂದು ವಾಣಿ ನನ್ನ ಸಂಕಟವನ್ನು ಕೂಗಿ ಸಾರುವಂತೆ 
ನನ್ನನ್ನು ಪ್ರಚೋದಿಸುತ್ತಿದೆ. ಅದು ಯಾವುದೆಂಬುದನ್ನು ನಾನು ಖಚಿತವಾಗಿ ಬಲ್ಲೆ. 
ನನ್ನನ್ನೆಂದೂ ವಂಚಿಸದ ನನ್ನೊಳಗಿನ ಆ ವಾಣಿ ಹೇಳುತ್ತದೆ “ನೀನು ಒಬ್ಬೊಂಟಿಗನೆ 
ಆಗಿ ನಿಲ್ಲಬೇಕಾಗಿ ಬ೦ದರೂ ಸರಿ, ಇಡಿಯ ಜಗತ್ತನೇ ಎದುರಿಸಿ ನಿಲ್ಲಬೇಕಾಗುತ್ತದೆ. 
“ಜಗತ್ತು ನಿನ್ನನ್ನು ತನ್ನ ಕೆ೦ಗಣ್ಣಿನಿ೦ದ ದುರುದುರನೆ ನೋಡಿದರೂ ಸರಿ. ನೀನು 
ಅದರ ದೃಷ್ಟಿ ಕೊಟ್ಟು ನಿಲ್ಲಬೇಕಾಗುತ್ತದೆ. ಭೀತಿ ಬೇಡ. ನಿನ್ನ ಹೃದಯದಲ್ಲಿ ನೆಲಸಿ 
ಹೀಗೆ೦ದು ಹೇಳುತ್ತಿರುವ ಆ ಅಣುರೂಪಿಯಲ್ಲಿ ನಿನಗೆ ಶ್ರದ್ಧೆಯಿರಲಿ, ಯಾವುದಕ್ಕಾಗಿ 
ನೀನು ಬದುಕಿದ್ದೇಯೋ ಯಾವುದಕ್ಕಾಗಿ ನೀನು ಮಡಿಯಬೇಕೋ ಅದಕ್ಕಾಗಿ ಮನೆ 
ಮಠ ಮಡದಿ ಮಕ್ಕಳು ಸರ್ವಸ್ಪವನ್ನೂ ಪರಿತ್ಯಜಿಸು; ಆದರೆ ಅದರ ಸತ್ಯಕ್ಕೆ ಸಾಕ್ಷಿಯಾಗಿ 
ಬಾಳು.” | 


(ಬಾಂಬೆ ಕ್ರಾನಿಕಲ್‌, ೯.೮.೧೯೪೨) 


18 - ಸಮಾಜಧರ್ಮ 


ಯಥಾದರ್ಶನ 


ಮಾನವ ಪ್ರಾಣಿಯು ಸಮಾಜ ಜೀವಿ; ಸಮಾಜವನ್ನೂ, ಸಮೂಹವನ್ನೂ 
ಕಟ್ಟಿಕೊಂಡೇ ಇರುವ ಪ್ರಾಣಿ. ಒಬ್ಬಂಟಿಗನಾಗಿ ಇಲ್ಲವೆ ಒಂದೇ ಕುಟುಂಬದವನಾಗಿ 
ಅವನು ಇರಲಾರ; ಇರಲು ಯತ್ನಿಸಿದರೆ ಅವನು ವಿಕಾಸಹೂಂದಲಾರ, ಪೂರ್ಣ 
ಬೆಳೆಯಲಾರ, ತನ್ನ ಜೀವನವನ್ನು ಸಫಲಗೊಳಿಸಲಾರ. ಕ 

ಸೃಷ್ಟಯಲ್ಲಿ ವ್ಯಷ್ಟಿ ಹಾಗೂ ಸಮಷ್ಟಿ ಇವುಗಳನ್ನು ಪ್ರತ್ಯೇಕವಾಗಿ ಅಭ್ಯಸಿಸುವುದು 
ಹೇಗೆ ಅಶಕ್ಕವೊ ಹಾಗೆ ವ್ಯಕ್ತಿ ಮತ್ತು ಸಮಾಜ ಇವುಗಳನ್ನು ಪ್ರತ್ಯೇಕವಾಗಿ ಅಭ್ಯಸಿಸುವುದೂ 
ಅಸಾಧ್ಯ. ವ್ಯಕ್ತಿಯ ವಿಚಾರವು ಬಂದೊಡನೆ ಜೊತೆಗೆ ಅವನೊಡನೆ ಅವಿಭಾಜ್ಯವಾಗಿ 
ಹೊಂದಿಕೊಂಡಿರುವ ಸಮಾಜದ ವಿಚಾರವೂ ಬಂದೇಬಿಡುವುದು. ವ್ಯಕ್ತಿಯೊಡನೆ, 
ಆ ವ್ಯಕ್ತಿಯ ತಂದೆತಾಯಿಗಳಾರು, ಗುರುಹಿರಿಯರು ಯಾರು, ಅಣ್ಣತಮ್ಮಂದಿರಾರು, 
ಸಹವಾಸಿಗಳಾರು ಎ೦ಬ ಮುಂತಾದ ಅನೇಕಾನೇಕ ಪ್ರಶ್ನೆಗಳು ನಮ್ಮೆದುರು ನಿಲ್ಲುವುವು. 
ವ್ಯಕ್ತಿರಹಿತವಾದ ಮಾನವಸಮಾಜವನ್ನಾಗಲಿ, ಸಮಾಜರಹಿತವಾದ ಮಾನವ 
ವ್ಯಕ್ತಿಯನ್ನಾಗಲಿ ಕಲ್ಪಿಸುವುದು ಅಸಾಧ್ಯವು. ವ್ಯಕ್ತಿಗಳು ಒಟ್ಟಿಗೆ ಕೂಡುವುದರಿಂದಲೆ 
ಸಮಾಜವಾಗುವುದು; ಸಮಾಜದ ಮೂಲಕವೆ ವ್ಯಕ್ತಿಯು ಹುಟ್ಟಿ, ಬೆಳೆದು, ಜೀವಿಸಿ, 
ಎಕಾಸಹೊಂದಿ ತನ್ನ ಜೀವನವನ್ನು ಸಫಲಗೊಳಿಸುವುದು. 


ಸಮಾಜಧರ್ಮ - 19 


ವ್ಯಕ್ತಿ ಹಾಗೂ ಸಮಾಜ ಇವುಗಳ ಅನ್ಯೋನ್ಯ ಸಂಬಂಧವು ಈ ರೀತಿ ಘನಿಷ್ಠವೂ 
ಅವಿಭಾಜ್ಯವೂ ಇರುವುದು. ಆದುದರಿಂದಲೆ ಈ ಸಂಬಂಧವು ಉತ್ತಮಗೊಳ್ಳಲು, 
ಪರಸ್ಪರ ವಿಕಾಸಕ್ಕೆ ಸಹಾಯಕವಾಗಲು, ವ್ಯಕ್ತಿ ಜೀವನ ಹಾಗೂ ಸಮಾಜ ಜೀವನ 
ಇವೆರಡೂ ಪರಿಪೂರ್ನ್ಲವಾಗಲು ಏನು ಮಾಡಬೇಕು, ಯಾವ `ಧರ್ನ' ಮಾರ್ಗವನ್ನು 
ಹಿಡಿಯಬೇಕು ಎಂಬ ಬಗ್ಗೆ ಎಲ್ಲ ವಿಚಾರವ೦ತರೂ ಯೋಚಿಸುವರು. ವ್ಯಕ್ತಿಯ 
ಉದ್ದಾರ, ಸಮಾಜದ ಪ್ರಗತಿ ಇವೆರಡನ್ನು ಏಕಕಾಲಕ್ಕೆ ಸಾಧಿಸುವ ಸಮನ್ನ್ವಯ ಧರ್ಮವೇ 
ಎಲ್ಲಕ್ಕೂ ಶ್ರೇಷ್ಠವನಿಸಬಲ್ಲದು. ವ್ಯಕ್ತಿಯನ್ನು ಕುಗ್ಗಿಸಿ ಮುಗ್ಗಿಸಿ ಸಮಾಜವನ್ನು 
ಕಟ್ಟಬಯಸುವ, ಅಥವಾ ಸಮಾಜದ ಎಕಾಸಕ್ಕೆ ಅಡ್ಡಿಮಾಡಿ ವ್ಯಕ್ತಿಯ ವಿಕಾಸವನ್ನು 
ಸಾಧಿಸಲನುವಾಗುವ ಯಾವ ಮಾರ್ಗವೂ ನಿಜವಾದ ಅಥವಾ ಪೂರ್ದಧರೃವಲ್ಲ. ವ್ಯಕ್ತಿಯ 
ಮುಖಾಂತರ ಸಮಾಜದ ಹಿತವನ್ನೂ ಸಮಾಜದ ಮುಖಾಂತರ ವ್ಯಕ್ತಿಯ ಹಿತವನ್ನೂ 
ಸಾಧಿಸುವುದೆ ಮಾನವಧರ್ಮದ ಮುಖ್ಯ ಗುರಿಯಾಗಿರಬಲ್ಲದು. 

ವ್ಯಕ್ತಿ ಮತ್ತು ಸಮಾಜ ಇವರ ನಡುವಿನ ಸಂಬಂಧವನ್ನು ಕುರಿತು, ಅದೇರೀತಿ 
ಮಾನವಧರ್ಮ ಸಮಾಜಧರ್ಮ ಇವುಗಳನ್ನು ಕುರಿತು ಈವರೆಗೆ ಅನೇಕ ಧರ್ಮದರ್ಶಿಗಳು, 
ಸಮಾಜಶಾಸ್ತ್ರಜ್ಞರು ವಿಚಾರಪೂರ್ಡವಾದ ಗ್ರಂಥಗಳನ್ನು ಬರೆದಿದ್ದಾರೆ. ಆಯಾ ದೇಶ 
ಕಾಲ _ ಪರಿಸ್ಥಿತಿಗಳಿಗನುಸರಿಸಿ ಆಯಾ ಗ್ರಂಥಗಳು ಮಾನವ ಸಮಾಜಗಳಿಗೆ 
ಮಾರ್ಗದರ್ಶನವನ್ನು ಮಾಡಿವೆ. ಗಾಂಧೀಜಿಯವರು ಸಮಾಜಶಾಸ್ತ್ರದ ಒ೦ದು ಪ್ರತ್ಯೇಕ 
_ ಗ್ರಂಥವನ್ನು ಬರೆದಿಲ್ಲವಾದರೂ ಅವರು ಕಾಲಕಾಲಕ್ಕೆ ಸಂದರ್ಭಾನುಸಾರವಾಗಿ ಸಮಾಜದ 
ಹಾಗೂ ವ್ಯಕ್ತಿಯ ವಿವಿಧ ಹಾಗೂ ವಿಧವಿಧದ ಸಮಸ್ಯೆಗಳನ್ನು ಕುರಿತು ಬರೆದುದು 
ಬೇಕಾದಷ್ಟಿದೆ. ಅದನ್ನೆಲ್ಲ ಕೂಲಂಕಷವಾಗಿ ಪರಿಶೀಲಿಸಿದರೆ ನಮಗೆ ಅವರ ವ್ಯಕ್ತಿಧರ್ಮ- 
ಸಮಾಜಧರ್ಮ ಇವುಗಳ ಸ್ಪಷ್ಟ ಕಲ್ಪನೆ ಬರುವದು. ಧರ್ನದ ಆಚರಣೆ ಯಾವ ರೀತಿ 
 ನಡೆಯಬೇಕೆಂಬುದನ್ನು ಅವರು ಅಧಿಕಾರವಾಣಿಯಿಂದ ಹೇಳಿರುವರು. ಬೆಳಗಿನ 
ಜಾವದಲ್ಲಿ ನಾವು ಕುಡಿಯುವ ಚಹಾ ಕಾಫಿ ಎ೦ಬ ವಿಷಯವನ್ನು ಮೊದಲು 
ಮಾಡಿಕೊಂಡು ಮಾನವಧರ್ಮದ, ಸಮಾಜಧರ್ನದ ಅತ್ಯಂತ ಸೂಕ್ಷ್ಮಸ್ತರೂಪದವರೆಗೆ 
ಅವರು ಎಲ್ಲ ವಿಷಯಗಳ ಬಗ್ಗೆಯೂ ಅತ್ಯಂತ ಅನುಭವಪೂರ್ಲವಾದ ಹಾಗೂ 
ವಿಚಾರಪುರಿಪ್ಲುತವಾದ ಮಾತುಗಳನ್ನು ಹೇಳಿರುವರು. 


20 - ಸಮಾಜಧರ್ಮ 


ವ್ಯಕ್ತಿಸಮಾಜ ಈ ಉಭಯಕ್ಕೂ ಅನ್ವಯಿಸುವ ಸಾಮಾನ್ಯ ಹಾಗೂ ಆಧಾರಭೂತ 
ತತ್ವಗಳೆಂದರೆ ಸತ್ಯ ಹಾಗೂ ಅಹಿಂಸೆ. ವ್ಯಕ್ತಿಯ ಜೀವನವೆ ಆಗಲಿ, ಸಮಾಜದ 
ಜೀವನವೆ ಆಗಲಿ, ಅದು ಸೂರ್ಯಚಂದ್ರರಂತಿರುವ ಈ ಎರಡು ಜಗಜ್ಯೋತಿಗಳ 
ಬೆಳಕಿನಲ್ಲಿ ರೂಪುಗೊಳ್ಳಬೇಕು. ಅಂದರೆ ಆ ಜೀವನವು ಪೂರ್ಣ ಸಫಲಗೊಳ್ಳುವದು. 
ಇದು ಗಾಂಧೀಜಿಯವರ ಮೂಲಸೂತ್ರವು. ಕಾಯಾವಾಚಾಮನಸಾ ಸತ್ಯ ಅಹಿಂಸೆಗಳ 
ಪರಿಪಾಲನೆಯೆ ಮಹಾಧರವ. ಸನಾತನಧರೃವು, ಅಖಿಲ ಮಾನವ ಕುಲಕ್ಕೆ ಅನ್ವಯಿಸುವ 
ಧರೃವು. | | 
ಧರ್ಮವು ಯಾವಾಗಲೂ ಎರಡು ಬಗೆಯಾಗಿರುವುದು, ಸ್ಥೂಲ-ಸೂಕ್ಷ್ಮ ಬಾಹ್ಯ- 
ಅಂತರ, ಇತ್ಯಾದಿ. ಧರ್ಮದ ಸ್ಥೂಲರೂಪವು ಮಾತ್ರ ಯಾವಾಗಲೂ ಒಂದೇ ಇರುವದು. 
ಮನುಷ್ಯನು ದೇವರನ್ನು ಹಲವಾರು ತರಹದಿಂದ ಭಜಿಸುವನು, ನವವಿಧದಿ೦ದ 
ಅವನ ಉಪಾಸನೆ ಮಾಡುವನು; ಆದರೆ ಭಕ್ತಿ ಎಂಬುದು ಸತತವೂ ಒಂದೇ ಒಂದು. 
ಪರಮಾತ್ಮನಲ್ಲಿ ಪರಮ, ಅನುರಕ್ತಿ ಎಂಬುದೇ ಭಕ್ತಿಯ ಮೂಲ ಹಾಗೂ ಸನಾತನ 
ಸ್ವರೂಪವು. ಧರ್ಮದ ಸೂಕ್ಷ್ಮರೂಪವನ್ನು ಸರಿಯಾಗಿತಿಳಿದುಕೊಂಡು, ಅದನ್ನು 
ಒರೆಗಲ್ಲಾಗಿಟ್ಟುಕೊಂಡು ಅದರ ಸ್ಥೂಲಸ್ವರೂಪದಲ್ಲಿ ಉಂಟಾದ ಅಥವಾ 
ಉಂಟಾಗಬಹುದಾದ ದೋಷಗಳನ್ನು ಪರಿಹರಿಸುತ್ತ ಹೋಗುವುದು ಪ್ರತಿಯೊಬ್ಬ 
ಧರ್ಮನಿಷ್ಠನ ಕರ್ನವ್ಯವಿರುವುದು. ಗಾಂಧೀಜಿಯವರು ಅಮರಣಾಂತವೂ ಇದೇ 
ಕರ್ರವ್ಯಬುದ್ದಿಯಿಂದ ನಡೆದುಕೊಂಡು ಧರ್ನಾತ್ಮರೆನಿಸಿದರು. 
ಗಾಂಧೀಜಿಯವರು ಹಿಂದೂಧರ್ಮದ ದೊಡ್ಡ ಅಭಿಮಾನಿಗಳಿದ್ದರು ಹಾಗೂ ತಾವು 
"ಸನಾತನಿ ಹಿಂದು” ಎಂದು ಹಲವಾರು ಸಾರಿ ಹೇಳಿಕೊಂಡಿರುವರು. ಹೀಗೆ ಹೇಳುವಾಗ. 
ಸಹ ಹಿಂದೂಧರ್ಮದ ಬಾಹ್ಯ ರೂಪದಲ್ಲಿಯ ದೋಷಗಳನ್ನು ಅವರು ಚನ್ನಾಗಿ ಅರಿತಿದ್ದರು. 
ಆದರೆ ಆ ದೋಷಗಳು ಆಗಂತುಕವಾದವುಗಳು, ಅವುಗಳನ್ನು ಹೋಗಲಾಡಿಸುವದು 
ಪ್ರತಿಯೊಬ್ಬ ಹಿ೦ದುವಿನ ಕರ್ತವ್ಯವೆಂದು ಅವರು ಪ್ರತಿಪಾದಿಸುತ್ತಿದ್ದರು; ಆ ರೀತಿ ಸ್ವತಃ 
ಯತ್ನಿಸುತ್ತಿದ್ದರು. ಇದಲ್ಲದೆ ಹಿಂದೂಧರ್ಮವು ಸರ್ವಗ್ರಾಹಿಯೂ ಸರ್ವವ್ಯಾಪಿಯೂ 
ಸರ್ವಸ೦ಗ್ರಹಿಯೂ ಇರುವುದೆಂದು ಅವರು ಹೇಳಿದ್ದಾರೆ. 
ಹಿಂದೂಧರವನ್ನು ಕುರಿತು ಇಷ್ಟೊಂದು ಅಭಿಮಾನಪಟ್ಟರೂ ಇತರ ಧರ್ಮಗಳ 
ಬಗ್ಗೆ ಅವರ ಪ್ರೇಮಾದರಗಳು ಎಳ್ಳಷ್ಟೂ ಕಡಿಮೆ ಇರಲಿಲ್ಲ. ಯಾಕೆಂದರೆ 


ಸಮಾಜಧರ್ಮ - 21 . 


ಸರ್ವಧರಸಮಭಾವವೆಂಬುದು ಅವರ ಹನ್ನೊಂದು ವ್ರಶಗಳಲ್ಲಿ ಒಂದಾಗಿತ್ತು. ಧರ್ನಧರ್ಕಗಳಲ್ಲಿ 
ಯಾವ ಪವಿತ್ರ ಸಂಬ೦ಧವಿರಬೇಕೆಂಬುದನ್ನು ಈ ಅವರ ವ್ರತವು ಸ್ಪಷ್ಟವಾಗಿ ಸಾರುವದು. 

ತಾವು “ಸನಾತನಿ ಹಿಂದು' ಎಂದು ಗಾಂಧೀಜಿಯವರು ಹೇಳಿಕೊಂಡರೂ ಹಿಂದೂ 
ಸಮಾಜದಲ್ಲಿಯ ದೋಷಗಳನ್ನು ನಿರ್ಮೂಲಗೊಳಿಸಲು ಅವರು ಮಾಡಿದ ಪ್ರಯತ್ನವು 
ಅದ್ಭುತವಾದುದು. ಅವರು ಕಂಡುಹಿಡಿದ ಹಾಗೂ ತೋರಿಸಿಕೊಟ್ಟ ದೋಷಗಳಿಂದ 
ನಿರ್ಕುಕುವಾದ ಸಮಾಜವೆ ಅತ್ಯಂತ ಶ್ರೇಷ್ಠ ಸಮಾಜವು, ಆ ಸಮಾಜದ ಧರ್ಮವೆ 
ಮಾನವಕುಲಕ್ಕೆ ಅನ್ವಯಿಸಬಲ್ಲದು, ಆ ಧರೃತತ್ವಗಳೇ ಒಂದಿಲ್ಲೊಂದು ರೂಪದಿಂದ 
ಎಲ್ಲ ಧರ್ಮಗಳಲ್ಲಿಯೂ ಅಡಕವಾಗಿರುವುವು ಎಂದು ಅವರು ಪ್ರತಿಪಾದಿಸುತ್ತಿದ್ದರು. 

ಸಮಾಜಧರ್ನದ ಮೂಲ ಹಾಗೂ ಶುದ್ಧ ತತ್ವಗಳನ್ನು ಕಣ್ಣದುರಿಗಿಟ್ಟುಕೊಂಡು, 
ನಮ್ಮ ಸಮಾಜದಲ್ಲಿ ರೂಢವಿದ್ದ ದೋಷಗಳನ್ನು ಬೈಲಿಗೆಳೆದು,. ಅವುಗಳನ್ನು 
ನಿರ್ನಾಮಗೊಳಿಸಲು ಶಾಂತಿಮಯ ಕ್ರಾಂತಿಯ ಮಾರ್ಗವನ್ನು ತೋರಿಸಿಕೊಟ್ಟವರಲ್ಲಿ 
ಗಾಂಧೀಜಿಯವರು ಅತಿಶ್ರೇಷ್ಠರು. ಅಸ್ಪಶ್ಯತೆ, ಬಾಲವಿವಾಹ, ವರದಕ್ಷಿಣೆಯ ರೂಢಿ. 
ಮದ್ಯಪಾನ, ಅತಿಸ೦ತತಿ, ಜಾತಿಗಳಲ್ಲಿಯ ಉಚ್ಚನೀಚ ಭಾವ, .ಜೀವಬಲಿ ಹೀಗೆ 
ಒಂದಲ್ಲ ಎರಡಲ್ಲ ನೂರಾರು ದುಷ್ಟ ರೀತಿನೀತಿಗಳನ್ನು ಕುರಿತು ಅವರು 
ಸ೦ದರ್ಭಾನುಸಾರವಾಗಿ ಲೇಖನಗಳನ್ನು ಬರೆದಿದ್ದಾರೆ, ಕಾಲಕಾಲಕ್ಕೆ ಕ್ರಮಗಳನ್ನು 
ಕೈಕೊಂಡು ಮಾರ್ಗದರ್ಶನವನ್ನು ಮಾಡಿದ್ದಾರೆ. 

ಹಿ೦ದೂ ಸಮಾಜವನ್ನು ಸುಧಾರಿಸಬೇಕೆಂದು ಪ್ರಯತ್ನಿಸಿದವರಲ್ಲಿ ಗಾಂಧೀಜಿಯವರು 
ಮೊದಲನೆಂಯವರಲ್ಲ. ಆ ಪ್ರಂತಂತ್ನವು ೧೮೩೨ ರಿಂದ ಅಂದರೆ 
ರಾಜಾರಾಮಮೋಹನರಾಯರ ಕಾಲದಿಂದ ನಡೆಯುತ್ತ ಬಂದಿದೆ. ಹಲವಾರು ಪ್ರಯತ್ನ 
'ಮಾಡುವವರು, ಬ್ರಾಹ್ಮೋ ಇತ್ಯಾದಿ ಹೊಸ ಪಂಥಗಳನ್ನು ಮಾಡಿಕೊ೦ಡು ತಾವೇ 
ಪ್ರತ್ಯೇಕವಾಗಿಬಿಟ್ಟರು. ಹಿಂದೂ ಸಮಾಜವು ಮೊದಲಿದ್ದಂತೆಯೆ ಉಳಿಯಿತು! ಹಲವಾರು 
ಹಿಂದೂ ಸಮಾಜದಲ್ಲಿಯ ಹಲವು ದೋಷಗಳ ಮೂಲಕ "ತಾವು ಹಿ೦ದುಗಳು' 
ಎಂದು ಹೇಳಿಕೊಳ್ಳಲು ಸಹ ನಾಚುವರು; ಹಲವರು ಅನ್ಯಧರ್ಮಗಳನ್ನು ಸಹ 
ಸ್ವೀಕರಿಸುವರು. ಆದರೆ ಗಾಂಧೀಜಿಯವರು ಸಮಾಜ ಸುಧಾರಣೆಯ ಆ ಮಾರ್ಗಗಳನ್ನು 
ಎಂದೆಂದಿಗೂ ಅನುಸರಿಸದೆ ತಮ್ಮ ಅತ್ಯಂತ ಪುರಾತನವಾದ ಹಿಂದೂ ಪರಂಪರೆಯನ್ನು 
ಗಟ್ಟಿಯಾಗಿ ಹಿಡುದುಕೊ೦ಡರು. ಆದರೆ ಅದೇ ಕಾಲಕ್ಕೆ ಅತ್ಯಂತ ನಿರ್ಧಯತೆಯಿಂದ 


22 - ಸಮಾಜಧರ್ಮ 


ಹಾಗೂ ಬಿಚ್ಚುಮನಸಿನಿಂದ ಸಮಾಜದ ದೋಷಗಳನ್ನು ಜಾಹೀರುಪಡಿಸಿ ಅವುಗಳ 
ನಿರ್ಮೂಲನದ ಉಪಾಯಗಳನ್ನು ಶೋಧಿಸಿದರು. ಪರಂಪರಾಗತವಾದ ಧರ್ಮದಿಂದ 
ಸಿಡಿದು ಹೋಗುವುದಾಗಲಿ, ಅದರಲ್ಲಿಯ ದೋಷಗಳನ್ನು ವ್ಯರ್ಧ ಟೀಕಿಸುತ್ತಾ 
ಕೂಡುವುದಾಗಲಿ, ಪರಧರ್ನವನ್ನು ಸ್ತೀಕರಿಸುವುದಾಗಲಿ ಸಮಾಜಸುಧಾರಣೆಯ ನಿಜವಾದ 
ಮಾರ್ಗವಲ್ಲ ಎಂಬುದೇ ಅವರ ಅಭಿಪ್ರಾಯವಾಗಿತ್ತು. ಆದುದರಿಂದಲೆ ಧರ್ಮಾಂತರಕ್ಕೆ 
ಅವರು ಅತ್ಯಂತ ವಿರೋಧಿಯಾಗಿದ್ದರು. 

ಒಂದು ಜೀವಂತ ವ್ಯಕ್ತಿ ಹೇಗೋ ಹಾಗೆ ಒಂದು ಸಮಾಜವು ಕೂಡ ಜೀವಂತ 
ಹಾಗೂ ಗತಿಶೀಲ, ಸಚೇತನ ಗುಂಪು ಇರುವುದು. ಅದು ಯಾವಾಗಲು ಪ್ರಗತಿಪಥದಲ್ಲಿ 
ನಡೆಯುವಂತೆ ಆಯಾ ಸಮಾಜದ ವ್ಯಕ್ತಿಗಳು ಪ್ರಯತ್ನಿಸುತ್ತಿರಬೇಕು. ಈ ಪ್ರಯತ್ನವು 
ಉಭಯತೋಪರಿ ಕುಶಲವನ್ನು ಸಾಧಿಸಬಲ್ಲದು. ಈ ಪ್ರಯತ್ನವು ಸತ್ಯ ಅಹಿಂಸೆಗಳ 
ಆಧಾರದ ಮೇಲೆ ನಡೆದರೆ ಆಯಾ ವ್ಯಕ್ತಿಗಳ ಉದ್ದಾರವಾಗುವುದಲ್ಲದೆ ಆ ಸಮಾಜದ 
ಉದ್ದಾರವೂ ಆಗುವುದು. ಸ್ಹಾರ್ಮವನ್ನು ಬಿಟ್ಟು ಪರಾರ್ನಕ್ಕಾಗಿ ದುಡಿಯುವುದರಲ್ಲಿಯೆ 
ವ್ಯಕ್ತಿಯ ಮುಕ್ತಿಯ ರಹಸ್ಯವು ಅಡಗಿಕೊಂಡಿರುವುದು. ಇಂಥ ಹೆಚ್ಚು ವ್ಯಕ್ತಿಗಳ ನಿರ್ಮಾಣವೆ 
ಸಮಾಜದ ಉದ್ಧಾರದ ಮಾರ್ಗವಿರುವುದು. 

ಈ ಬಗೆಯ ಉಚ್ಚವಾದ ಧ್ಯೇಯಗಳನ್ನು ಆದರರ್ಶವಾಗಿಟ್ಟುಕೊಂಡು 
ಗಾಂಧೀಜಿಯವರು ತಮ್ಮ ಸಮಾಜಶಾಸ್ತಜ್ಞರಲ್ಲಿ ಬಹಳ ಶ್ರೇಷ್ಠ ಸ್ಥಾನವನ್ನು ಪಡೆದ 
ಹಿತಿರಿಮ್‌ ಸೊರೋಕಿನ್‌ ಅಂಥವರು ಕೂಡ ಈ ಬಗೆಯ ತತ್ನಗಳನ್ನೆ ಪ್ರತಿಪಾದಿಸಿರುವರು. 
ಆ ದೃಷ್ಟಿಯಿಂದ ನೋಡಿದರೆ ಗಾಂಧೀಜಿಯವರು ವಸಿಷ್ಠವಾಮ ದೇವರಂತೆ 
ಮನುಯಾಜ್ಯವಲ್ಕ್ಯರಂತೆ ಪುರಾತನರಲ್ಲಿ ಪುರಾತನರು; ಅದೇ ಕಾಲಕ್ಕೆ ರಸ್ಕಿನ್‌, . 
ಬರ್‌ಟ್ರಾಂಡ್‌ ರಸೆಲ್‌, ಸೊರೋಕಿನ್‌ ಇವರಂತೆ ಆಧುನಿಕರಲ್ಲಿ ಆಧುನಿಕರು. ಹೀಗೆ 
ಅವರು ಇರುವುದಕ್ಕೆ ಅವರ ಸತ್ಯದ ಆಗ್ರಹವೆ ಕಾರಣ. ಯಾಕೆಂದರೆ ಪ್ರೇಮವು 
ಹೃದಯಗ್ರಾಹಿಯು, ಸರ್ವವ್ಯಾಪಿಯು. ಸತ್ಯ ಅಹಿಂಸೆಗಳ ಸುಂದರ ಸಂಗಮವೇ 
ಸರ್ವದೋಷ ಪರಿಹಾರಕವು, ಪೂದ್ಜ ಶುದ್ಧಿದಾಯಕವು. ಗಾಂಧೀಜಿಯವರು ಅದೇ 
ಮಾರ್ಗದಿಂದ ನಡೆದರು, ವಿಶ್ವಕ್ಕೆ ದಾರಿಯನ್ನು ತೋರಿದರು. | 

; ರಂಗನಾಥ ದಿವಾಕರ 


ಸಮಾಜಧರ್ಮ - 23 


ಪ್ರಕಾಶಕೀಯ 


ಗಾಂಧೀ ಗ್ರಂಥಮಾಲೆಯ ಆರನೆಯ ಸಂಪುಟ 'ಸಮಾಜಧರ್ಮ'ವನ್ನು ಓದುಗರಿಗೆ 
ನೀಡುತ್ತಿದೇವೆ. ಈ ಗ್ರಂಥದ ಮೊದಲ ಲೇಖನ "ನಾಳಿನ ಜಗತ್ತು' ಎಂಬುದು ೧೯೪೨ರ 
ಆಗಸ್ಟ್‌ ೧೬ ರಂದು ಪ್ರಕಟವಾದ “ಕನ್ನಡ ಹರಿಜನ' ದಿಂದ ಉದ್ದತವಾದುದು; 
ಸಿದ್ದವನಹಳ್ಳಿ ಕೃಷ್ಣಶರ್ಮರ ಭಾಷಾಂತರ. ಗ್ರಂಥದ ಭಾಗ-೨ ಚ ಸಮಾಜದ 
ಧಾರ್ಮಿಕ ಹಿನ್ನೆ ಲೆ' ಎಂಬ ಭಾಗವನ್ನು ವಿ. ಬಿ. ನಾಯಕ್‌ ಅವರು ಭಾಷಾಂತರಿಸಿ 
ಕೊಟ್ಟಿದ್ದಾರೆ. Bp ರಾಮಸ್ವಾಮಿ ಐಯ್ಯಂಗಾರ್ಯರು ಇದನ್ನು ಪರಿಷ್ಠರಿಸಿದ್ದಾರೆ. 
ಗ್ರಂಥದ " ಉಳಿದೆಲ್ಲ ಭಾಗವನ್ನೂ oe pin le ಜಿ. ವಿ. 
ನಾರಾಯಣಮೂರ್ತಿಯವರು ಭಾಷಾಂತರಿಸಿದ್ದಾರೆ. 

ಈ ಗ್ರಂಥದಲ್ಲಿ ಅಚ್ಚಾಗಿರುವ ಚಿತ್ರಗಳನ್ನು ಶ್ರೀಮತಿ ಸುಮತಿ ಮೊರಾರ್ಜಿ ಅವರ 
ಸಂಗ್ರಹದಿಂದ ತೆಗೆದುಕೊಳ್ಳಲಾಗಿದೆ. ಅವನ್ನೂ ಮತ್ತು ಪುಸ್ತಕದ ಮೇಲುಹೊದಿಕೆಯನ್ನೂ 
ಮೈಸೂರಿನ ವೆಸ್ತಿ ಪ್ರಿಂಟಿಂಗ್‌ ಮತ್ತು ಪಬ್ಲಿಷಿಂಗ್‌ ಪೌಸ್‌ನವರು ಮುದಿ ಿಸಿಕೊಟ್ಟಿದ್ದಾರೆ. 
ಇವರಿಗೂ ಈ ಗ್ರಂಥವನ್ನು ಸಮರ್ಪಕವಾಗಿ ಮುದ್ರಿಸಿಕೊಟ್ಟ ವಿದ್ಯಾ ಮುದ್ರಣಕ್ಕೂ 
ಸಂಪಾದಕ ಮಂಡಲಿ ಯಣಿ. 


ಜುಲೈ, ೧೯೫೯ ಪ್ರಧಾನ ಸಂಪಾದಕ 
ಮೈಸೂರು ಗಾಂಧೀ ಗ್ರಂಥಮಾಲೆ 


24 - ಸಮಾಜಧರ್ಮ 


ಅನುಕ್ರಮಣಿಕೆ 


ಪ್ರವೇಶ 

ಭಾಗ - ೧ ಸಮಾಜದ ಸ್ವರೂಪ / 31 
2 ಭಾಗ-೨ ಹಿಂದೂ ಸಮಾಜದ ಧಾರ್ಮಿಕ ಹಿನ್ನೆಲೆ / 44 
3 ಭಾಗ-೩ ಹಿಂದೂ ಸಮಾಜದ ಸಮಸ್ಯೆಗಳು / 147 
4 ಭಾಗ - ೪ ಸಮಾಜದ ಕೆಲವು ಅಹಿತ ವ್ಯಸನಗಳು / 229 
5 ಭಾಗ - ೫ ಸಂತತಿ ನಿಯಮನ #25 | 
6. ಉಪಸಂಹಾರ / 294 


ಸಮಾಜಧರ್ಮ - 25 


ಪ್ರವೇಶ 


ನಾಳಿನ ಜಗತ್ತು 


ನಾಳೆ ನಸುಕು ಹರಿದರೆ ಮೂಡಲಿರುವ ಜಗತ್ತು ಎಂಥದೋ, ಅದರ ರೀತಿಯೇನೋ, 
ರಚನೆಯೇನೋ; ಈ ವಿಷಯದ ಬಗ್ಗೆ ಈಗಿರುವಷ್ಟು ಊಹಾಪೋಹ ಮಾನವನ 
ಇತಿಹಾಸದಲ್ಲೇ ಹಿಂದೆಂದೂ ಇದ್ದಿರಲಿಕ್ಕಿಲ್ಲ. 

ಇದನ್ನು ಕಂಡು ನಾವು ಬೆರಗಾಗಬೇಕಿಲ್ಲ. ಈ ಘೋರ ಕುರುಕ್ಷೇತ್ರದಲ್ಲಿ ನಿಂತಾಗಲೂ 
ಮುಂದೇನು ಎಂದು ಭವಿಷ್ಯದೊಳಕ್ಕೆ ಇಣಿಕಿ ನೋಡುವಂತೆ, ಭಯದಿಂದಲೋ 
ಆಸೆಯಿ೦ದಲೋ ಇಣಿಕಿ ನೋಡುವಂತೆ, ಏನೋ ಒಂದು ನಮ್ಮನ್ನು ಒತ್ತಾಯ 
ಮಾಡುತ್ತಿದೆ. ಆ ಆಸೆ-ಇಂದಿನೀ ಭಯಾನಕವೆಲ್ಲ ಬರೀ ಕೆಟ್ಟ ಕನಸಾಗಿ, ಹೊಸದೊಂದು 
ಶುದ್ಧತರ, ಉತ್ತಮ ಲೋಕ ಮೂಡೀತೆಂಬ ಆಸೆ; ಆ ಭಯ-ಇಂದಿನೀ ಬದುಕು 
ಎಂದಿಗೂ ಬದಲಾಗದೇನೋ, ಹಿಂದಿನಂತೆಯೇ ಮುಂದೆಯೂ ಇದ್ದೀತೇನೋ; 
ತಮ್ಮ ಜೊತೆಗಾರರ ಮೇಲೆ ಕೈಯೆತ್ತುವಂತೆ ಮರ್ತ್ಯಮಾನವ ಸ್ವಭಾವವೇ ಒತ್ತಾಯ 
ಪಡಿಸುತ್ತಿದೆಯೇನೋ; ದಿಗ್ವಿಜಯಿಗಳು, ದಿಗ್ವಿಜಯಾಕಾಂಕ್ಷಿಗಳು ಯಾವಾಗಲೂ 
ಇದ್ದಾರೇನೋ, ತಮ್ಮ ಅಧಿಕಾರದಾಹಕ್ಕಾಗಿ ಇನ್ನೂ ಹೊಸ ಹೊಸ, ಘೋರತರ 
ಮಹಾ ಸಂಗ್ರಾಮಗಳನ್ನು ಹರಡಿಯಾರೇನೋ ಎಂಬ ಭಯ. 


ಸಮಾಜಧರ್ಮ - 27 


ನಮ್ಮೋ ಜಗತ್ತು ಎಂದಿಗೂ ಹಿಂಸಾಮಯವಾಗಿಯೇ ಇದ್ದೀತೇ? 

ನಮ್ಮ. ಲೋಕ, ಸಮಾಜ, ಈಗಿದ್ದಂತೆಯೇ ಯಾವಾಗಲೂ ಇದ್ದೀತೇ? 

ಈ ಬಡತನ, ಈ ಉಪವಾಸ, ಈ ಘೋರತನ ಸಂಕಟ ಯಾವಾಗಲೂ ಇದ್ದೀತೇ? 

ಇವಕ್ಕೆ ಮದ್ದೇ ಇಲ್ಲವೇ, ನಾಶವಿಲ್ಲವೇ? 

i. ಕಟಕಡೆಯ ರಣಭೇರಿ ತಣ್ಣಗಾಗಿ, ಕಹಳೆಯ ಧ್ವನಿ ಲಯವಾಗಿ, ಕತ್ತಿ 
ಕೆಳಕ್ಕೆ ಬಿದ್ದು ನಾಳಿನ ಜಗತ್ತು ತಹಿಂಸಾಮಯವಾದೀತೇ ಎಲ್ಲರಿಗೂ ಅನ್ನ ದೊರೆತು; 
ಎಲ್ಲಂಯೂ' ಕಲಸವಿದ್ದು ಎಲ್ಲರಿಗೂ ಸಮನಾಗಿ ನ್ಯಾಯ ದೊರೆತೀತೇ? 

ದೈವಭಕ್ತಿ-ಇಂದಿಗಿಂತ ನಾಳೆ ಫೂರ್ಣತರಪಾದ. ದೃಢವಾದ ವಿಶಾಲವಾದ 
ಸಜ್ಜ ಆತೋ ಧರ್ಮದಲ್ಲಿ; ಅಥವಾ ದೇವರೇ ಇಲ್ಲದ ನಾಸ್ತಿಕ 
ಪ್ರಪಂಚವಾದೀತೋ? 

ತೆಂಕ ತಿಳಿದಿರುವ ಈ ಲೋಕದಲ್ಲಿ ಟೂ ಟೂ ಆಗಬೇಕಾದರೆ, 
ಅದು ಹೇಗೆ ಬಂದೀತೋ, ಯಾವ ರೀತಿಯಲ್ತ್ಹೋ? 

ಆ ವರ ನೀಡಬಲ್ಲುದು ಯಾವುದು-ಯುದ್ಧವೇ, ಕ್ರಾಂತಿಯೆ? ಅಥವಾ, 
ಶಾಂತವಾಗಿಯೇ ಬಂದೀತೋ ಅದು? 

ಬೇರೆ ಬೇರೆ ಜನ ಇದಕ್ಕೆ ಬೇರೆ ಬೇರೆ ಉತ್ತರ ಕೊಡುತ್ತಾರೆ: ನಾಳಿನ ಜಗತ್ತು 
ತನತನಗೆ ಕಂಡಂತೆ, ಹೀಗಿದ್ದರೆ ಚೆನ್ನು ಎ೦ದು ತನಗೆ ಅನಿಸಿದಂತೆ, ಅದರ ನಕ್ಷೆ 
ಬರೆಯುತ್ತಾರೆ. ನಾನೂ ನನ್ನ ಉತ್ತರ ಕೂಡಬೇಕು. ನನ್ನ ನಂಬಿಕೆಯಿಂದ ಹೇಳುತ್ತಿಲ್ಲ, 
ನಾ ಮನಗಂಡುದನ್ನು ನನಗೆ ಪ್ರಮಾಣವೆನಿಸಿದುದನ್ನು ಹೇಳುತ್ತೇನೆ; ನಾಳಿನ ಜಗತ್ತೂ 
ಇಂದಿನ ಜಗತ್ತೂ ಬಿಳುಪು ಕಪ್ಪಿನಷ್ಟು ವ್ಯತ್ಯಾಸವಾಗಿದ್ದಾವೆ೦ಬ ನಂಬಿಕೆಯಿಂದ 
ಹೇಳುತ್ತೇನೆ. | 

ನನಗೆ ಕಾಣುವಂತೆ, ಬರಲಿರುವ ಮಾನವ ಸಮಾಜಕ್ಕೆ ಅಹಿಂಸೆಯೇ 
ತಳಹದಿಯಾಗಿದ್ದೀತು; ಆಗಲೇಬೇಕು. ಅದೇ ಪ್ರಥಮ ನಿಯಮ. ಆ Pe 
ಉಳಿದೆಲ್ಲ ಶುಭಪ್ರಸಾದ ಹರಿದು ಬಂದಾವು. ಅಂತೆಯೇ ಅದು ಪ್ರಥಮ ನಿಯಮ. 

ಬಲು ದೂರದ ಗುರಿಯಾಗಿ ಕಂಡೀತು ಇದು, ಅಸಾಧ್ಯವಾದ ಹುಚ್ಚು ಕನಸಾಗಿ 
ಕಾಣಬಹುದು; ಹಾಗೆ ಜನ ಪದೇ ಪದೇ ಟೀಕಿಸುವುದುಂಟು. ನನಗೇನೋ ಇದು 
ಎಳ್ಳಷ್ಟೂ ಅಸಾಧ್ಯವೆನಿಸದು; ಈಗಲೇ, ಇಲ್ಲಿಯೇ ಸಾಧಿಸಿಬಿಡಬಹುದು. 

ಅಹಿಂಸೆಯ ದಾರಿ-ಭವಿಷ್ಯದ ಜಗತ್ತಿನ ದಾರಿಯನ್ನು ಹಿಡಿಯಲು ಯಾರಿಗಾಗಿಯೂ 
ಯಾರೂ ಕಾಯಬೇಕಾಗಿಲ್ಲ. ಪ್ರತಿಯೊಬ್ಬನೂ ತನ್ನ ಪಾಡಿಗೆ ತಾನು ಈ ದಾರಿ 
ತುಳಿಯಬಹುದು. ಒಬ್ಬನು ನಡೆದಂತೆ ಹತ್ತು ಜನ ನಡೆಯಲಾರರೆ? ಒಬ್ಬ ತುಳಿದ 


28 - ಸಮಾಜಧರ್ಮ 


ದಾರಿ ಉಳಿದವರಿಗೆ ತುಳಿಯಲು ಬಾರದೇನು? ಹತ್ತೂ ಜನರು ತುಳಿದ ದಾರಿ ಇಡೀ 
ದೇಶ ತುಳಿಯಬಾರದೆ? ದೇಶದೇಶಗಳು; ಇಡೀ ಜಗತ್ತು ತುಳಿಯಲಾರದೆಗ? 

ಬರಲಿರುವ ಜಗತ್ತಿನ ದ್ವಿತೀಯ ಮಹಾನಿಯಮ-ಸರ್ವಸಮ ವಿಭಾಗವೆಂದು 
ನಾ ನಂಬಿದೇನೆ-ಅಹಿಂಸೆಯ ಫಲ, ಪರಿಣಾಮ. 

ಸರ್ವಸಮವಿಭಾಗವೆಂದರೆ ಜಗತ್ತಿನ ಸಂಪತ್ಸಾಮಗ್ರಿಯನ್ನೆಲ್ಲ ಯಾರೋ ಒಬ್ಬರು 
ಕೂತು ತನ್ನ ಮನಸ್ಸಿಗೆ ಬಂದ ಹಾಗೆ ಹಂಚಿ ಹಾಕುವುದಲ್ಲ. ಪ್ರತಿಯೊಬ್ಬನಿಗೂ 
ತನತನಗೆ ಸಹಜವಾಗಿ ಎಷ್ಟುಬೇಕೋ ಅಷ್ಟು ಸಾಮಗ್ರಿ; ಒಂದು ಕವಡೆಯೂ 
ಹೆಚ್ಚಾಗಿರದು-ಎಂದರ್ಥ. 

ಒಂದು ಸಾಮಾನ್ಯ ಉದಾಹರಣೆ-ಸ್ಥೂಲವಾದುದು-ತೆಗೆದುಕೊಳ್ಳೋಣ: ಒಬ್ಬನಿಗೆ 
ಮಂದಾಗ್ನಿ; ಜೀರ್ಣಶಕ್ತಿ ಕಡಿಮೆ; ಒಂದು ಪಾವು ಹಿಟ್ಟಾದರೆ ಅವನಿಗೆ ಸಾಕು. 
ಇನ್ನೊಬ್ಬನಿಗೆ ಒಂದೂವರೆ ಸೇರು ಹಿಟ್ಟು ಬೇಕು. ಇಬ್ಬರಿಗೂ ಅವರಿಗೆ ಬೇಕಾದಷ್ಟು 
ಹಿಟ್ಟು ಸಿಗುವಂತಿರಬೇಕು. ಒಂದೊಂದು ಪಾವೋ, ಅಲ್ಲ, ಒಂದೂವರೆ ಸೇರೋ 
ಇಬ್ಬರ ಮೋರೆಗೂ ಬಿಸಾಟರೆ ಆಗದು; ಅದು ಕೂಡದು. 

ಈ ಸರ್ವಸಮಭಾಗದ ಸಿದ್ಧಾಂತದ ಬುಡದಲ್ಲಿ ಶ್ರೀಮಂತರು ಧರ್ಮದ 
ಪಾರುಪತ್ವಗಾರರಾಗಿರಬೇಕೆಂಬ ತತ್ತ್ವವಿದೆ; ಅನಾಸಕ್ತರಾದ ಯಜಮಾನರಾಗಿರಬೇಕೆಂಬ 
ಭಾವವಿದೆ. ಇದೇ ಜಟಿಲವಾದ ಪ್ರಧಾನವಾದ ಸಮಸ್ಯೆ 

ಈ ಸರ್ವಸಮವಿಭಾಗ ಹೇಗೆ ಆಗಬೇಕು ಲೋಕದಲ್ಲಿ? ಕ್ರಾಂತಿಯಿಂದಲೆ, 
ದಂಗೆಯಿಂದಲೆ, ರಕ್ತಪಾತದಿಂದಲೆ? ಹಣವಂತರ ಸಂಪತ್ತನ್ನೆಲ್ಲ ಬಲಾತ್ಕಾರವಾಗಿ 
ಕಿತ್ತುಕೊಂಡು ಬಿಡೋಣವೇ? 

ಕೂಡದು ಎನ್ನುತ್ತದೆ ಅಹಿಂಸೆ. ಬಲಾತ್ಕಾರವಾದ ಸಂಪತ್ತಿನ ಆಕ್ರಮಣದಿಂದ 
ಲೋಕ ಇನ್ನೂ ಪಾತಾಳಕ್ಕಿಳಿದೀತು. ಹಣವ೦ತನ ಕೌಶಲವೆಲ್ಲ ಮಾಯವಾಗಿ, ಲೋಕಕ್ಕೆ 
ಆ ಪ್ರಭಾವದ ಲಾಭ ಇಲ್ಲವಾದೀತು. ಅವನಿಗೆ ಸೃಷ್ಟಿಕೌಶಲ, ನಿರ್ಮಾಣ ಶಕ್ತಿಯಿದೆ. 
ಆ ಸಾಮರ್ಥ್ಯವನ್ನು ಕಳದುಕೊಳ್ಳುವುದು ಉಚಿತವಲ್ಲ. 

ಆತನ ಧನ ಅವನಿಗಿರಲಿ, ಆತನ ಬದುಕಿಗೆ ಅಗತ್ಯವಿದ್ದಷ್ಟು ಬಳಸಲಿ. ಉಳಿದುದಕ್ಕೆ 
ಬರೀ ಯಜಮಾನನಾಗಿರಲಿ; ದೇಶದ ಹಿತಕ್ಕಾಗಿ ಅದನ್ನು ಬಳಸಲಿ. 

ಅಂಥ ಜನ ಹಿಂದೆ ಇದ್ದರು. ಈಗಲೂ ಇದಾರೆ. ತಾನು ಸಮಾಜದ ಸೇವಕ 
ಎಂದು ತಿಳಿದುಕೊಂಡು, ಅದಕ್ಕಾಗಿ ಗಳಿಸಿ, ಆ ರೀತಿ ವೆಚ್ಚ ಮಾಡಿದರೆ ಅಂಥವನ 
ಗಳಿಕೆ ಒಳ್ಳೆಯದು, ಅವನ ವ್ಯವಹಾರ ಚೇತನದಾಯಕವಾದುದು, ಉತ್ಪಾದಕವಾದುದು. 


ಸಮಾಜಧರ್ಮ - 29 


ಆದರೆ ಇದೆಲ್ಲ-ಈ ಅಹಿ೦ಸೆಯ ಮಾತೆಲ್ಲ-ಆಗಬೇಕಾದರೆ ಮಾನವ ಸ್ವಭಾವವೇ 
ಬದಲಾಗಬೇಡವೆ? ಇತಿಹಾಸದಲ್ಲಿ ಅಂಥ ಉದಾಹರಣೆ ಎಲ್ಲಾದರೂ ಇದೆಯೆ? 
ಯಾವಾಗಲಾದರೂ ನಡೆದಿದೆಯೇ? | 
ಖಂಡಿತವಾಗಿ ನಾ ಹೇಳುತ್ತೇನೆ: ನೀಚ ಸ್ವಾರ್ಥದ ಸಂಗ್ರಹ ಬುದ್ದಿಯನ್ನು ತೊರೆದು, 
ಲೋಕವನ್ನೇ ಇಡಿಯಾಗಿ ಕಂಡು, ಲೋಕಹಿತದ ಹಾದಿಯನ್ನು ವ್ಯಕ್ತಿಗಳು ಹಿಡಿದಿದಾರೆ; 
ಅಂಥ ಪರಿವರ್ತನೆ ಆಗಿದೆ. ಒಂದು ಜೀವಿಯಲ್ಲಿ ಆ ಪರಿವರ್ತನೆ ಆಗಬಲ್ಲದಾದರೆ, 
ಅನೇಕ ಜನರಲ್ಲಿಯೂ ಆಗಬಲ್ಲದು. | 
ನಾಳಿನ ಜಗತ್ತಿನಲ್ಲಿ ಬಡತನವಿರದು, ಯುದ್ಧವಿರದು, ಕ್ರಾಂತಿಯಿರದು, 
ರಕ್ತಪಾತವಿರದು. 
ದೈವಭಕ್ತಿ-ಹಿಂದೆಂದೂ ಇಲ್ಲದಷ್ಟು ಗಾಢವಾಗಿ ಅತಿಶಯವಾಗಿ ಇದ್ದೀತು ಆ 
ಜಗತ್ತಿನಲ್ಲಿ. | 
ಈ ಜಗತ್ತಿನ ಅಸ್ತಿತ್ವವೇ, ವಿಶಾಲದೃಷ್ನಿಯಿಂದ ನೋಡಿದರೆ, ಧರ್ಮದ ಮೇಲೆ 
ಆಧಾರಗೊಂಡಿದೆ. ಅಂತೆಯೇ ಲೋಕದಿಂದ ಧರ್ಮವನ್ನು ಕಿತ್ತೊಗೆಯಲು ಬಾರದು. 
ಹಾಗೆ ಮಾಡಿದ ಪ್ರಯತ್ನವೆಲ್ಲ ವಿಫಲವಾದೀತು. ಕಟ್ಟಕಡೆಗೆ ವಿನಯಪೂರ್ಣವಾಗಿ 
ಮಾನವಲೋಕ ದೇವರಿಗೆ, ದೇವರ ನಿರಂತರವಾದ ಸಚೇತನ ನಿಯಮಕ್ಕೆ, ಶರಣು 
ಹೋದೀತು. 
(ಕನ್ನಡ ಹರಿಜನ: ಆಗಸ್ಟ್‌ ೧೬, ೧೯೪೨, 
ಮ್ಯಾಂಚೆಸ್ಟರ್‌ ಗಾರ್ಡಿಯನ್‌ನಿಂದ ಉದ್ಧರಿಸಿದುದು.) 


30 - ಸಮಾಜಧರ್ಮ 


| ಭಾಗ-೧ 
ಸಮಾಜದ ಸ್ವರೂಪ 
ವ್ಯಕ್ತಿ ಮತ್ತು ಸಮಾಜ 


ವ್ಯಕ್ತಿಯೇ ಪರಮಗಣ್ಯ. ವ್ಯಕ್ತಿಗೆ ಗಣನೆ ಇಲ್ಲದೆ ಹೋದರೆ, ಸಮಾಜದಲ್ಲಿ 
ಉಳಿವುದಾದರೂ ಏನು? ವ್ಯಕ್ತಿಸ್ವಾತಂತ್ರ್ಯವೊ೦ದೇ, ಮಾನವ ತನ್ನನ್ನು ಆತ್ಮ- 
ಸಂತೋಷದಿಂದ ಸಮಾಜಸೇವೆಗೆ ಪೂರ್ಣವಾಗಿ ಅರ್ಪಿಸಿಕೊಳ್ಳುವಂತೆ ಮಾಡೀತು. 
ಅದನ್ನು ಅವನಿಂದ ಬಲಾತ್ಕಾರವಾಗಿ ಕಸಿದುಕೊ೦ಡರೆ ಅವನು ಯಂತ್ರದಂತೆ ಆದಾನು; 
ಸಮಾಜ ನಾಶವಾದೀತು. ವ್ಯಕ್ತಿ ಸ್ವಾತಂತ್ರ್ಯದ ನಿರಾಕರಣೆಯ ಆಧಾರದ ಮೇಲೆ 
ಯಾವ ಸಮಾಜವನ್ನೂ ನಿರ್ಮಿಸುವುದು ಅಶಕ್ಕ. ಅದು ಮಾನವ ಸ್ವಭಾವಕ್ಕೇ ವಿರುದ್ಧ 
ಮನುಷ್ಯನಿಗೆ ಕೋಡು ಅಥವಾ ಬಾಲ ಹೇಗೆ ಮೂಡಲಾರವೋ' ಹಾಗೆಯೇ ತನ್ನಧೀನದ 
ಮನವಿಲ್ಲದಿದ್ದರೆ, ಆತ ಮಾನವನಾಗಿ ಬಾಳಲಾರ. ವಾಸ್ತವವಾಗಿ, ವ್ಯಕ್ತಿ ಸ್ವಾತಂತ್ರ್ಯದಲ್ಲಿ 
ನಂಬಿಕೆ ಇಲ್ಲದವರೂ ತಮ್ಮದನ್ನು ಮಾತ್ರ ನಂಬಿಯೇ ಇರುತ್ತಾರೆ. ಚೆಂಫಿಸ್‌ಖಾನನ 
ಆಧುನಿಕ ಸ್ವರೂಪದ೦ತಹವರೂ ತಮ್ಮ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡೇ ಇರುತ್ತಾರೆ. 

ಮನುಷ್ಯ ತನಗೆ ತಾನೇ ಕಡು ವೈರಿಯೂ ಆಗಬಲ್ಲ, ಅತ್ಯಂತ ಗೆಳೆಯನೂ 
ಆಗಬಲ್ಲ, ಎಂದು ಎಲ್ಲ ಸಂತರೂ ಎಲ್ಲರಿಗೂ ಅರಿವಾಗುವಂತೆ ಸಾರಿದ್ದಾರೆ. 


ಸಮಾಜಧರ್ಮ - 31 


ಸ್ವತಂತ್ರ್ಯನಾಗಿರುವುದೂ, ಗುಲಾಮನಾಗಿರುವುದೂ, ಅವನ ಕೈಲೇ ಇದೆ. ವ್ಯಕ್ತಿಗೆ 
ನಿಜವಾದುದು ಸಮಾಜಕ್ಕೂ ನಿಜ. 

ವ್ಯಕ್ತಿ, ತಾನೇ ತನ್ನ ಸರಕಾರದ ಶಿಲ್ಲಿಯಾಗಬಲ್ಲ. ಸರಕಾರದ ಶಕ್ತಿಯ ಸ್ವಲ್ಪ 
ಹೆಚ್ಚಿಕೆಯನ್ನೂ ನಾನು ಅತಿ ಭಯದಿಂದ ನೋಡುತ್ತೇನೆ; ಏಕೆಂದರೆ, ಅದು 
ಶೋಷಣೆಯನ್ನು ಅತ್ಯಂತ ಕಮ್ಮಿ ಮಾಡಿ, ಒಳಿತೆಸಗುವಂತೆ ಕಂಡುಬಂದರೂ, ಎಲ್ಲ 
ಪ್ರಗತಿಯ ಮೂಲವಾದ ವ್ಯಕ್ತಿತ್ವವನ್ನೇ ನಾಶಮಾಡಿ, ಮನುಷ್ಯ ಕುಲಕ್ಕೇ ಅತ್ಯಂತ 
ಹಾನಿ ಎಸಗುತ್ತದೆ. | 

ಮನಸ್ಸಿನ ಹಾಗೂ ನೀತಿಯ ಪೂರ್ಣ ವಿಕಾಸದಿಂದ ಕೂಡಿದ ಮಾನವ ಸೌಖ್ಯವೇ 
ಜೀವನದಲ್ಲಿ ಅರಸುವಂಥ ಗುರಿ. ನೀತಿ ಎಂಬುದನ್ನು ಆಧ್ಯಾತ್ಮಿಕ ಎಂಬುದರ ಸಮಾನ 
ಅರ್ಥದಲ್ಲಿ ಬಳಸುತ್ತಿದ್ದೇನೆ: ಈ ಗುರಿಯನ್ನು ವಿಕೇಂದ್ರೀಕರಣದಿಂದ ಸಾಧಿಸಬಹುದು. 
ಕೇಂದ್ರೀಕರಣ ಪದ್ಧತಿ, ಅಹಿಂಸಕ ಸ್ವರೂಪವುಳ್ಳ ಸಮಾಜ ರಚನೆಯೊಂದಿಗೆ 
ಹೊ೦ದಿಕೊಳ್ಳಲಾರದು. ಅಸಂಖ್ಯ ಹಳ್ಳಿಗಳನ್ನೊಳಗೊಂಡ ಈ ರಚನೆಯಲ್ಲಿ ಜೀವನವು 
ಗೋಪುರದ ಭಾರವನ್ನು ಹೊತ್ತು ಪಿರಮಿಡ್ಡಿ 'ನ ತಳಪಾಯದಂತಿರುವುದಿಲ್ಲ. ಅದು 
ಸಮುದ್ರದ ವಲಯದಂತೆ ಇರುತ್ತದೆ. ವ್ಯಕ್ತಿಯೇ ಅದರ ಮಧ್ಯಬಿಂದು; ಆತ, ತನ್ನ 
' ಹಳ್ಳಿಗಾಗಿ ಪ್ರಾಣಾರ್ಪಣ ಮಾಡಲು ಸದಾಸಿದ್ಧ; ಹಳ್ಳಿಯು ಹಳ್ಳಿಗಳ ಸಮುದಾಯಕ್ಕೆ 
ಸದಾ ಮಡಿಯಲು ಸಿದ್ಧ; ಇದರಿಂದ ಕೊನೆಗೆ, ಅಹ೦ಭಾವದಿಂದ ಕೂಡಿ 
ಆಕ್ರಮಣಕಾರಿಗಳಾಗದ, ಸದಾ ವಿನಯ ವರ್ತನೆಯುಳ್ಳವರಾದ, ಸಮುದ್ರದ ವಲಯಗಳ 
ಗಾಂಭೀರ್ಯವನ್ನು ಹೊಂದಿದ ಮತ್ತು ಅದರೊಡನೆ ಸಮಗ್ರರಾದ, ವ್ಯಕ್ತಿಗಳಿಂದ 
ಕೂಡಿದ ಒಂದೇ ಜೀವನವಾಗಿರುತ್ತದೆ. ಅತಿ ಹೊರಗಿನ ವಲಯವು ಒಳಗಿನ ವಲಯದ 
ಮೇಲೆ ಭಾರ ಹೇರಿ, ಅದನ್ನು ಹಿಂಡುವುದಕ್ಕೆ ಪ್ರತಿಯಾಗಿ ಅದಕ್ಕೆ ಶಕ್ತಿ ನೀಡೀತು; 
ಅದರಿಂದ ತಾನೂ ಬಲ ಪಡೆದೀತು. ಭಾರತದಲ್ಲಿ ಎಂದಾದರೂ ಪ್ರತಿಯೊಂದು 
ಹಳ್ಳಿಯೂ ಗಣರಾಜ್ಯವಾಗಬೇಕಿದ್ದರೆ, ಕಡೆಯದೂ ಮೊದಲನೆಯದೂ 
ಸಮವಾಗಿರಬೇಕು; ಎಂದರೆ, ಯಾವುದೂ ಶ್ರೇಷ್ಠವೂ ಇಲ್ಲದೆ, ಯಾವುದೂ ಕನಿಷ್ಠವೂ 
ಇಲ್ಲದೆ ಇರಬೇಕು. ಇಂಥ ನನ್ನ ಚಿತ್ರ ನೈಜವಾದುದೆಂದು ನಾನು ನಂಬಿದ್ದೇನೆ. 

ಕಲ್ಮಷರಹಿತ ಅಹಿಂಸಾ ರಾಜ್ಯದಲ್ಲಿ ಮಾತ್ರವೇ ವ್ಯಕ್ತಿಸ್ವಾತಂತ್ರ್ಯಕ್ಕೆ ಪರಿಪೂರ್ಣ 


ಪ್‌“ 
ಅವಕಾಶ. ನಿಜವಾದ ಜನತಂತ್ರ ಅಥವಾ ಜನತೆಯ ಸ್ವರಾಜ್ಯ ಅಸತ್ಯ ಹಾಗೂ 


* ಪಿರಮಿಡ್‌-ಪುರಾತನ ಈಜಿಪ್ಟಿನಲ್ಲಿ ಬಹುಭುಜಾಕೃತಿಯ ಅಥವಾ ಚೌಕನೆಯ ತಳಹದಿಯ ಮೇಲೆ, 
ಗೋಪುರಾಕೃತಿಯಲ್ಲಿ ಕಟ್ಟದ ರಾಜರ ಸ್ಮಾರಕ ಕಟ್ಟಡ. 


32 - ಸಮಾಜಧರ್ಮ 


ಹಿಂಸಾತ್ಮಕ ಹಾದಿಯಿಂದ ಎಂದಿಗೂ ಲಭಿಸದು; ಇದಕ್ಕೆ ಕಾರಣ ಸುಲಭ: ಅವುಗಳನ್ನು 
ಬಳಸಿದರೆ, ಎಲ್ಲ ಬಗೆಯ ವಿರೋಧ ದಮನ ಅಥವಾ ವಿರೋಧಿಗಳ ನಿರ್ನಾಮ, 
ಇವೇ ಸಹಜ ಪರಿಣಾಮವಾದೀತು: ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಎಡೆಯಿಲ್ಲವಾದೀತು. (ಹರಿಜನ: 
೨೩-೫-೧೯೩೯) 

ಅರಿತೋ, ಅರಿಯದೆಯೋ, ನಿತ್ಯಜೀವನದಲ್ಲಿ ನಾವು ಒಬ್ಬರೊಡನೊಬ್ಬರು 
ಅಹಿ೦ಸಾರೀತಿಯಿಂದಲೇ ನಡೆದುಕೊಳ್ಳುತ್ತಿದ್ದೇವೆ. ಎಲ್ಲ ಸುವ್ಯವಸ್ಥಿತ ಸಮಾಜಗಳೂ 
ಅಹಿಂಸೆಗಳೂ ಅಹಿಂಸೆಯ ಆಧಾರದ ಮೇಲೆ ನಿಂತಿರುತ್ತವೆ. 

ಅಣುಗಳಿಂದ ರಚಿತವಾಗಿರುವ ಈ ನಮ್ಮ ಜಗತ್ತಿನಲ್ಲಿ ಅವೆಲ್ಲವುಗಳನ್ನೂ 
ಒಂದಕ್ಕೊಂದು ಬಿಡದೆ ಕೂಡಿಕೊಳ್ಳುವಂತೆ ಮಾಡುವ ಶಕ್ತಿ ಇಲ್ಲವಾಗಿದ್ದರೆ, ಅದು 
ಚೂರು ಚೂರಾಗಿ ಒಡೆದು, ನಮ್ಮ ಅಸ್ತಿತ್ವವೇ ಅಳಿದುಹೋಗುತ್ತಿತ್ತು. ಜಡವಸ್ತುವಿನಲ್ಲಿ 
ಇರುವಂತೆಯೇ ಎಲ್ಲ ಸಜೀವ ವಸ್ತುಗಳಲ್ಲಿಯೂ ಇಂತಹ ಕೂಡಿಸುವ ಒಂದು ಶಕ್ತಿ 
ಇದ್ದೇ ಇರಬೇಕು; ಇದಕ್ಕೆ ಪ್ರೇಮವೆಂದು ಹೆಸರು. ಇದನ್ನು ತಂದೆ-ಮಕ್ಕಳು, ಸಹೋದರ- 
ಸಹೋದರಿ, ಗೆಳೆಯ-ಗೆಳೆಯರು, ಇವರುಗಳಲ್ಲಿ ಕಾಣಬಹುದು. ಜೀವಸಹಿತವಾಗಿರುವ 
ಎಲ್ಲದಕ್ಕೂ ಈ ಶಕ್ತಿಯನ್ನು ನೀಡಲು ನಾವು ಕಲಿಯಬೇಕು. ಈ ನೀಡುವಿಕೆಯಲ್ಲಿಯೇ 
ನಮ್ಮ ಈಶ್ವರನ ಜ್ಞಾನ ಅಡಗಿದೆ: ಪ್ರೇಮವಿರುವೆಡೆ ಬಾಳು; ದ್ವೇಷ ವಿನಾಶದ ಹಾದಿ. 

ಸಮಾಜವನ್ನು ಅಹಿ೦ಸಾ ರೀತಿಯಲ್ಲಿ ರಚಿಸುವುದಾಗಲೀ, ನಡೆಸುವುದಾಗಲೀ, 
ಸಾಧ್ಯವಿಲ್ಲವೆಂದು ಹೇಳುತ್ತಿರುವುದು ಇಂದಿನ ಒಂದು ರೂಢಿಯ ಮಾತು. ಇದರೊಡನೆ 
ನನ್ನ ವಾದ. ಒಂದು ಕುಟುಂಬದಲ್ಲಿ, ತಂದೆಯು ತಪ್ಪು ಮಾಡಿದ ಮಗನ ಕೆನ್ನೆಗೆ 
ಹೊಡೆದರೆ, ಅವನು ಪ್ರತೀಕಾರ ಮಾಡಲು ಯೋಚಿಸುವುದಿಲ್ಲ; ಏಟಿನ ಪರಿಣಾಮಕ್ಕೆ 
ಅ೦ಜಿ ತನ್ನ ತಂದೆಗೆ ವಿಧೇಯನಾಗಿರುವುದಿಲ್ಲ; ತಂದೆಯ ಪ್ರೇಮಕ್ಕೆ, ತಾನೆಸಗಿರುವ 
ಅಪರಾಧಕ್ಕಾಗಿ. ಸಮಾಜವಿರುವುದಾಗಲೀ, ಸಮಾಜದ ಆಡಳಿತವಾಗಲೀ, ಈ 
ವಿಧಾನದಲ್ಲಿರಬೇಕೆಂಬುದೇ ನನ್ನ ಅಭಿಪ್ರಾಯದ ಪಾಠ. ಕುಟುಂಬಕ್ಕೆ ಯಾವುದು 
ಅನ್ಹಯಿಸುತ್ತದೆಯೋ, ಅದೇ ವಿಸ್ತೃತ ಕುಟುಂಬವೆನಿಸಿದ ಸಮಾಜಕ್ಕೂ ಅನ್ವಯಿಸುತ್ತದೆ. 
ಪ್ರಪಂಚವನ್ನು ಪರಸ್ಪರ ಕಾದಾಡುವ ಶತ್ರುಗಳೆಂದೋ, ಅಥವಾ ಗೆಳೆಯರೆಂದೋ 
ಪ್ರತ್ಯೇಕ ಮಾಡುವುದು ಮಾನವನ ಕಲ್ಪನೆ. ಹೋರಾಟದ ನಡುವೆಯೂ ಜಗತ್ತನ್ನು 
ಪೋಷಿಸುವ ಶಕ್ತಿ ಪ್ರೇಮ. 

ಈ ಸಮಾಜವು ಸ್ಹಭಾವಸಿದ್ಧವಾಗಿಯೇ ಸತ್ಯ ಮತ್ತು ಅಹಿಂಸೆಯ ಆಧಾರವನ್ನು 
ಹೊಂದಿರಬೇಕು; ಲೋಕಕ್ಕೆ ಅರಿವಾಗಿರುವ ಎಲ್ಲ ಶಕ್ತಿಗಳಲ್ಲಿಯೂ ಅಂತರ್ಗತವಾಗಿರುವ, 


ಸಮಾಜಧರ್ಮ - 33 


ಬೇರೆ ಯಾವ ಶಕ್ತಿಯನ್ನೂ ಆಶ್ರಯಿಸದ, ಇತರ ಎಲ್ಲ ಶಕ್ತಿಗಳೂ ವಿನಾಶ 
ಹೂ೦ದಬಹುದಾದರೂ, ಕ್ರಿಯಾಶೂನ್ಯವಾದರೂ, ತಾನು ಮಾತ್ರ ಇರುವ ಜೀವಂತ 
ಶಕ್ತಿಯೂಂದರ ನೆರವಿಲ್ಲದೆ ಇದು ಸಾಧ್ಯವಿಲ್ಲವೆಂದು ನನ್ನ ಮತ. ಈ ಸರ್ವ ವ್ಯಾಪಿಯಾದ 
ಚಿತ್‌-ಜ್ಯೋತಿಯಲ್ಲಿ ನಂಬಿಕೆ ಇಲ್ಲದೆ, ನನ್ನ ಬಾಳಿಗೂ ಅರ್ಥವಿಲ್ಲ. 

ಹಿಂಸೆಯ ಮೂಲಕ ಉಂಟಾಗುವ ಸಹಕಾರದ ಆಧಾರದ ಮೇಲೆ ನವ 
ಸಮಾಜವನ್ನು ರಚಿಸಲು ಭಾರತವೂ ಪ್ರಯತ್ನ ಮಾಡಿದರೆ, ಅದೊಂದು ದುಃಖಕರ 
ವಿಷಯವೇ ಸರಿ. ಬಲಾತ್ವಾರದಿಂದ ಉಂಟಾದ ಒಳಿತು ವ್ಯಕ್ತಿತ್ವವನ್ನು ನಾಶಮಾಡುತ್ತದೆ. 
ಅಹಿ೦ಸಕ ಅಸಹಕಾರ ಅಥವಾ ಪ್ರೇಮದ ಒಲಿಸುವಿಕೆಯಿಂದ ಉಂಟಾದ 
ಪರಿವರ್ತನೆಯಿಂದಲೇ ವ್ಯಕ್ತಿತ್ತದ ತಳಹದಿ ರಕ್ಷಿಸಲ್ಪಟ್ಟು ಶಾಶ್ವತವಾದೀತು; ಇದರಿಂದಲೇ 
ಲೋಕದಲ್ಲಿ ಸುಭದ್ರ ಪ್ರಗತಿ ನೆಲೆಸೀತು. | 

ವ್ಯಕ್ತಿಯ ಶೀಲೋತ್ಸರ್ಷವನ್ನು ರಚಿಸಲು ನಾವು ಯಶಸ್ವಿಗಳಾದರೆ, ಸಮಾಜ 
ತನ್ನನ್ನು ತಾನೇ ರಕ್ಷಿಸಿಕೊ೦ಡೀತು. ಹೀಗೆ ಪ್ರಗತಿ ಸಾಧಿಸಿದ ವ್ಯಕ್ತಿಗಳಿಗೆ ಸಮಾಜ 
ವ್ಯವಸ್ಥೆಯನ್ನು ಒಪ್ಪಿಸಲು ನನ್ನ ಪೂರ್ಣ ಇಚ್ಛೆ. 

ವ್ಯಕ್ತಿ ಸ್ವಾತಂತ್ರ್ಯವನ್ನು ನಾನು ಶ್ರೇಷ್ಠವಾಗಿ ಎಣಿಸುವುದು ನಿಜವಾದರೂ, ಮಾನವ, 
ಪ್ರಧಾನವಾಗಿ ಸಮಾಜಜೀವಿ ಎ೦ಬುದನ್ನು ಮರೆಯಬಾರದು. ಸಾಮಾಜಿಕ ಪ್ರಗತಿಯ 
ಅವಶ್ಯಕತೆಗಳಿಗೆ ಅನುಗುಣವಾಗಿ ತನ್ನ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳಲು ಕಲಿಯುತ್ತಾ, 
ಅವನು ಇಂದಿನ ಹಂತಕ್ಕೆ ಏರಿದಾನೆ. 

ಅಂಕೆಯಿಲ್ಲದ ವ್ಯಕ್ತಿಭಾವವು ಅರಣ್ಯದ ಪ್ರಾಣಿಯ ರೀತಿ. ವ್ಯಕ್ತಿ ಸ್ವಾತಂತ್ರ್ಯಕ್ಕೂ, 
ಸಾಮಾಜಿಕ ನಿಗ್ರಹಕ್ಕೂ ಮಧ್ಯಮ ಸ್ಥಿತಿಯನ್ನು ಕ೦ಡು ಹಿಡಿಯಲು ನಾವು ಅರಿತಿದ್ದೇವೆ. 
ಇಡೀ ಸಮಾಜ ಕಲ್ಯಾಣದ ದೃಷ್ಟಿಯಿಂದ, ವ್ಯಕ್ತಿಯು, ಇಚ್ಛಾಪೂರ್ವಕವಾಗಿ, ಸಾಮಾಜಿಕ 
ನಿಗ್ರಹಕ್ಕೆ ಒಳಗಾಗುವುದರಿ೦ದ, ಸಮಾಜದ ಸದಸ್ಕರಲ್ಲೊಬ್ಬನಾದ ಅವನಿಗೂ ಮತ್ತು 
ಸಮಾಜಕ್ಕೂ ಒಳಿತಾಗುವುದು. 

ಮಾನವನ ಕುಟುಂಬದ ಪ್ರತಿಯೊಬ್ಬ ಪುರುಷನಿಗೂ, ಮಹಿಳೆಗೂ, ಅವರೆಷ್ಟೇ 
ಶಾರೀರಕವಾಗಿ ಅಶಕ್ತರಾಗಿದ್ದರೂ, ತಮ್ಮ ಆತ್ಮಗೌರವ ಮತ್ತು ಸ್ವಾತಂತ್ರ್ಯಗಳ 
ರಕ್ಷಣೆಮಾಡಿಕೊಳ್ಳಬೇಕೆಂಬ ಮನೋದೌರ್ಡ್ಯವನ್ನುಂಟು ಮಾಡಲು ನಾ ಯಶಸ್ವಿಯಾದರೆ, 
ನನ್ನ ಕಾರ್ಯ ಮುಗಿದಂತೆಯೆ. 


34 - ಸಮಾಜಧರ್ಮ 


ಮಾನವನ ಮನಸ್ಸಾಗಲೀ ಮಾನವ ಸಮಾಜವಾಗಲೀ ಅನ್ಯೋನ್ಯ ಪ್ರಭಾವವಿಲ್ಲದಂಥ 
ಸಾಮಾಜಿಕ, ರಾಜಕೀಯ, ಮತ್ತು ಧಾರ್ಮಿಕ ವಿಭಾಗಗಳಾಗಿ ಎಂಗಡಿಸಲ್ಪಟ್ಟಿಲ್ಲವೆ೦ಂದು 
ನನ್ನ ವಾದ. ಎಲ್ಲವೂ ಪರಸ್ಪರ ಪ್ರತಿಕ್ರಿಯೆಗಳಿಗೊಳಪಟ್ಟಿವೆ. 
(ಯಂಗ್‌ ಇಂಡಿಯಾ: ೨-೩-೨೨) 
ವ್ಯಕ್ತಿಯೊಬ್ಬನ ಮೇಲ್ಮೆಯನ್ನೇ ಗುರಿಯಾಗಿ ಉಳ್ಳ ಅಥವಾ ಅದರಿಂದಲೇ ತೃಪ್ತಿ 
ಹೊಂದುವ ಯಾವ ಒಂದು ಧರ್ಮವೂ ಇಲ್ಲ. ಹಾಗೆಯೇ, ಅಪರಾಧ ಮಾಡಿದ 
ವ್ಯಕ್ತಿಯೊಬ್ಬನನ್ನೇ ಅಲ್ಲದೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಅನೇಕ ಮಂದಿಯ 
ಮೇಲೂ ಪರಿಣಾಮ ಮಾಡದೆ ಇರುವ ಯಾವ ಒಂದು ನೈತಿಕ ಅಪರಾಧವೂ 
ಇಲ್ಲ. ಆದುದರಿಂದ ಒಬ್ಬ ವ್ಯಕ್ತಿ ಒಳ್ಳೆಯವನೋ ಕೆಟ್ಟವನೋ ಎಂಬುದು ಅವನೊಬ್ಬನಿಗೇ 
ಸಂಬಂಧಿಸಿದುದಲ್ಲ; ಅದು ನಿಜವಾಗಿಯೂ ಜನ ಸಮುದಾಯಕ್ಕೆ ಸಂಬಂಧಿಸಿದುದು; 
ಅಷ್ಟೇ ಅಲ್ಲ, ಪ್ರಪಂಚವೆಲ್ಲಕ್ಕೂ ಸಂಬಂಧಿಸಿದುದು. (ನೀತಿ ಧರ್ಮ: ಪು. ೫೫) 
ಜನಾಂಗಗಳು ಹೊಂದಿಕೊಂಡಿರಲು ಕಾರಣ, ಅವುಗಳನ್ನೊಳಗೊಂಡಿರುವ 
ವ್ಯಕ್ತಿಗಳಲ್ಲರುವ ಪರಸ್ಪರ ಅಭಿಮಾನ. ಎಂದಾದರೊಂದು ದಿನ ನಾವು ರಾಷ್ಟಧರ್ಮವನ್ನು 
ಎಶ್ಚಧರ್ಮವನ್ನಾಗಿ ವಿಸ್ತರಿಸಲೇಬೇಕು, ಕುಟುಂಬ ಧರ್ಮವನ್ನು ರಾಷ್ಟಧರ್ಮವನ್ನಾಗಿ- 
ವಿಸ್ತ; ತ ಕುಟುಂಬ ಧರ್ಮವನ್ನಾಗಿ-ಮಾಡಿರುವಂತೆಯೇ. 
(ಯಂಗ್‌ಇಂಡಿಯಾ: ೨-೩-೨೨) 
ಮಾನವ ಸಮಾಜಜೀವಿ. ಅವನು ಸಮಾಜದೊಡನೆ ಪರಸ್ಪರ ಸಂಬಂಧವಿಲ್ಲದೆ 
ವಿಶ್ವದೊಡನೆ ತನ್ನ ಐಕ್ಕತೆಯಾನ್ನಾಗಲೀ, ತನ್ನ ಆತ್ಮ ದುರಭಿಮಾನದ ದಮನವನ್ನಾಗಲೀ 
ಸಾಧಿಸಲಾರ. ಒಬ್ಬ ವ್ಯಕ್ತಿ ತನ್ನ ಸಹಜೀವಿಗಳಿಂದ ಎಲ್ಲ ವಿಧಗಳಲ್ಲಿಯೂ 
ಸ್ಪತಂತ್ರನಾಗಿಡಲ್ಪಟ್ಟರೆ, ಅಥವಾ ಆ ರೀತಿ ಇರಲು ಪ್ರಯತ್ನ ಪಟ್ಟರೆ, ಆತನು ತುಂಬ 
ಗರ್ವಿಯೂ, ದುರಭಿಮಾನಿಯು ಆಗಿ ಪ್ರಪಂಚಕ್ಕೆ ನಿಜವಾದ ಹೊರೆಯೂ 
ಅನಿಷ್ಟಕರವಾದ ತೊಂದರೆಯೂ ಆದಾನು. ಸಾಮಾಜಿಕ ಅವಲಂಬನೆ ಅವನಿಗೆ 
ಮಾನವತಾ ಗುಣವನ್ನು ಕಲಿಸೀತು. ವ್ಯಕ್ತಿ ತನ್ನ ಬಹುತೇಕ ಅಗತ್ಯಗಳನ್ನು ತಾನೇ 
ಪೂರೈಸಿಕೊಳ್ಳಲು ಶಕ್ತನಾಗಿರಬೇಕೆಂಬುದೇನೋ ನನಗೆ ನಿಸಂಶಯವೆನಿಸಿದರೂ, ಅದೇ 
ಸ್ವಪರಿಪೂರ್ಣತೆ ವ್ಯಕ್ತಿಯನ್ನು ಸಮಾಜದಿಂದ ಪ್ರತ್ಯೇಕಗೊಳಿಸುವಷ್ಟು ದೂರ 
ಹೋಗುವುದಾದರೆ ಅದೊಂದು ಪಾಪವೆನಿಸೀತು. ಹತ್ತಿಯನ್ನು ಬೆಳೆದು ನೂಲನ್ನು 
ತೆಗೆಯುವವರೆಗಿನ ಎಲ್ಲ ಕ್ರಿಯೆಗಳಲ್ಲಿಯೂ ಒಬ್ಬ ವ್ಯಕ್ತಿ ಸ್ವಪರಿಪೂರ್ಣನಾಗಲು ಸಾಧ್ಯವಿಲ್ಲ. 
ಅವನು ಒಂದಲ್ಲ ಒಂದು ಹಂತದಲ್ಲಿ ತನ್ನ ಕುಟುಂಬದವರ ಸಹಾಯವನ್ನು 
ಸಮಾಜಧರ್ಮ - 35 


ತೆಗೆದುಕೊಳ್ಳಬೇಕಾಗುತ್ತದೆ. ಹೀಗೆ, ತನ್ನ ಸ್ವಂತ ಕುಟುಂಬದಿಂದ ಸಹಾಯವನ್ನು 
ಪಡೆಯಬಹುದಾದರೆ, ನೆರೆಯವರಿಂದ ಏಕೆ ಪಡೆಯಬಾರದು? ಹಾಗಿಲ್ಲವಾದರೆ, 
"ವಸುಧೈವ ಕುಟುಂಬಕಂ” ಎಂಬ ಮಹಾಮಾತಿನ ಅರ್ಥವಾದರೂ ಏನು? 
(ಮಹಾತ್ಮರ ಮನೋರಂಗ: ಹು. ೧೩೬) 
ಆತ್ಮ ಕರ್ತವ್ಯ, ಸಾಂಸಾರಿಕ ಕರ್ತವ್ಯ, ದೇಶಕ್ಕೂ ಮತ್ತು ಪ್ರಪಂಚಕ್ಕೂ ಸಲ್ಲಬೇಕಾದ 
ಕರ್ತವ್ಯ, ಇವುಗಳು ಒಂದರಿಂದ ಮತ್ತೊಂದು ಸ್ವತಂತ್ರವಾದುವಲ್ಲ. ತನಗೋ ತನ್ನ 
ಕುಟುಂಬಕ್ಕೋ ಹಾನಿ ಮಾಡಿಕೊಂಡು ದೇಶಕ್ಕೆ ಒಳ್ಳೆಯದನ್ನು ಮಾಡಲಾರ ವ್ಯಕ್ತಿ; 
ಹಾಗೆಯೇ ಅವನು ವಿಶಾಲ ಪ್ರಪಂಚಕ್ಕೆ ಹಾನಿಯನ್ನುಂಟುಮಾಡಿ, ತನ್ನ ದೇಶಕ್ಕೆ 
ಸೇವೆ ಎಸಗಲಾರ. ಇದರ ಅಂತಿಮ ವಿಚಾರವೆಂದರೆ ಕುಟುಂಬದ ಉಳಿವಿಗಾಗಿ 
ನಾವು ಅಳಿಯಬೇಕು; ಜನಪದದ ಉಳಿವಿಗಾಗಿ ಕುಟುಂಬ ಅಳಿಯಬೇಕು; ಜಗತ್ತಿನ 
ಉಳಿವಿಗಾಗಿ ಜನಪದ ಅಳಿಯಬೇಕು. 
(ಮಹಾದೇವ ದೇಸಾಯರ ದಿನಚರಿ ಪು: ೨೮೭) 
ವ್ಯಕ್ತಿಗಳಿಗೆ ಅನ್ವಯಿಸುವ ಸತ್ಯವೇ ರಾಷ್ಟ್ರಗಳಿಗೂ ಅನ್ವಯಿಸುತ್ತದೆ. 
(ಮಹಾತ್ಮರ ಮನೋರಂಗ: ಪು. ೭೯) 
ಸಮಾಜ ಮತ್ತು ಗತಿಶೀಲ ಅಹಿಂಸೆ 


ಇತಿಹಾಸದ ಲಿಖಿತ ಆಧಾರ ದೊರಕುವ ಕಾಲದಿಂದ ಹಿಡಿದು ನಮ್ಮ ಕಾಲದವರೆಗೆ 
ನಮ್ಮ ದೃಷ್ಟಿಯನ್ನು ಹಾಯಿಸಿದರೆ, ಮಾನವನು ಒಂದೇ ಸಮನಾಗಿ ಅಹಿಂಸಾ ಪಥದಲ್ಲಿ 
ಪ್ರಗತಿ ಹೊಂದುತ್ತಿರುವುದು ಗೋಚರವಾಗುತ್ತದೆ. ನಮ್ಮ ಅತ್ಯಂತ ದೂರದ ಪೂರ್ವಜರು 
ನರಭಕ್ಷಕರಾಗಿದ್ದರು. ಕಾಲ ಗತಿಸಿದಂತೆ ಅದು ಅವರಿಗೆ ಬೇಸರವಾಗಿ ಬೇಟೆಯಾಡಿ 
ಜೀವಿಸುವುದು ಲಜ್ಜೆ ಎನಿಸಿತು. ಆದುದರಿಂದ ತನ್ನ ಆಹಾರಕ್ಕಾಗಿ ಪ್ರಧಾನವಾಗಿ 
ಭೂಮಾತೆಯನ್ನಾಶ್ರಯಿಸಿ ವ್ಯವಸಾಯವನ್ನು ಕೈಗೊಂಡನು. ಈ ರೀತಿ ಸ್ಥಳದಿಂದ 
ಸ್ಥಳಕ್ಕೆ ಚಲಿಸುವ ವೃತ್ತಿಯನ್ನು ಬಿಟ್ಟು, ನಾಗರಿಕ, ಸ್ಥಿರ ಜೀವನದಲ್ಲಿ ನೆಲೆಸಿದನು; 
ಗ್ರಾಮಗಳನ್ನೂ ಪಟ್ಟಣಗಳನ್ನೂ ಸ್ಥಾಪಿಸಿದನು; ಕೌಟುಂಬಿಕನಾಗಿದ್ದವನು, ಒಂದು 
ಜನ ಸಮುದಾಯದ ಮತ್ತು ರಾಷ್ಟದ ಸದಸ್ಯನಾದನು. ಇವೆಲ್ಲವೂ ಪ್ರಗತಿಪರ ಅಹಿಂಸೆಯ 
ಮತ್ತು ಕಡಿಮೆಯಾಗುತ್ತಿರುವ ಹಿಂಸೆಯ ಲಕ್ಷಣಗಳು. ಈ ರೀತಿಯಾಗದಿದ್ದರೆ, ಮಾನವ 
ವರ್ಗವೂ ಹೆಸರಿಲ್ಲದಂತಾಗಿರುವ ಇತರ ಕೆಳಗಿನ ಜೀವವರ್ಗಗಳಂತೆ ಆಗಬೇಕಾಗಿತ್ತು. 

ಮಾನವ ಕುಲ ಅಹಿಂಸೆಯ ಪಥದಲ್ಲಿ ಸ್ಥಿ ರವಾಗಿ ಮುಂದುವರಿದಿದೆ ಎಂಬುದನ್ನು 
ನಾವು ನಂಬುವುದಾದರೆ, ಅದು ಇನ್ನೂ ಮುಂದುವರಿಯಬೇಕೆಂಬುದು ತಾನಾಗಿಯೇ 


36 - ಸಮಾಜಧರ್ಮ 


ಗೋಚರವಾಗುತ್ತದೆ. ಈ ಜಗತ್ತಿನಲ್ಲಿ ಯಾವುದೂ ಇದ್ದಂತೆ ಇರುವುದಿಲ್ಲ; ಎಲ್ಲವೂ 
ಗತಿಶೀಲ. ಪ್ರಗತಿ ಎನ್ನುವುದು ಇಲ್ಲವಾದರೆ, ಆಗ ಇಳಿಮುಖ ಅನಿವಾರ್ಯ. 
(ಹರಿಜನ.: ೧೧-೮-೪೦) 
ಮಾನವ ಸಮಾಜವು ಅಧ್ಯಾತ್ಮ ದೃಷ್ಟಿಯಿಂದ ಒಂದು ನಿರಂತರ ಬೆಳವಣಿಗೆ; 
ವಿಕಾಸ. 
| (ಯಂಗ್‌ ಇಂಡಿಯಾ: ೧೬-೯-೨೬) 
ಅಹಿಂಸೆಯ ಬುದ್ದಿಪೂರ್ವಕ ಒಪ್ಪಿಗೆಯ ಆಧಾರದಮೇಲೆ ಇಂದಿನ ಸಮಾಜ 
ನಿಂತಿರದಿದ್ದರೂ, ಜಗತ್ತಿನ ಎಲ್ಲೆಡೆಯಲ್ಲಿಯೂ ಇರುವ ವತಾನವರು 
ಬದುಕಿರುವುದಾಗಲೀ, ತಮ್ಮ ಆಸ್ತಿಗಳನ್ನು ಸುರಕ್ಷಿತವಾಗಿ ಇಟ್ಟುಕೊ೦ಡಿರುವುದಾಗಲೀ, 
ಪರಸ್ಪರ ಸೈರಣೆಯಿ೦ದ. ಆ ರೀತಿ ಇರದಿದ್ದರೆ, ಅತ್ಯಂತ ಕಮ್ಮಿ ಮಂದಿ, ಅದರಲ್ಲಿಯೂ 
ಅತ್ಯಂತ ಕ್ರೂರ ಸ್ವಭಾವದವರು ಮಾತ್ರ ಬದುಕಿರುತ್ತಿದ್ದರು. ಆದರೆ, ವಸ್ತುಸ್ಥಿತಿ ಹಾಗಿಲ್ಲ. 
ಕುಟುಂಬಗಳು ಪ್ರೇಮಪಾಶದಿ೦ದ ಬಂಧಿತವಾಗಿವೆ; ಹಾಗೆಯೇ ನಾಗರಿಕವೆಂದು 
ಕರೆಯಲಡುವ ಜನ ಸಮುದಾಯವೂ ಮತ್ತು ರಾಷ್ಟ್ರಗಳೂ 
(ಹರಿಜನ: ೨೨-೨-೪೨) 


ಸಮಾಜಸೇವೆ-ಸುಧಾರಣೆ 


ಮಾನವನ ಅಂತಿಮ ಗುರಿ ದೈವಸಾಕ್ಷಾತ್ಕಾರ.' ಈ ಅಂತಿಮ ಗುರಿ 
ಭಗವದ್ದರ್ಶನದಿಂದ ಅವನ ಸಾಮಾಜಿಕ, ರಾಜಕೀಯ, ಧಾರ್ಮಿಕ-ಎಲ್ಲ ಕ್ರಿಯೆಗಳಿಗೂ 
ದಾರಿ ಕಾಣುವಂತಾಗಬೇಕು. ಎಲ್ಲ ಮಾನವ ಜೀವಿಗಳ ಪ್ರತ್ಯಕ್ಷ ಸೇವೆ ಈ ಪ್ರಯತ್ನದ 
ಒಂದು ಅವಶ್ಯಕ ಅಂಶವೆನಿಸುತ್ತದೆ. ಏಕೆಂದರೆ, ಭಗವದ್ದರ್ಶನ ಮಾಡುವ ಒಂದೇ 
ಮಾರ್ಗವೆಂದರೆ, ಸೃಷ್ಟಿಯಲ್ಲಿ ಅವನನ್ನು ಕಂಡು, ಅದರೊಂದಿಗೆ ಐಕ್ಯವಾಗುವುದು. 
ಸರ್ವರ ಸೇವೆಯ ಮೂಲಕವೇ ಇದನ್ನು ಮಾಡಲು ಸಾಧ್ಯ. ಪೂರ್ಣದ ಒಂದು 
ಭಾಗ ನಾನು. ಮಾನವ ಕುಲವನ್ನು ಬಿಟ್ಟು ಬೇರೆ ಎಲ್ಲಿಯೂ ಅವನನ್ನು ಕಾಣಲಾರೆ. 
ನನ್ನ ದೇಶಬಾಂಧವರು, ನನ್ನ ಅತ್ಯಂತ ಸಮೀಪ ಬಂಧುಗಳು, ಅವರು ನಿಸಹಾಯಕರೂ, 
ನಿರಾಧಾರಿಗಳೂ, ಜಡಸ್ವರೂಪರೂ ಆಗಿದಾರೆ. ಅವರ ಸೇವೆಯಲ್ಲಿ ನಾ 
ತಲ್ಲೀನನಾಗಬೇಕು. ಹಿಮಾಚಲದ ಗವಿಯೊಂದರಲ್ಲಿ ಭಗವಂತನನ್ನು ಕಾಣಲು 
ಸಾಧ್ಯವೆ೦ದು ನನಗೆ ಅನಿಸಿದರೆ, ಕೂಡಲೇ ನಾನು ಅಲ್ಲಿಗೆ ಹೋದೇನು. ಆದರೆ, 

ಮಾನವ ಕುಲವನ್ನು ಬಿಟ್ಟು ಅವನನ್ನು ನಾ ಕಾಣಲಾರೆನೆಂದು ಅರಿತಿದೇನೆ. 
(ಹರಿಜನ: ೨೯-೮-೩೬) 


ಸಮಾಜಧರ್ಮ - 37 


ಭಗವಂತನ, ಆದುದರಿಂದ ಮಾನವ ಕುಲದ, ಸೇವೆಯೇ ನನ್ನ ಮತ. 
(ಯಂಗ್‌ ಇಂಡಿಯಾ: ೨೩-೧೦-೨೪) 
ಅನಾಸಕ್ತಿಯಿಂದ ಸೇವೆ ಸಲ್ಲಿಸುವುದೆಂದರೆ, ಪರರಿಗೆ ಮೆಚ್ಚಿಗೆ ಸೂಚಿಸುವುದಲ್ಲ. 
ಅದು ಆತ ವಿಶ್ವಾಸವೇ. ಇದು ಒಂದು ಯಣ ತೀರಿಸುವುದರಿಂದ ನಮಗೆ ನಾವೇ 
ಹೇಗೆ ಸಷ ಸಲ್ಲಿಸಿಕೊಳ್ಳುತ್ತೇವೆಯೋ, ನಮ್ಮ ಹೂರೆಯನ್ನು ಕಮ್ಮಿ ಮಾಡಿಕೊಂಡು, 
ನಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತೇವೋ ಹಾಗೆ. ಆಲ್ಲದೆ, ಒಳ್ಳೆಯದರ ಜೊತೆಗೆ 
ನಾವೆಲ್ಲರೂ ನಮ್ಮ ಸಾಧನ ಸಂಪತ್ತನ್ನು ಮಾನವ ಕುಲದ ಉಪಯೋಗಕ್ಕಾಗಿ 
ಮೀಸಲಿಡಲೇಬೇಕು. 
' (ಯರವಡಾಮಂದಿರ: ಪು. ೮೧) 
ಮಾನವನು ತನ್ನ ಸಹ ಮಾನವರ ಕಲ್ಕಾಣಕ್ಕಾಗಿ ದುಡಿದಷ್ಟೂ ಹಿರಿತನ 
ಗಳಿಸಿಕೊಳ್ಳುವನು. 
(ನೀತಿಧರ್ಮ: ಪು. ೫೬) 
ಸಾಮಾಜಿಕ ಸೇವೆ ಪ್ರಭಾವಯುತವಾಗಬೇಕಾದರೆ ಅದು ಮೌನವಾಗಿ 
ಆಚರಿಸಲ್ಪಡಬೇಕು. ಬಲಗೈ ಮಾಡಿದುದನ್ನು ಎಡಗೈ ಅರಿಯದಂತೆ ಮಾಡಿದಾಗ 
ಅದು ಶ್ರೇಷ್ಠವೆನಿಸುತ್ತದೆ. 
(ಮಹಾತ್ಮ ಗಾಂಧೀಯವರ ಭಾಷಣಗಳು ಮತ್ತು ಲೇಖನಗಳು: ಪು. ೩೯೭) 
ನನ್ನ ಸಮಾಜಸುಧಾರಣಾ ಕಾರ್ಯವು ಯಾವ ವಿಧದಲ್ಲಿಯೂ ರಾಜಕೀಯ ಕಾರ್ಯಕ್ಕಿಂತ 
ಕಮ್ಮಿಯಾದುದಾಗಲೀ ಅಧೀನವಾದುದಾಗಲೀ ಇರಲಿಲ್ಲ. ಇದರ ನಿಜಾಂಶ ಹೀಗೆ. 
ನನ್ನ ಸಾಮಾಜಿಕ ಕಾರ್ಯವು ಸ್ವಲ್ಪ ಮಟ್ಟಿಗಾದರೂ ರಾಜಕೀಯ ಕಾರ್ಯದ ನೆರವಿಲ್ಲದೆ 
ಅಸಾಧ್ಯ ವೆಂದು ಕಂಡು ಎಜು ಜು ಸಾಮಾಜಿಕ ಕಾರ್ಯಕ್ಕೆ  ಸಹಾಯಕವಾಗುವಷ್ಟು 
ಮಾತ್ರ 'ಅದನ್ನು ಅವಲಂಬಿಸಿದೆ. ಆದುದರಿಂದ, ಈ ರೀತಿಯ. ಸಾಮಾಜಿಕ ಸುಧಾರಣೆ 
ಅಥವಾ ಆತ್ಮಶುದ್ಧಿಯ ಕಾರ್ಯ ಕೇವಲ ರಾಜಕೀಯ ಕಾರ್ಯಕ್ಕಿಂತ ನನಗೆ ನೂರ್ಮಡಿ 
ಪ್ರಿಯವಾದುದೆಂದು ನಾ ಸೂಚಿಸಬಯಸುತ್ತೇನೆ. 
(ಯಂಗ್‌ ಇಂಡಿಯಾ: ೬-6೮-೩೧) 
ನಮ್ಮಲ್ಲಿರುವ ದುಷ್ಟ ಸಾಮಾಜಿಕ ಪದ್ಧತಿಗಳು ಸ್ವರಾಜ್ಯದತ್ತ ನಮ್ಮ ಮುನ್ನಡೆಗೆ 
ಅಡಚಣೆಯಾಗಿವೆ ಎಂಬುದು ಎಷ್ಟು ಜಾಗ್ರತೆ ನಮಗೆ ಅರಿವಾಗುತ್ತದೆಯೋ ಅಷ್ಟೂ 
ಜಾಗ್ರತೆ ನಮಗೆ ಪ್ರಿಯವಾದ ಗುರಿಯ ಕಡೆ ನಮ್ಮ ಪ್ರಗತಿ ಸಾಗೀತು. ಸ್ವರಾಜ್ಯ 
ಪ್ರಾಪ್ತಿಯಾಗುವವರೆಗೂ ಸಾಮಾಜಿಕ ಸುಧಾರಣೆಯನ್ನು ಮುಂದುವರಿಸಬೇಕೆಂಬ 
ವಾದ, ಸ್ಪರಾಜ್ಯದ ಅರ್ಥವೇ ಅರಿವಿಲ್ಲವೆಂಬುದನ್ನು ಸೂಚಿಸುತ್ತದೆ. 
(ಯಂಗ್‌ ಇಂಡಿಯಾ: ೨೮-೬-೨೮) 


38 - ಸಮಾಜಧರ್ಮ 


ವ್ಯಕ್ತಿಗಳು ಸಾಮಾಜಿಕ ಸುಧಾರಣೆಯನ್ನು ಆರಂಭ ಮಾಡಲಿಲ್ಲವೆಂದೂ ಆದುದರಿಂದ 
ಇಡೀ ಸಮಾಜ ಪರಿವರ್ತನೆಗೆ ಸಿದ್ಧವಾಗುವವರೆಗೂ ಕಾಯಬೇಕಂಬ ವಾದ ಸಲ್ಲದ 
ವಾದ. ಧೀರವ್ಯಕ್ತಿಗಳು ಅಮಾನುಷ ಪದ್ಧತಿಗಳನ್ನೂ ಅಥವಾ ಆಚಾರಗಳನ್ನೂ 
ಉಲ್ಲಂಘಿಸಿದ ಹೊರತು ಎಂದೂ ಯಾವ ಸುಧಾರಣೆಯೂ ಕಾರ್ಯರೂಪಕ್ಕೆ ಬಂದಿಲ್ಲ. 
(ಹರಿಜನ: ೨೫-೭-೩೬) 
ರಾಜಕೀಯ ದಾಸ್ಯದ ಪ್ರಧಾನ ರೋಗದಿಂದ ಪೀಡಿತವಾಗಿರುವ ಭಾರತ ಅದನ್ನು 
ಎಸರ್ಜಿಸುವುದಕ್ಕಾಗಿ ಭೂ ಮತ್ತು ನೌಕಾ ಸೈನ್ಯಗಳು, ಹಣ ಮತ್ತು ರಾಜಕೀಯ 
ಚತುರತೆ ಈ ಬಗೆಯ ರಕ್ಷಣೋಪಾಯಗಳಿಂದ ಸುಭದ್ರವಾಗಿರುವ ಕೇಂದ್ರೀಕೃತ 
ಆಡಳಿತದ ವರ್ಗದ ಮೇಲೆ ಪ್ರತ್ಯಕ್ಷ ಹೋರಾಟ ನಡೆಸುತ್ತಿರುವವರಿಗೆ ಮಾತ್ರ ಮನ್ನಣ 
ನೀಡುತ್ತದೆ. ಇತರ ಕ್ಷೇತ್ರಗಳಲ್ಲಿ ರಾಜಕೀಯಕ್ಕಿಂತಲೂ ಯಾವ ವಿಧದಲ್ಲಿಯೂ ಕಮ್ಮಿ 
ಉಪಯುಕ್ತವಿಲ್ಲದೆ ನಿಸ್ಸ್ವಾರ್ಥತೆಯಿ೦ದಲೂ, ಆತ್ಮತ್ಯಾಗದಿಂದಲೂ ಸೇವೆ 
ಸಲ್ಲಿಸುತ್ತಿರುವವರನ್ನು ಅದು ಸ್ವಾಭಾವಿಕವಾಗಿಯೇ ಅರಿತಿಲ್ಲ. 
| (ಯಂಗ್‌ ಇಂಡಿಯಾ: ೧೨-೧೨-೨೦) 
ಸಾಮಾಜಿಕ ಸುಧಾರಣೆಯು ರಾಜಕೀಯ ಸುಧಾರಣೆಗಿಂತ ಗುರುತರವಾದ 
ಕಾರ್ಯವೆಂದು ಬಹಳ ಕಾಲದಿಂದ ನಾ ನಂಬಿದೇನೆ. ರಾಜಕೀಯ ಸುಧಾರಣೆಗೆ ಸನ್ನಿವೇಶ 
ಸಿದ್ಧವಾಗಿದೆ. ಜನತೆ ಅದರಲ್ಲಿ ಆಸಕ್ತರಾಗಿದಾರೆ. ಆತ್ಮಶುದ್ಧಿ ಇಲ್ಲದಿದ್ದರೂ ಅದು 
ಸಾಧ್ಯವೆಂಬ ಭಾವವೂ ಪ್ರಚಲಿತವಿದೆ. ಸಾಮಾಜಿಕ ಸುಧಾರಣೆಯಲ್ಲಿ ಜನರ ಆಸಕ್ತಿ 
ಬಹಳ ಕಡಿಮೆ. ಇದಕ್ಕಾಗಿ ನಡೆವ ಚಳುವಳಿಯ ಪರಿಣಾಮ ಪ್ರಭಾವಯುತವಾಗಿ 
ಕಂಡುಬರುವುದಿಲ್ಲ. ಶ್ಲಾಘನೆಗೂ, ಸ್ತುತಿಗೂ ಅದರಲ್ಲಿ ಅವಕಾಶ ಕಡಿಮೆ. ಆದುದರಿಂದ, 
ಸಮಾಜ ಸುಧಾರಕರು ಸ್ವಲ್ಪ ಕಾಲದವರೆಗೆ ಹೀಗೆ ತೆವಳುವತ್ತ ಮು೦ದುವರಿಯಬೇಕು 
ಶಾಂತರಾಗಿರಬೇಕು; ಬಹಳ ಕಮ್ಮಿ ಪ್ರಮಾಣವಾಗಿ ಕಂಡುಬರುವ ಪರಿಣಾಮಗಳಿ೦ದಲೇ 
ತೃಪ್ತರಾಗಬೇಕು. 
(ಯಂಗ್‌ ಇಂಡಿಯಾ: ೬.೯.೨೮) 
ಸಮಾಜದ ರಾಜಕೀಯ, ಆರ್ಥಿಕ ಮತ್ತು ನೈತಿಕ ಈ ವಿಧವಾದ ಎಲ್ಲ ವ್ಯಾಧಿಗಳನ್ನೂ 
ಸತ್ಯಾಗಹ ಕಳಯಬಲ್ಲದು. 
(ಹರಿಜನ: ೨೦.೭.೪೭) 
ನಾನು ಪೂರ್ಣವಾಗಿ ಸಮಾಜ ಸುಧಾರಕ. ಆದರೆ, ನನ್ನ ಉತ್ಸಾಹವು ಹಿಂದೂ 
ಧರ್ಮದ ಯಾವ ಪ್ರಧಾನ ಅಂಶವನ್ನೂ ಎಂದಿಗೂ ನಿರಾಕರಿಸುವಂತೆ ಮಾಡಿಲ್ಲ. 
(ಮಹಾತ್ಮಾ ಗಾಂಧೀ-ಪ್ರಬ೦ಧಗಳು ಮತ್ತು ಚಿಂತನೆಗಳು: ಪು. ೨೧) 


ಸಮಾಜಧರ್ಮ - 39 


ಪಾಶಾತ. ಸಾಮಾಜಿಕ ವವಸೆ ಮತು ಪಾಚ, ಸಂಸೆಗಳು. 
ಚಿ ಶಿ ಥಿ “ಎ ಖಳ ಛಿ 


ಪಾಶ್ಚಾತ್ಯ ದೇಶಗಳಿ೦ದ ನಮಗೆ ಬ೦ದಿರುವ ಆಕರ್ಷಕ ನುಡಿಗಳಿಗೂ ದುಷ್ಟೇರಕ 
ಸೂತ್ರಗಳಿಗೂ ನಾವು ಭ್ರಾಂತರಾಗದಿರೋಣ. ನಮ್ಮದೇ ನಿಶ್ಚಿತವಾದ, ಸ್ಪಷ್ಟವಾದ, 
ಪ್ರಾಚ್ಯಪರ೦ಪರೆಯ ಅಭಿಪ್ರಾಯಗಳಿಲ್ಲವೆ? ಬಂಡವಾಳ-ದುಡಿಮೆ, ಈ ಸಮಸ್ಯೆಗೆ 
ನಮ್ಮದೇ ಆದ ಉತ್ತರವನ್ನು ಕಂಡು ಹಿಡಿಯಲು ನಮಗೆ ಸಾಧ್ಯವಿಲ್ಲದೆ? 
ವರ್ಣಾಶ್ರಮಧರ್ಮಪದ್ಧತಿಯು ಉಚ್ಚ ಮತ್ತು ನೀಚ ಎಂಬುದಕ್ಕೂ, ಬಂಡವಾಳ 
ಮತ್ತು ದುಡಿಮೆ ಎಂಬುದಕ್ಕೂ, ಇರುವ ವ್ಯತ್ಯಾಸವನ್ನು ಸಮರಸಗೊಳಿಸುವ ಸಾಧನವಲ್ಲದೆ 
ಮತ್ತೇನು?” ಈ ವಿಷಯದ ಮೇಲೆ ಪಶ್ಚಿಮದಿಂದ ಬಂದಿರುವುವೆಲ್ಲವೂ ಹಿಂಸೆಯ 
ಕುಂಚದಿಂದ ದೋಷಯುಕ್ತವಾಗಿ ಬಣ್ಣಿಸಲ್ಪಟ್ಟಿವೆ. ಇದರ ಪರಿಣಾಮವಾಗಿ 
ಉಂಟಾಗಿರುವ ವಿನಾಶ ನನ್ನ ದೃಷ್ಟಿಗೆ ಗೋಚರವಾಗಿರುವುದರಿಂದ, ಇದನ್ನು ನಾನು 
ಆಕ್ಷೇಪಿಸುತ್ತೇನೆ. ಪಾಶ್ಚಾತ್ಯ ದೇಶಗಳಲ್ಲಿಯೂ ಹೆಚ್ಚು ವಿಚಾರಪರರಾದವರು ತಮ್ಮ 
ಸಾಮಾಜಿಕ ವ್ಯವಸ್ಥೆ ತಮ್ಮನ್ನು ಯಾವ ಕಮರಿಯ ಕಡೆಗೆ ಒಯ್ಯುತ್ತದೆಯೋ ಎಂದು 
ದಿಗ್ಭಮೆಗೊಂಡಿದಾರೆ. ಹಿಂಸೆ ಮತ್ತು ಶೋಷಣೆ ಇವುಗಳ ವಿಷಚಕ್ರದಿ೦ದ ಪಾರಾಗುವ 
ಮಾರ್ಗವನ್ನು ಕಂಡುಹಿಡಿಯಲೆತ್ಲಿಸುತ್ತಿರುವ ನನ್ನ ಅವಿಶ್ರಾಂತ ಪ್ರಯತ್ನಕ್ಕೆ 
ಪುಟಕೊಟ್ಟಿರುವ ಪಾಶ್ಚಾತ್ಯ ಪ್ರಭಾವಗಳಿಗೆ ನಾನು ಕೃತಜ್ಞನಾಗಿದ್ದೇನೆ. ನಾನು ಪಾಶ್ಚಾತ್ಯ 
ಸಾಮಾಜಿಕ ವ್ಯವಸ್ಥೆಯನ್ನು ಸಹಾನುಭೂತಿಯಿಂದ ಪರಿಶೀಲಿಸಿದ್ದೇನೆ. ಅಲ್ಲಿ ಕಂಡು 
ಬರುವ ಆತ್ಮಬೇಗೆಯ ಹಿಂಬದಿಯಲ್ಲಿ ಸತ್ಕಾನ್ನೇಷಣೆಯ ತಳಮಳವೊಂದಿದೆ. ಅದನ್ನು 
ನಾ ಮೆಚ್ಚುತ್ತೇನೆ. ವೈಜ್ಞಾನಿಕ ವಿಮರ್ಶಾಕ್ರಮದಿಂದ ನಮ್ಮ ಪ್ರಾಚ್ಯ ಸಂಸ್ಥೆಗಳನ್ನೂ 
ಪರಿಶೀಲಿಸೋಣ. ಇದರ ಫಲವಾಗಿ, ಲೋಕವು ಕನಸಿನಲ್ಲೂ ಕಾಣದಿದ್ದಂಥ ಹೆಚ್ಚು 
ನಿಜವಾದ ಸಮಾಜವಾದವನ್ನೂ, ಹಚ್ಚು ನಿಜವಾದ ಸಾಮ್ಯವಾದವನ್ನೂ ನಾವು 
ಕಂಡೇವು. ಜನತೆಯ ಬಡತನದ ಸಮಸ್ಯೆಗೆ ಪಾಶ್ಚಾತ್ಯ ಸಮಾಜವಾದ, ಸಾಮ್ಯವಾದಗಳೇ 
ಅ೦ತಿಮ ಪರಿಹಾರವೆಂದು ಭಾವಿಸುವುದು ನಿಜವಾಗಿಯೂ ತಪ್ಪು 
(ಅಮೃತ ಬಜಾರ್‌ ಪತ್ರಿಕಾ: ೩-೮-೩೪) 
ನಾವು ಪ್ರಾಚ್ಯರು. ಫಾಶ್ಚಾತ್ಯ ವಿಧಾನವನ್ನು ತ್ಯಜಿಸಿ, ಪ್ರಾಚ್ಯ ವಿಧಾನಗಳಿ೦ದಲೇ 
ನಮ್ಮ ಗುರಿ ಎಡೆಗೆ ನಡೆಯೋಣ. ಭಾರತದ ಸುಂದರವಾದ ರೀತಿ-ನೀತಿಗಳಿಂದಲೇ 
ಬೆಳೆದು, ಭಾರತಿಯ ಸತ್ವಕ್ಕನುಗುಣವಾಗಿ ಬೇರೆ ಬೇರೆ ಆದರ್ಶಗಳನ್ನುಳ್ಳ 
ಜನಾ೦ಗಗಳೊಡನೆ ಸ್ನೇಹ ಬೆಳೆಸೋಣ. ನಿಜವಾಗಿಯೂ ಭಾರತವು, ತನ್ನ ಪ್ರಾಚ್ಯ 


40 - ಸಮಾಜಧರ್ಮ 


ಸಂಸ್ಕೃತಿಯ ಮೂಲಕವೇ ಪ್ರಾಚ್ಯ ಮತ್ತು ಪಾಶ್ಚಾತ್ಯ ದೇಶಗಳೊಡನೆ ಸ್ನೇಹಮಯ 
ಸಂಬಂಧವನ್ನು ಸ್ಥಾಪಿಸಬಲ್ಲದು. 
ಬಹು ದೀರ್ಪಕಾಲದಿಂದ, ಬೇರೂರಿ ಬಂದ ಸಾಮಾಜಿಕ ಪದ್ಧತಿಯೊ೦ದನ್ನು 
ಒ೦ದೇ ಪೆಟ್ಟಿಗೆ ನಾಶಮಾಡಲು ಸಾಧ್ಯವಿಲ್ಲ; ಅದಕ್ಕೆ ಸಹಿಷುತೆಯೂ ತಾಳ್ಮೆಯೂ 
ಅವಶ್ಯಕ. 
ನಮ್ಮ ಸಮಾಜದ ಹಿರಿಯರು ಕಾಲದ ಸೂಚನೆಯನ್ನು ಅರ್ಥಮಾಡಿಕೊಳ್ಳಲು 
ಯತ್ನಿಸುವರೆ? ಒಂದು ಪದ್ಧತಿಯನ್ನು ಸಮಾಜ, ದೇಶ, ಇವುಗಳ ಶುದ್ಧೀಕರಣಮಾಡುವ 
ಸಾಧನವನ್ನಾಗಿ ಉಪಯೋಗಿಸದೆ, ಇನ್ನೆಷ್ಟು ಕಾಲ ಅದಕ್ಕೇ ಗುಲಾಮರಾಗಿದ್ದಾರು? 
ತಮ್ಮ ಮಕ್ಕಳು ಕಲಿಯುತ್ತಿರುವ ಜ್ಞಾನವನ್ನು ವ್ಯವಹಾರದಲ್ಲಿ ಪ್ರಯೋಗ ಮಾಡದಂತೆ ' 
ತಡೆದಿಟ್ಟಾರು? ಒಳಿತು ಕೆಡುಕಿನ ವಿಷಯದಲ್ಲಿ ತಮ್ಮ ಭಾವನೆಯನ್ನು ಇಂದಿನ 
ಚೇತನರಹಿತ ಸ್ಥಿತಿಯಿಂದ ಎಂದು ಪಾರು ಮಾಡಿಕೊಂಡಾರು? ಅವರು ಎಂದು 
ನಿಜವಾದ 'ಮಹಾಜನರೇ ಆದಾರು9' 
(ಯಂಗ್‌ ಇಂಡಿಯಾ: ೩-೧-೨೮) 
ಒಂದು ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಬಲಪ್ರಯೋಗ ಮಾಡಿ ಸ್ಥಾಪಿಸಲು 
ಸಾಧ್ಯವಿಲ್ಲ; ಅದು ರೋಗಕ್ಕಿಂತ ಹೆಚ್ಚು ಕೆಟ್ಟುದಾದ ಚಿಕಿತ್ಸೆಯಾಗಿ ಪರಿಣಮಿಸೀತು. 
ನಾನು ಸುಧಾರಣೆಗಾಗಿ ತವಕಪಡುತ್ತೇನೆ. ಪೂರ್ಣವೂ, ಮೂಲಭೂತವೂ ಆದ 
- ಸಮಾಜದ ಪುನರ್ರನೆಯೇ ನನ್ನ ಆಸೆ; ಆದರೆ, ಅದು ವಿಕಾಸಾತ್ಮಕವಾಗಿರಬೇಕು; 
ಹಿಂಸಾತ್ಮಕವಾಗಿ ಮೇಲೆ ಹೇರಿದುದಾಗಬಾರದು. 
(ಅಮೃತ ಬಜಾರ್‌ ಪತ್ರಿಕ: ೩-೮-೩೪) 
ಪಾಶ್ಚಾತ್ಯರಿ೦ದನಾವು ಅರಿಯಬಹುದಾದ ಅನೇಕ ವಿಷಯಗಳಿವೆ ಎಂಬುದನ್ನು 
ನಾನು ನಮ್ರತೆಯಿಂದ ಒಪ್ಪಿಕೊಳ್ಳುತ್ತೇನೆ. ಜ್ಞಾನವು ನಮ್ಮ ಖಂಡದ ಅಥವಾ ಜನಾಂಗದ 
ಏಕ-ಸ್ಟಾಮ್ಯ ವಸ್ತುವಲ್ಲ. ಏಷ್ಯಾ ಖಂಡದವರು, ಪಾಶ್ಚಾತ್ಯರಿಂದ ಬರುವುದೆಲ್ಲವನ್ನೂ 
ತಾರತಮ್ಯ ಜ್ಞಾನವಿಲ್ಲದೆ, ವಿಚಾರ ಶೂನ್ಯತೆಯಿ೦ದ ಅನುಕರಿಸಲು ಮಾತ್ರ ಯೋಗ್ಯರೆಂಬ 
'ಪ್ರತಿಷ್ಠಾಯುತ ವಾದದಮೇಲೆ ನಾ ತೋರಿಸುವ ಪ್ರತಿಭಟನೆಯೇ, ಪಾಶ್ಚಾತ್ಯ ನಾಗರಿಕತೆಯ 
ಬಗೆಗೆ ನನ್ನ ನಿಜವಾದ ಪ್ರತಿಭಟನೆ. ಭಾರತವು, ತನ್ನ ನಾಗರಿಕತೆಯ ಮೇಲೆ, ಅದು 
`' ಎಷ್ಟೇ ಅಪರಿಪೂರ್ಣವಾಗಿದ್ದರೂ-ಅನ್ಯಾಯವಾಗಿ ಮಾಡಲ್ಪಟ್ಟ ದಾಳಿಯ 


ಸಮಾಜಧರ್ಮ - 41 


ಅಗ್ನಿಪರೀಕ್ಷೆಯನ್ನು ತಾಳ್ಮೆಯಿ೦ದ ಸಹಿಸಿಕೊ೦ಡರೆ, ಅದು ವಿಶ್ವದ ಶಾಂತಿಗೂ, ಸುಭದ್ರ 
ಪ್ರಗತಿಗೂ, ಸಹಾಯಕವಾದೀತೆಂದು ನಾನು ನೆರೆನಂಬಿದೇನೆ. 
(ಯಂಗ್‌ ಇಂಡಿಯಾ: ೧೦-೮-೨೭) 
'ಪ್ರಾಚೇನ' ಎಂಬುದಾಗಿ ಕರೆಯಲ್ಪಡುವ ಎಲ್ಲದರ ತಾರತಮ್ಯ ಜ್ಞಾನರಹಿತ, 
ಅಂಧ ಶ್ರದ್ಧೆಯ, ಆರಾಧಕನಲ್ಲ ನಾನು. ಎಷ್ಟೇ ಪ್ರಾಚೀನವೆನಿಸಿದುದಾದರೂ, ಅದು 
ಕಟ್ಟುದು ಅಥವಾ ಅನೀತಿಯುತವೆನಿಸಿದುದಾದರೆ ಅದನ್ನು ತೊಡೆದುಹಾಕಲು ನಾ 
ಎಂದಿಗೂ ಹಿಂದೆಗೆಯುವುದಿಲ್ಲ. ಆದರೆ, ಅದಕ್ಕೆ ಇದೊಂದು ಪರಿಮಿತಿ ಮಾತ್ರ 
ಉಂಟು. ನಾನು ಪ್ರಾಚೀನ ಪದ್ಧತಿಗಳ ಪ್ರೇಮಿ ಎಂಬುದನ್ನು ಮುಚ್ಚು-ಮರೆ ಇಲ್ಲದೆ 
ಒಪ್ಪಿಕೊಳ್ಳುತ್ತೇನೆ. ಜನರು, ಎಲ್ಲ ಪ್ರಾಚೀನ ಪದ್ಧತಿಗಳನ್ನೂ ತಮ್ಮ ಬಾಳಿನಲ್ಲಿ ನಿರಾಕರಿಸಿ, 
ಆಧುನಿಕವೆಂಬುದೆಲ್ಲವನ್ನೂ ಹುಚ್ಚುತನದಿಂದ ಅರುಸತ್ತಿರುವುದನ್ನು ಯೋಚಿಸಿದರೆ, 
ನನಗೆ ತುಂಬ ವ್ಯಥೆಯಾಗುತ್ತದೆ. 
(ಮಹಾತ್ಮರ ಮನೋರಂಗ: ಪು. ೧೭೩) 


ಭಾರತದ ಮುಂದಿನ ಸಂಸ್ಕೃತಿ 


ನಮ್ಮ ಕಾಲದ ಭಾರತೀಯ ಸಂಸ್ಕೃತಿಯು ರಚನೆಯಲ್ಲಿದೆ.. ಇಂದು ಭಾರತದಲ್ಲಿ 
ಪರಸ್ಪರ ಘರ್ಷಣೆಯಲ್ಲಿರುವಂತೆ ಕಂಡುಬರುವ ಎಲ್ಲ ಸಂಸ್ಕೃತಿಗಳನ್ನೂ 
ಸಂಮಿಳಿತವಾಗುವಂತೆ ನಮ್ಮಲ್ಲಿ ಅನೇಕರು ಪ್ರಯತ್ನಿಸುತ್ತಿದ್ದೇವೆ. ತಾನೇ 
ಪತ್ರೆ ೇಕವಾಗಿರಬೇಕೆಂದು ಯತಶ್ನಿ] ಸ್ತ ಯಾವ ಸಂಸ್ಕೃತಿಯೂ ಜಯ ಸುತ್ತಿ ಶುದ್ಧ 
ಈ ್ಯ ಸಂಸ್ಕೃತಿ ಎಂಬುದು et ಭಾರತದಲ್ಲಿಲ್ಲ ಆರ್ಯರು ಭಾರತಕ್ಕೆ ಸ್ಥಳಜನ್ಮರೋ 
ಆವಾ ಅನಪೇಕ್ಷಿತರಾಗಿ ಮೇಲೆಬಿದ್ದು ಬಂದವರೋ ಎಂಬುದರಲ್ಲಿ ನನಗೆ ಆಸಕ್ತಿಯಿಲ್ಲ. 
ನಮ್ಮ ದೂರದ ಪ್ರಾಚೀನರು ಅತ್ಕಂತ ಸ್ವತಂತ್ರರಾಗಿ ಪರಸ್ಪರ ಸಮ್ಮಿಳಿತರಾದರೆಂಬುದೂ, 
ನಮ್ಮ ಇಂದಿನ ತಲೆಮಾರು ಆ ಸಮ್ಮಿಳನದ ಪರಿಣಾಮವೆಂಬುದೂ ನನಗೆ ಆಸಕ್ತಿಯ 
ವಷಯ. ನಾವು ಜನ್ಮತಾಳಿರುವ ದೇಶಕ್ಕೂ, ಅದನ್ನು ಧರಿಸಿರುವ ಪುಟ್ಟ ಧರೆಗೂ 
ನಾವೇನಾದರೂ ಒಳ್ಳೆಯದನ್ನು ಮಾಡುತ್ತಿದ್ದೇವೆಯೋ ಅಥವಾ ಹೊರೆಯಾಗಿದೇವೋ 
ಎಂಬುದನ್ನು ಭವಿಷ್ಯವೇ ಹೇಳಬೇಕು. 


ಬಿ 


(ಹರಿಜನ: ೯-೫-೩೬) 

(ಗುಜರಾತ್‌) ವಿದ್ಯಾಪೀಠವು ಕೇವಲ ಪ್ರಾಚೀನ ಸಂಸ್ಕೃತಿಗಳ ಆಧಾರದ ಮೇಲೆ 
ಬೆಳೆವುದನ್ನಾಗಲೀ ಅಥವಾ ಅವುಗಳನ್ನೇ ಪುನಶ್ಚರಣ ಮಾಡುವುದನ್ನಾಗಲೀ 
ಇಚ್ಛಿಸುವುದಿಲ್ಲ. ಇದಕ್ಕೆ ಬದಲಾಗಿ, ಅದು ಪ್ರಾಚೀನ ಸ೦ಪ್ರದಾಯಗಳ ಆಧಾರವನ್ನು 


42 - ಸಮಾಜಧರ್ಮ 


ಹೊಂದಿ, ಅವುಗಳ ಮುಂದಿನ ಕಾಲದ ಅನುಭವ ಸಂಪತ್ತಿನಿಂದ ಕೂಡಿದುದಾಗಿರುವ 
ಒಂದು ಹೊಸ ಸಂಸ್ಕೃತಿಯನ್ನು ರಚಿಸಲು ಆಶಿಸುತ್ತದೆ. ಅದು, ಭಾರತದಲ್ಲಿ ಸ್ಥಾಯಿಯಾಗಿ 
ನಿಂತು, ಭಾರತದ ಜೀವನದ ಮೇಲೆ ಪರಿಣಾಮವನ್ನು ಬೀರುವುದರ ಜೊತೆಗೆ 
ತಾವೂ ಈ ಭೂಮಿಯ ಮಹಿಮೆಯಿಂದ ಪರಿಣಾಮ ಹೊಂದಿರುವ ವಿವಿಧ ಸಂಸ್ಥೃಶಿಗಳ 
ಸಮನ್ವಯವನ್ನು ಮಾಡಲೆತ್ಲಿಸುತ್ತದೆ. ಈ ಸಮನ್ಹಯವು ಸ್ವಾಭಾವಿಕವಾಗಿಯೇ ಸ್ವದೇಶೀ 
ಎಧಾನದ್ದಾಗಿರುತ್ತದೆ. ಇದರಲ್ಲಿ ಪ್ರತಿಯೊಂದು ಸಂಸ್ಕೃತಿಗೂ ಅದಕ್ಕೆ ಯುಕ್ತಸ್ಥಾನವು 
ಖಚಿತ. ಇದು, ಒಂದೇ ಪ್ರಧಾನ ಸಂಸ್ಕೃತಿ ಉಳಿದವುಗಳನ್ನೆಲ್ಲಾ ತನ್ನಲ್ಲಿ 
ಐಕ್ಕಮಾಡಿಕೊಂಡು, ಸಾಮರಸ್ಯದ ಗುರಿಗೆ ಬದಲಾಗಿ, ಅಸ್ಪಾಭಾವಿಕವಾದ ಬಲವಂತ 
ಐಕ್ಯತೆಯನ್ನು ಹೊಂದಿರುವ ಅಮೇರಿಕದ ಸಂಸ್ಕೃತಿಯ ಮಾದರಿಯಂತೆ ಇರದು. 
(ಯಂಗ್‌ ಇಂಡಿಯಾ: ೧೭-೧೦-೨೦) 


ಸಮಾಜಧರ್ಮ - 43 


ಭಾಗ ೨ 
ಹಿಂದೂ ಸಮಾಜದ ಧಾರ್ಮಿಕ ಹಿನ್ನೆಲೆ 


ನಾವಿಂದು ಕಾಣುತ್ತಿರುವುದು ಶುದ್ಧ ಹಿಂದೂ ಧರ್ಮವಲ್ಲ; ಆದರೆ, ಬಹು ವೇಳೆ 
ಅದರ ವಿಡಂಬನೆ. ಹಾಗಿಲ್ಲದಿದ್ದರೆ, ಅದರ ಪರವಾಗಿ ನಾನು ವಾದಿಸಬೇಕಾಗಿರಲಿಲ್ಲ. 
ಅದು ತಾನೇ ವ್ಯಕ್ತವಾಗಬಲ್ಲದು. ಹೇಗೆ ಸ್ವತಃ ನಾನು ಸಂಪೂರ್ಣ ಶುದ್ಧನಾಗಿದ್ದರೆ 
ಅದನ್ನು ನಿಮಗೇ ಒಡನುಡಿಯುವ ಅವಶ್ಯಕತೆ ಇರಲಿಲ್ಲವೋ ಹಾಗೆ ದೇವನು ಬಾಯ್ಬಿಟ್ಟು 
ಮಾತನಾಡುವುದಿಲ್ಲ. ಮಾನವನು ದೇವನ ಸಮೀಪವರ್ತಿಯಾದಷ್ಟೂ 
ಅವನಂತಾಗುವನು. ಒಳಗಿರುವ ಆತ್ಮನಿಗೆ ನನ್ನ ದೇಹ ಒಂದು ಉಪಾಧಿ ಅಥವಾ 
ಪರಿಸೀಮನವೆಂದು ಹಿಂದೂ ಧರ್ಮವು ನನಗೆ ಬೋಧಿಸಿದೆ. 

ಭೌತಿಕ ವಿಷಯಗಳಲ್ಲಿ ಪಶ್ಚಿಮ ದೇಶಗಳ ಜನರು ಆಶ್ಚರ್ಯಕರವಾದ 
ಶೋಧನೆಗಳನ್ನು ಮಾಡಿರುವಂತೆ ಧಾರ್ಮಿಕ ಆಧ್ಯಾತ್ಮಿಕ ವಿಷಯಗಳಲ್ಲಿ ಹಿಂದೂ 
ಧರ್ಮವು ಇನ್ನೂ ಹೆಚ್ಚಿನ ವಿಸ್ಮಯಕರವಾದ ಶೋಧನೆಗಳನ್ನು ಮಾಡಿದೆ. ಆದರೆ 
ಮಹತ್ತಮವೂ ಸುಂದರವೂ ಆದ ಈ ಶೋಧನೆಗಳನ್ನು ಕಾಣುವ ಕಣ್ಣುಗಳು ನಮಗಿಲ್ಲ. 
ಪಾಶ್ಚಾತ್ಯ ವಿಜ್ಞಾನವು (ಸಾಮಾನ್ಯ) ಸಾಧಿಸಿರುವ ಭೌತಿಕ ಪ್ರಗತಿಯಿಂದ ನಾವು 
ದಿಗ್ಭಾಂತರಾಗಿದ್ದೇವೆ. ಆ ಪ್ರಗತಿಯ ಮೋಹವು ನನಗಿಲ್ಲ. ವಸ್ತುತಃ ಭೌತವಾದದ 
ದಾಳಿಯನ್ನು ಎದುರಿಸುವ ತನ್ನ ಗುರಿಯನ್ನು ಕೈಗೂಡಿಸಿಕೊಳ್ಳಲು ಭಾರತಕ್ಕೆ 


44 - ಸಮಾಜಧರ್ಮ 


ಅನುಕೂಲವಾಗಲೆಂಬ ಸದುದ್ದೇಶದಿಂದ ಭೌತಿಕ ಪ್ರಗತಿಯ ಮಾರ್ಗದಲ್ಲ ಅದು 
ಮುಂದುವರಿಯದಂತೆ ದೇವನೇ ಜಾಣತನದಿಂದ ಮಾಡಿರುವನೆಂದು ಅನಿಸುತ್ತದೆ 
ನನಗೆ. ಇಂದಿನವರಿಗೆ ಹಿಂದೂಧರ್ಮವು ಜೀವ೦ತವಾಗಿರಲು ಯಾವುದೋ ಒಂದು 
ಸತ್ತ್ವವು ಅದರಲ್ಲಿರುವುದೇ ಕಾರಣ. ಬೇಬಿಲೋನಿಯದ, ಸಿರಿಯದ, ಪರ್ಷಿಯದ, 
ಐಗುಪ್ತರ ನಾಗರಿಕತೆಗಳು ಅಧೋಗತಿಯನ್ನು ಹೊಂದಿದವು. ಅದನ್ನು ಹಿಂದೂ 
ಧರ್ಮವು ನೋಡಿದೆ. ನಿಮ್ಮ ಸುತ್ತ ನೋಡಿರಿ. ರೋಮ್‌ ಮತ್ತು ಗೀಸ್‌ಗಳು ಎಲ್ಲಿವೆ? 
ಗಿಬ್ಬನ್ನನ ಇಟಲಿಯನ್ನು ನೀವು ಎಲ್ಲಿಯಾದರೂ ಕಾಣಬಹುದೆ? ಅಥವಾ ಪ್ರಾಚೀನ 
ರೋಮ್‌ ನಗರವನ್ನು- "ಏಕೆಂದರೆ ರೋಮ್‌' ಇಟಲಿಯಾಗಿತ್ತು-ನೀವು ಎಲ್ಲಿಯಾದರೂ 
ಕಾಣುವಿರಾ9 ಗ್ರೀಸಿಗೆ ಹೋಗಿರಿ. ಪ್ರಾಚೀನತಮ ಶಿಲಾಲೇಖ ತಾಮ್ರಪಟ 
ಮುಂತಾದವುಗಳನ್ನು ನೋಡಿರಿ. ಅನ೦ತರ ನಿಮ್ಮ ಸುತ್ತಮುತ್ತ ನೀವು ನೋಡಿಕೊಳ್ಳಿರಿ. 
ಆಗ ನೀವು, “ಅಹುದು, ಪ್ರಾಚೀನ ಭಾರತವಿನ್ನೂ ಜೀವಿಸಿದೆ' ಎಂದುಕೊಳ್ಳುವಿರಿ. 
ನಿಜ, ಅಲ್ಲಲ್ಲಿ ತಿಪ್ಪೆಗಳಿವೆ. ಆದರೆ ಅವುಗಳ ಬುಡದಲ್ಲಿ ಅಮೂಲ್ಯವಾದ ಸಂಪತ್ತು 
ಅಡಗಿದೆ. ಭೌತಿಕ ಪ್ರಗತಿಯನ್ನು ಧ್ಯೇಯವಾಗಿಟ್ಟುಕೊಳ್ಳದೆ ಆಧ್ಯಾತ್ಮಿಕ ಉನ್ನತಿಯನ್ನೇ 
ಹಿಂದೂಧರ್ಮವು ತನ್ನ ಗುರಿಯಾಗಿಟುಕೊಂಡುದರಿಂದಲೇ ಅದು ಇಂದಿನವರಿಗೆ 
ಬದುಕಿ ಉಳಿದಿದೆ. 

ಮನುಷ್ಯರೂ ಮೂಕ ಪ್ರಾಣಿಗಳೂ ಎಲ್ಲವೂ ಒಂದೇ- "ಸರ್ವಂ ಖಲ್ವಿದಂ ಬ್ರಹ್ಮ'- 
ಎಂಬ ವಿಚಾರವು ಹಿಂದೂ ಧರ್ಮವು ಕೊಟ್ಟ ಅನೇಕ ಕಾಣಿಕೆಗಳಲ್ಲಿ 
ಅಸಾಮಾನ್ಯವಾದುದು. ಗೋಪೂಜೆಯ ವಿಚಾರವು ವಿಕಾಸ ಯೋಗ್ಯವಾಗಿದೆಯೆಂದು 
ನನ್ನ ಮತ. ಆಧುನಿಕ ಮತಾಂತರದ ವಿಚಾರದಿಂದ ಹಿಂದೂಧರ್ಮವು 
ಮುಕ್ತವಾಗಿರುವುದು ಇನ್ನೊಂದು ಅಮೂಲ್ಯವಾದ ಅಂಶ. ಅದಕ್ಕೆ ಉಪದೇಶದ 
ಅಗತ್ಯವಿಲ್ಲ. 'ಧರ್ಮಂ೦ಚರ' “ಧರ್ಮದ ಬಾಳನ್ನು ಬಾಳು' ಎಂದು ಅದು ಹೇಳುತ್ತದೆ. 
ಧರ್ಮ ಜೀವನವನ್ನು ನಡೆಸುವುದು ನನ್ನ ಕರ್ತವ್ಯವೂ ಅಹುದು, ನಿನ್ನ ಕರ್ತವ್ಯವೂ 
ಅಹುದು; ಎಲ್ಲರ ಕರ್ತವ್ಯವೂ ಅಹುದು. ಬಳಿಕ ಅದರ ಪ್ರಭಾವವು 
ಯುಗಯುಗಾಂತರಗಳವರೆಗೂ ಆಗುವುದು. ಹಿಂದೂ ಧರ್ಮವು ಕೊಟ್ಟ ಮಹಾಪುರಷರ 
ಕಾಣಿಕೆಯನ್ನು ನೋಡಿರಿ- ರಾಮಾನುಜ, ಚೈತನ್ಯ, ರಾಮಕೃಷ್ಣ ಇವರು ಇಂದಿನ 
ಪ್ರಸಿದ್ಧ ಪುರುಷರ ಹೆಸರುಗಳನ್ನು ಬಿಟ್ಟರೂ-ಹಿ೦ದು ಧರ್ಮದ ಮೇಲೆ ತಮ್ಮ ಶಾಶ್ಚತ 
ಪ್ರಭಾವವನ್ನು ಬೀರಿರುವರು. (ಹಿಂದೂ ಧರ್ಮವು), ಯಾವ ದೃಷ್ಟಿಯಿ೦ದಲೂ, 
ದುರ್ಬಲ ಧರ್ಮವಲ್ಲ ಅಥವಾ ನಿರ್ಜೀವ ಧರ್ಮವೂ ಅಲ್ಲ. 


ಸಮಾಜಧರ್ಮ - 45 


ಮತ್ತೆ ನಾಲ್ಕು ಆಶ್ರಮಗಳ ವ್ಯವಸ್ಥೆಯೂ ಒಂದು ವಿಶೇಷವೇ ಸರಿ. 
ಪ್ರಪಂಚದಲ್ಲಲ್ಲಿಯೂ ಅದರಂತಹ ವ್ಯವಸ್ಥೆಯಿಲ್ಲ. ಬ್ರಹ್ಮಚಾರಿಗಳನ್ನು ಹೋಲುವ 
ಅವಿವಾಹಿತ ಪಂಥವು ಕ್ಯಾಥೋಲಿಕರಲ್ಲಿದೆ. ಆದರೆ ಅದು ಒಂದು ಸಂಸ್ಥೆ ಅಥವಾ 
ಆಶ್ರಮವಾಗಿಲ್ಲ. ಭಾರತದಲ್ಲಾದರೋ ಪ್ರತಿಯೊಬ್ಬನೂ ಬ್ರಹ್ಮಚರ್ಯದ ಪ್ರಥಮ 
ಆಶ್ರಮವನ್ನು ಪಾಲಿಸಲೇಬೇಕು. ಎಂತಹ ಮಹತ್ವವಾದ ವಿಚಾರವದು. ಇಂದು 
ಹಿಂದೂತ್ಹವನ್ನು ನಾವು ಹೀನಗಳೆಯುತ್ತಿರುವುದರಿಂದ ನಮ್ಮ ನೋಟವು ಕೆಟ್ಟಿದೆ. 
ವಿಚಾರಗಳು ಇನ್ನೂ ಹೊಲಸಾಗಿವೆ. ಮೈಗಳಂತೂ ಮಿತಿಮೀರಿ ಕೊಳಕಾಗಿವೆ. 
ನಾನು ಹೇಳದಿದ್ದ ವಿಷಯವು ಇನ್ನೊಂದಿದೆ. ಜನ್ಮಾಂತರವು ಬರೀ ತಾತ್ರಿಕ 
ತರ್ಕವಾಗಿರದೆ ನೈಜ ಸಂಗತಿಯೆಂದು ಯುರೋಪಿನ ಜನರಿಗೆ ತಿಳಿಯತೊಡಗಿದೆ, 
ಎ೦ದು ಮೇಕ್ಷಮುಲ್ಲರ್‌ ನಲವತ್ತು ವರ್ಷಗಳ ಹಿಂದೆ ಹೇಳಿದರು. ಸರಿ. ಹಿಂದೂ 
ಧರ್ಮವೇ ಜಗತ್ತಿಗೆ (ವಿಶ್ವಕ್ಕೆ) ಕೊಟ್ಟ ಕಾಣಿಕೆ ಇದು. 
ಇಂದು ವರ್ಣಾಶ್ರಮ ಧರ್ಮವನ್ನೂ ಹಿಂದೂ ಧರ್ಮವನ್ನೂ ಅದರ 
ಅನುಯಾಯಿಗಳೇ ವಿಪರೀತಗೊಳಿಸಿ ಅಲ್ಲಗಳೆಯುತ್ತಿರುವರು. ಅವುಗಳನ್ನು 
ಅಳಿಸಿಬಿಡುವುದು ಅದಕ್ಕೆ ಮದ್ದಲ್ಲ; ಅದನ್ನು ಸರಿಪಡಿಸುವುದೇ ಯೋಗ್ಯ ಉಪಾಯ. 
ನಿಜವಾದ ಹಿಂದೂ ಭಾವನೆಯನ್ನು ನಮ್ಮಲ್ಲಿ ಉ೦ಟುಮಾಡಿಕೊಳ್ಳೋಣ. ಬಳಿಕ 
ಅದರಿಂದ ನಮ್ಮ ಆತ್ಮಕ್ಕೆ ತೃಪ್ತಿಯುಂಟೇ ಇಲ್ಲವೇ? ಎಂದು ಕೇಳಿಕೊಳ್ಳೋಣ. 
(ಯಂಗ್‌ ಇಂಡಿಯಾ: ೨೪-೧೧-೨೭) 
ಹಿ೦ದುತ್ವವು ಸಚೇತನವಾದ (ಜೀವಂತವಾದ) ಒಂದು ಪ್ರಾಣಿಯಂತೆ. ಅದು 
ವೃದ್ಧಿವಿನಾಶಗಳಿಗೆ ಅಧೀನವಾಗಿದೆ; ಅಲ್ಲದೆ ನಿಸರ್ಗ ನಿಯಮಗಳಿಗೆ ಒಳಪಟ್ಟಿದೆ. 
ಮೂಲದಲಿ ಏಕವೂ ಅವಿಭಾಜ್ಯವೂ ಆಗಿದ್ದುದು ಈಗ ಅಸಂಖ್ಯ ಶಾಖೆಗಳುಳ್ಳ | 
ಹಮ್ಮರವಾಗಿದೆ. ಯತುಮಾನಗಳ ಪರಿಣಾಮವು ಅದರ ಮೇಲಾಗುತ್ತದೆ. ಅದಕ್ಕೂ 
ಬೇಸಗೆ ಮಳೆಗಾಲ ಚಳಿಗಾಲಗಳುಂಟು. ಹಿಂದೂಧರ್ಮವು ಗಂಗಾ ನದಿಯಂತೆ. 
ಉಗಮ ಸ್ಥಾನದಲ್ಲಿ ಶುದ್ದವೂ ನಿರ್ಮಲವೂ ಆಗಿದೆ. ಗಂಗಾನದಿಯು ಹರಿದುಬರುವಾಗ 
ಕೊಳೆಯನ್ನು ತೆಗೆದುಕೊಂಡು ಬರುವಂತೆ, ಹಿಂದೂ ಧರ್ಮವೂ ಬೆಳೆಯುತ್ತ ನಡೆದಂತೆ 
ಕೊಳೆಯು ಕೂಡಿದೆ, ಗಂಗಾನದಿಯಂತೆ. ಒಟ್ಟಿನಲ್ಲಿ ಪರೋಪಕಾರಿಯಾಗಿದೆ. 
(ಯಂಗ್‌ ಇಂಡಿಯಾ: ೮-೪-೨೬) 


ಹಿಂದೂಧರ್ಮವೆಂದರೇನು? 
ಹಿಂದೂಧರ್ಮಕ್ಕೆ ಅಧಿಕೃತ ಮತವಿಲ್ಲದುದು ಒಂದು ಸುದೈವ ಅಥವಾ ದುರ್ದೈವ. 
ನನ್ನನ್ನು ಜನ ತಪ್ಪಾಗಿ ತಿಳಿಯದಿರಲೆ೦ದು ಸತ್ಯ ಮತ್ತು ಅಹಿಂಸೆ ನನ್ನ ಮತಗಳೆಂದು 
46 - ಸಮಾಜಧರ್ಮ ಈ 


ಹೇಳಿದ್ದೇನೆ. ಹಿಂದೂ ಮತದ ಲಕ್ಷಣವನ್ನು ಹೇಳಂದು ನನ್ನನ್ನು ಕೇಳಿದರೆ ಅಹಿ೦ಸಾ 
ಸಾಧನಗಳ ಮೂಲಕ ಸತ್ಯವನ್ನು ಹುಡುಕುವುದೇ ಆ ಮತವೆಂದು ಸರಳವಾಗಿ 
ಹೇಳಬಹುದು. ದೇವರಲ್ಲಿ ಒಬ್ಬನಿಗೆ ನಂಬಿಕೆಯಿರದಿದ್ದರೂ, ಅವನು ಹಿ೦ದೂ 
ಎನಿಸಿಕೊಳ್ಳಬಹುದು. ಸತ್ಯದ ಕಠೋರ ಶೋಧನವೇ ಹಿಂದುತ್ವ. ಮತ್ತು ಇಂದು 
ಅದು ಮೃತಪ್ರಾಯವಾಗಿದ್ದರೆ, ನಿಷ್ಕ್ರಿಯವಾಗಿದ್ದರೆ, ಅದರ ಅಭಿವೃದ್ಧಿಯು 
ಕು೦ಠಿತವಾಗಿದ್ದರೆ ಅದಕ್ಕೆ ನಾವು ದಣಿದಿರುವುದೇ ಕಾರಣ. ನಮ್ಮ ದಣಿವು ಆರಿದರೆ 
ಹಿಂದುತ್ತವು ಅಪೂರ್ವವಾದ ತೇಜಸ್ಸಿನಿಂದ ಪುನಃ ಎಶ್ವದಲ್ಲಿ ಬೆಳಗುವುದು. ಆದುದರಿಂದ 
ನಿಜವಾಗಿಯೂ ಹಿಂದೂಧರ್ಮವು ಎಲ್ಲ ಧರ್ಮಗಳಲ್ಲಿ ಅತ್ಯಂತ ಸಹಿಷ್ಣುತೆಯುಳ್ಳ 
ಧರ್ಮವಾಗಿದೆ. ಅದರ ಮತವು ಸರ್ವಗ್ರಾಹಿಯಾಗಿದೆ. 


ಹಿಂದೂಧರ್ಮವು ಸರ್ವಗ್ರಾಹಿ 


ಹಿಂದೂಧರ್ಮವು ಸರ್ವಗ್ರಾಹಿಯಾಗಿರುವುದೇ ಅದರ ವಿಶಿಷ್ಟ ಸೌಂದರ್ಯವೆಂದು 
ನನ್ನ ಅಭಿಪ್ರಾಯ. ಮಹಾಭಾರತದ ದಿವ್ಯಕವಿ ತನ್ನ ಅದ್ವಿಶೀಯ ಕೃತಿ ವಿಷಯವಾಗಿ 
ಹೇಳಿದುದು ಹಿಂದೂಧರ್ಮದ ವಿಷಯವಾಗಿಯೂ ಅಷ್ಟೇ ಸತ್ಯವಾಗಿದೆ. ಬೇರೆ 
ಧರ್ಮಗಳಲ್ಲಿ ಇರುವುದೆಲ್ಲವನ್ನೂ ಹಿಂದೂಧರ್ಮದಲ್ಲಿ ಕಾಣಬಹುದು. ಅದರಲ್ಲಿಲ್ಲದುದು 


ಅಮುಖ್ಯವೂ ಅನವಶ್ಯಕವೂ ಆಗಿದೆ. (ಯಂಗ್‌ ಇಂಡಿಯಾ: ೧೭-೯-೨೫) 
(ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ಸಿನ ಕುತ್ರಚಿತ್‌) 
ನಾನು ಹಿಂದೂ ಏಕೆ? 


ಭಾರತದ ಆಜೀವ ಮಿತ್ರನೆ೦ದು ಹೇಳಿಕೊಳ್ಳುವ ಓರ್ವ ಅಮೇರಿಕನ್‌ ಸ್ನೇಹಿತನು 
ಹೀಗೆ ಬರೆಯುತ್ತಾನೆ: 

“ಪಾಶ್ಚಾತ್ಯ ದೇಶಗಳ ಮುಖ್ಯ ಧರ್ಮಗಳಲ್ಲಿ ಹಿಂದೂಧರ್ಮವು 
ಒ೦ದಾಗಿರುವುದರಿಂದ ಹಾಗೂ ನೀವು ಹಿಂದೂಧರ್ಮ ಮತ್ತು ಕೈಸ್ತ ಧರ್ಮ 
ಇವುಗಳ ಅಭ್ಯಾಸವನ್ನು ಮಾಡಿರುವುದರಿಂದ ಮತ್ತು ಆ ಅಭ್ಯಾಸದ ಆಧಾರದಿಂದ 
ನೀವು ಹಿಂದೂ ಆಗಿರುವುದಾಗಿ ಹೇಳಿರುವುದರಿ೦ದ, ನೀವು ಹಿಂದೂ ಆಗಿಯೆ 
ಇರಲು ನಿಮ್ಮ ಕಾರಣಗಳೇನೆಂಬುದನ್ನು ತಿಳಿಸುವ ಕೃಪೆ ಮಾಡುವಿರಾ? ಎಂದು 
ಕೇಳಿರುವನು. | 

ಮಾನವನ ಪರಮಾವಶ್ಯಕತೆಯು ಪರಮಾತ್ಮನನ್ನು ತಿಳಿದುಕೊಳ್ಳುವುದು ಮತ್ತು 
ಆತನನ್ನು ಸತ್ಯದಲ್ಲಿ ಆತ್ಮದಲ್ಲಿ ಆರಾಧಿಸುವುದೆ೦ದು ಹಿಂದೂಗಳೂ ಕ್ರಿಶ್ಚಿಯನ್ನರೂ 
ಅರಿತಿದ್ದಾರೆ. ಅಮೇರಿಕದ ಕ್ರೈಸ್ತರು ಕ್ರಿಸ್ತನನ್ನು ಭಗವಂತನ ವ್ಯಕ್ತಸ್ತ್ವರೂಪವೆ೦ದು ನಂಬಿ 


ಸಮಾಜಧರ್ಮ - 47 


ತಮ್ಮ ಮಕ್ಕಳಾದ ತರುಣ ತರುಣೆಯರನ್ನು ಸಾವಿರಾರು ಭಾರತೀಯರಿಗೆ 
ಅವನಾರಂಬುದನ್ನು ತಿಳಿಸಲು ಭಾರತಕ್ಕೆ ಕಳಿಸಿಕೊಟ್ಟಿದ್ದಾರೆ. ಇದಕ್ಕೆ ಪ್ರತಿಯಾಗಿ 
ಹಿಂದೂಧರ್ಮದ ನಿಮ್ಮ ಅರ್ಥವನ್ನು ತಿಳಿಸಿ ಅದರ ಹಾಗೂ ಕ್ರೈಸ್ತಮತದ ತುಲನೆಯನ್ನು 
ಮಾಡುವಿರಾ? ಹಾಗೆಮಾಡಿದರೆ ನಾನು ನಿಜವಾಗಿ ನಿಮಗೆ ಅತ್ಯ೦ತ 
ಯಣಿಯಾಗಿರುವೆನು.” | 

“ಅಮೆರಿಕದ ಹಾಗೂ ಇಂಗ್ಲೆಂಡಿನ ಪಾದರಿಗಳು ಕ್ರೈಸ್ತನ ಬಗೆಗೆ ಭಾರತೀಯರಿಗೆ 
ಬೋಧಿಸುವುದನ್ನು ಬಿಟ್ಟು ಪರ್ವತದ ಮೇಲಿನ ಉಪದೇಶದಲ್ಲಿ ವಿಧಿಸಿದ ಜೀವನ 
ಕ್ರಮದಂತೆ ತಮ್ಮ ಜೀವನವನ್ನು ನಡೆಸಿದ್ದರೆ, ಅಂತಹರನ್ನು ಭಾರತವು 
ಸಂಶಯದೃ್ಭಷ್ಟಿಯಿ೦ದ ನೋಡುವುದನ್ನು ಬಿಟ್ಟು ತನ್ನ ಜನತೆಯ ಜತೆ ಇರುವ ಅವರನ್ನು 
ಕೊಂಡಾಡಿ ನೇರವಾಗಿ ಅವರ ಅಸ್ತಿತ್ವದ ಲಾಭವನ್ನು ಪಡೆಯುದ್ದಿತು. ಈ ಅಭಿಪ್ರಾಯವುಳ್ಳ 
ನಾನು ಅಮೇರಿಕದ ಮಿತ್ರರಿಗೆ ಹಿಂದೂತ್ಸದ ವಿಷಯವಾಗಿ “ಪ್ರತಿಯಾಗಿ” ಏನನ್ನೂ 
ಹೇಳಲಾರೆನು ವಿಶೇಷವಾಗಿ ಮತಾಂತರಗೊಳಿಸುವ ದೃಷ್ಟಿಯಿಂದ ತಮ್ಮ ಮತ 
ವಿಚಾರವನ್ನು ಬೇರೆಯವರಿಗೆ ಹೇಳುವುದರಲ್ಲಿ ನನ್ನ ನಂಬಿಕೆಯಿಲ್ಲ. ಧರ್ಮಕ್ಕೆ ಪ್ರಚಾರವು 
ಬೇಕಿಲ್ಲ. ಧರ್ಮವನ್ನು ಆಚರಿಸಬೇಕು; ಆಗ ಅದು ತಾನಾಗಿಯೆ ಬೆಳೆಯುತ್ತದೆ. 

ಅಲ್ಲದೆ ನನ್ನ ಜೀವನದ ಮುಖಾಂತರವಾಗಿಯಲ್ಲದೆ ಬೇರ ರೀತಿಯಿಂದ ಹಿಂದೂತ್ಸದ 
ಅರ್ಥವನ್ನು ಹೇಳಲು ನಾನು ಯೋಗ್ಯನೆಂದು ಬಗೆಯುವುದಿಲ್ಲ. ನನ್ನ ಬರಹದ 
ನುಡಿಯಲ್ಲಿ ಹಿಂದೂಧರ್ಮದ ಅರ್ಥವನ್ನು ಹೇಳಲಾಗದಿದ್ದರೆ ಕ್ರೈಸ್ತ ಧರ್ಮದೊಡನೆ 
ಅದನ್ನು ಹೋಲಿಸಲಾಗುವುದಿಲ್ಲ. ಆದುದರಿಂದ ನಾನು ಹಿಂದೂ ಏಕೆ ಎಂಬ 
ವಿಚಾರವನ್ನು ಮಾತ್ರ ಸಂಕ್ಷೇಪವಾಗಿ ಹೇಳಬಲ್ಲನು. 

ಅನುವಂಶಿಕತೆಯ ಪ್ರಭಾವದಲ್ಲಿ ನನಗೆ ನಂಬಿಕೆಯಿದೆ. ಹಿಂದೂ ಕುಟುಂಬದಲ್ಲಿ 
ನಾನು ಹುಟ್ಟಿರುವೆನಾದ ಪ್ರಯುಕ್ತ ನಾನು ಹಿಂದೂ ಆಗಿಯೆ ಉಳಿದಿರುವೆನು. ನನ್ನ 
ನೀತಿ ಬುದ್ದಿಗೆ ಇಲ್ಲವೆ ಅಧ್ಯಾತ್ಮಿಕ ಅಭ್ಯುದಯಕ್ಕೆ ಅದು ಅಸಂಗತವಾಗಿದೆಯೆಂದು 
ನನಗೆ ಅನಿಸಿದರೆ ನಾನು ಅದನ್ನು ತ್ಯಜಿಸಬೇಕು. ಕೂಲಂಕಷವಾಗಿ ಪರೀಕ್ಷಿಸಿದ 
ಬಳಿಕ ನನಗ ಗೊತ್ತಿದ್ದ ಧರ್ಮಗಳಲ್ಲೆಲ್ಲ ಅದು ಬಹಳ ಸಹಿಷ್ಣುತೆಯ 
ಧರ್ಮವಾಗಿದೆಯೆಂದು ಕಂಡಿದ್ದೇನೆ. ಮತಾಂಧತೆಯಿಂದ ಅದು ಮುಕ್ತವಾಗಿರುವುದು 
ನನ್ನ ಮನಸ್ಸಿಗೆ ಬಹಳ ಮೆಚ್ಚುಗೆ. ಅದರಿಂದ ಆ ಮತ ಸಂಕುಚಿತವಲ್ಲ. ಆದ 
ಪ್ರಯುಕ್ತ ಇತರ ಧರ್ಮಗಳಿಗೆ ಗೌರವ ಕೊಡಲು ಅದರ ಅನುಯಾಯಿಗಳಿಗೆ 
ಶಕ್ಯವಾಗಿದೆಯಲ್ಲದೆ ಬೇರೆ ಧರ್ಮಗಳಲ್ಲಿರುವ ಒಳಿತಾದ ಅಂಶಗಳನ್ನು ಮೆಚ್ಚಿ 
ಮೈಗೂಡಿಸಿಕೊಳ್ಳಲು ಸಾಧ್ಯವಾಗಿದೆ. ಅಹಿಂಸೆಯು ಎಲ್ಲ ಧರ್ಮಗಳಿಗೆ 


¥ 


48 - ಸಮಾಜಧರ್ಮ 


ಸಾಮಾನ್ಯವಾದುದು. ಆದರೆ ಹಿಂದೂಧರ್ಮದಲ್ಲಿ ಅದಕ್ಕೆ ಉನ್ನತವಾದ ಅವಕಾಶ 
ಅನುಷ್ಠಾನಗಳು ದೊರೆತಿವೆ. (ಬೌದ್ಧಧರ್ಮ ಮತ್ತು ಜೈನಧರ್ಮ ಇವು 
ಹಿಂದೂಧರ್ಮದಿಂದ ಪ್ರತ್ಯೇಕವೆಂದು ನಾನು ಭಾವಿಸುವುದಿಲ್ಲ) ಮಾನವಜೀವನವಷ್ಟೇ 
ಅಲ್ಲದೆ ಸಮಸ್ತ ಪ್ರಾಣಿ ಜೀವನವೂ ಒಂದೇ ಎಂದು ಹಿಂದೂ ಧರ್ಮವು ನಂಬಿದೆ. 
ಮಾನವಾನುಕಂಪದ ಎಕಾಸಕ್ಕೆ ಹಿಂದೂಧರ್ಮದಲ್ಲಿಯ ಗೋಪೂಜೆಯಿಂದ ದೊಡ್ಡ 
ಕಾಣಿಕೆಯು ಸಂದಿದೆಯೆಂದು ನನ್ನ ಅಭಿಪ್ರಾಯ. ಎಲ್ಲ ಜೀವನದ ಏಕತೆ ಹಾಗೂ 
ಪಾವಿತ್ರಗಳ ವ್ಯಾವಹಾರಿಕ ಅನುಷ್ಠಾನವೇ ಅದು. ಜನ್ಮಾಂತರದಲ್ಲಿ ನಂಬಿಕೆ ಈ 
ಶ್ರದ್ಧೆಯ ನೇರವಾದ ಫಲ. ಕೊನೆಯದಾಗಿ ವರ್ಣಾಶ್ರಮ ನಿಯಮದ ತತ್ವದರ್ಶನವು 
ಸತ್ಯದ ನಿರಂತರಾನ್ವೇಷಣದ ಭವ್ಯಫಲವೇ ಆಗಿದೆ. ಇಲ್ಲಿ ನಿರೂಪಿಸಿದ ಮುಖ್ಯಾಂಶಗಳ. 

ಲಕ್ಷಣಗಳನ್ನು ಎವರಿಸಿ ಈ ಲೇಖವನ್ನು ಬೆಳೆಸುವ ಅವಶ್ಯಕತೆಯಿಲ್ಲ. ಆದರೆ ಭಾ 
ಮತ್ತು ವರ್ಣಾಶ್ರಮಗಳ ಸದ್ಯದ ಕಲ್ಪನೆಯು ಮೂಲದಲ್ಲಿದ್ದ ಕಲ್ಪನೆಗಳ ವಿಡಂಬನೆಗಳೆಂದು 
ನನ್ನ ಅಭಿಪ್ರಾಯ. ಅತಿ ಸಂಕ್ಷಿಪ್ತವಾದ ಈ ನಿರೂಪಣೆಯಲ್ಲಿ, ನನ್ನನ್ನು ಹಿಂದೂ ಆಗಿ 
ಉಳಿಸಿರುವ ಮತ್ತು ನನಗೆ ಪ್ರಧಾನವೆಂದು ತೋರುವ ಅಂಶಗಳನ್ನು ಮಾತ್ರ 
ಉಲ್ಲೇಖಿಸಿದ್ದೇನೆ. (ಯಂಗ್‌ ಇಂಡಿಯಾ: ೨೦-೧೦-೨೩) 


ನನ್ನ ಕಲ್ಪನೆಯ ಹಿಂದೂಧರ್ಮ 


ನಾನು ತಿಳಿದುಕೊಂಡಿರುವ ಹಿಂದೂಧರ್ಮವು ಒಂದು ಸಂಕುಚಿತ ಮತವಲ್ಲ. 
ಕಾಲದಷ್ಟು ಪುರಾತನವಾದ ಎಕಾಸಾತ್ಮಕ ಭವ್ಯಕ್ರಮವೇ ಅದಾಗಿದೆ. ರುರತುಷ್ಟ, 
ಮೋಸೆಸ್‌, ಕ್ರಿಸ್ತ ಮಹಮ್ಮದ್‌, ನಾನಕ ಮತು ಇತರ ಪ್ರವಾದಿಗಳ ಉಪದೇಶಗಳನ್ನೆಲ್ಲ 
ಅದು ಒಳಗೊಂಡಿದೆ. ಸ ಹೀಗೆ ವಿವರಿಸಲ್ಪಟ್ಟಿದೆ. 

ವಿದ್ವದ್ಧಿಃ ಸೇವಿತಃ ಸದ್ಧಿರ್ನಿತ್ಯಮದ್ವೇಷರಾಗಿಭಿಃ 

ಹೃದಯೇ ನಾಭ್ಯಮಜ್ಞಾತೋ ಹ ಧರ್ಮಸ್ಮಂ ನಿಜದ 

C 'ರಾಗದ್ವೇಷಾದಿಗಳಿಲ್ಲದ. ಸಜ್ಜನರಿಂದಲೂ ವದ್ದಾಂಸರಿಂದಲೂ ಆಚರಿಸಲ್ಪಡುತ್ತಿರುವ 
ಹೃದಯಾಭ್ಯನುಜ್ಞಾತವಾದ ಧರ್ಮವೇ ನಿಜವಾದ ಧರ್ಮವೆಂದು ತಿಳಿ.) 

(ಹರಿಜನ: ೮-೩-೪೨) 

ಇತಿಹಾಸ ಪೂರ್ವಕಾಲದಿಂದಲೂ ಇದ್ದ ವೇದ ಹಾಗೂ ತದನಂತರದ ಗ್ರಂಥಗಳನ್ನು 
ಆಧರಿಸಿ ಪರಂಪರೆಯಾಗಿ ಬಂದ ಜೀವಂತವಾದ ಧರ್ಮವೇ ನನ್ನ ಮಟ್ಟಿಗೆ 
ಸನಾತನಧರ್ಮ. ದೇವರು ಹಾಗು ಹಿ೦ದೂತ್ವವು ಅನಿರ್ವಚನೀಯಗಳಾಗಿದ್ದಂತೆಯೆ 
ವೇದಗಳು ನನ್ನ ಮಟ್ಟಿಗೆ ಅನಿರ್ವಚನೀಯಗಳಾಗಿವೆ. ಮುದ್ರಿತವಾದ ನಾಲ್ಕು ಪುಸ್ತಕಗಳೇ 


ಸಮಾಜಧರ್ಮ - 49 


ವೇದಗಳೆಂದು ಹೇಳುವುದು ಅಂಶತಃ ಸತ್ಯವಲ್ಲದೆ ಪೂರ್ಣ ಸತ್ಯವಲ್ಲ. ಅಜ್ಞಾತ 
ದ್ರಷ್ಟಾರರು ಬಿಟ್ಟು ಹೋಗಿರುವ ಬೋಧೆಗಳ ಅವಶೇಷಗಳೇ ಇವು. -ಮುಂದೆ ಬಂದ 
ಪೀಳಿಗೆಯವರು ತಮಗೆ ಅರಿವಾದಂತೆ ಈ ಮೂಲನಿಧಿಗೆ ತಮ್ಮ ಎಚಾರಗಳನ್ನು 
ಸೇರಿಸಿದರು. ಕಾಲಾಂತರದಲ್ಲಿ ವಿಶಾಲಬುದ್ಧಿಯ ಒಬ್ಬ ಮಹಾವ್ಯಕ್ತಿಯು ಉದಯಿಸಿದನು. 
ಅವನೇ ಗೀತಾಕಾರನು. ಹಿಂದೂ ಧರ್ಮದ ಸಾರವನ್ನು ಹಿಂದೂ ಪ್ರಪಂಚಕ್ಕೆ ಅವನು 
ಕೊಟ್ಟನು. ಅದು ಅತ್ಯ೦ತ ಆಧ್ಯಾತ್ಮಿಕವಾಗಿದ್ದರೂ ಸರಲಾಂತಃಕರಣಿಗಳು ಅದನ್ನು 
ಸುಲಭವಾಗಿ ತಿಳಿಯಬಲ್ಲರು. ಅಭ್ಯಾಸ ಮಾಡಬೇಕೆಂಬ ಇಚ್ಛೆಯುಳ್ಳವರಿಗೆ ಅದು 
ತೆರೆದಿಟ್ಟ ಪುಸ್ತಕವಾಗಿದೆ. ವೇದಾಗಮಗಳೆಲ್ಲ ಸುಟ್ಟು ಬೂದಿಯಾದರೂ 
ಹಿ೦ದೂಧರ್ಮವೆಂದರೆನೆಂಬುದನ್ನು ಹಾಗೂ ಅದನ್ನು ಹೇಗೆ ಆಚರಿಸಬೇಕೆಂಬುದನ್ನು 
ತಿಳಿದುಕೊಳ್ಳಲು ಅವಿನಾಶಿಯಾದ ಈ ಚಿಕ್ಕ ಪುಸ್ತಕದ ಏಳುನೂರು ಶ್ಲೋಕಗಳು 
ಸಾಕು, ಈ ಪುಸ್ತಕದ ಉಪದೇಶದಂತೆ ಅಕ್ಷರಶಃ ಬಾಳಲು ನಾನು ನಾಲ್ವತ್ತು ವರ್ಷಗಳಿಂದ 
ಪ್ರಯತ್ನಸುತ್ತಿದ್ದೇನೆ; ಅಂತೆಯೇ ನಾನು ಸನಾತನಿಯೆಂದು ತಿಳಿದುಕೊಂಡಿದ್ದೇನೆ. 
ಅದರ ಮುಖ್ಯಾಂಶಕ್ಕೆ ವಿರುದ್ದ ವಾದುದೆಲ್ಲವನ್ನೂ ಹಿ೦ದೂತ್ಹಕ್ಕೆ ವಿರುದ್ಧ, ವೆಂದು ನಾನು 
ನಿರಾಕರಿಸಿದ್ದೇನೆ. ಯಾವ ಮತವನ್ನೂ ಯಾವ ಗುರುವನ್ನೂ ಅದು ಬಿಟ್ಟಿಲ್ಲ. ಬೈಬಲ್‌. 
ಕೊರಾನ್‌, ರುಂಡ್‌-ಅವೆಸ ಗಳನ್ನು ನಾನು ಓದಿದ್ದೇನೆಂದು ಜೇ ನನಗೆ 
ಆನಂದವಾಗುತ್ತದೆ. ಇವುಗಳನ್ನಲ್ಲದೆ ವಿಶ್ವದ ಇತರ ಧರ್ಮಗಂಥಗಳನ್ನು ನಾನು 
ಗೀತೆಯನ್ನು ಓದಿದಷ್ಟೇ ಆದರದಿಂದ ಅಭ್ಯಸಿಸಿದ್ದೇನೆ. ನನ್ನ ಈ ಆದರದ ಅಭ್ಯಾಸದಿಂದ 
ಗೀತೆಯಲ್ಲಿಯ ನನ್ನ ಶ್ರದ್ಧೆಗೆ ಹೆಚ್ಚು ಒಲವು ಬಂದಿದೆ. ನನ್ನ ದೃಷ್ಟಿಕೋನವನ್ನು ಅವು 
ವಿಶಾಲಗೊಳಿಸಿವೆ; ಆದಪ್ರಯುಕ್ತ ನನ್ನ ಹಿ೦ದೂತ್ಹವನ್ನೂ ವಿಸ್ತರಿಸಿವೆ. ನಾನು ಅರಿತಂತೆ, 
ರುರತುಷ್ಟ, ಜೀಸಸ್‌ ಮತ್ತು ಮಹಮ್ಮದ್‌ರ ಜೀವನ ಗೀತೆಯ ಅನೇಕ ವಾಕ್ಯಗಳ 
ಮೇಲೆ ಬೆಳಕು ಚೆಲ್ಲಿದೆ. 

ಭೂಮಂಡಲದ ಚತುರ್ದಿಶೆಗಳಿಂದಲೂ ವನೊಹಲಪಡೇಶಕದ ಉಪದೇಶಾ 
ಮೃತವನ್ನು ಸಹಿಸುವಷ್ಟು ಮಾತ್ರವಲ್ಲದೆ ಮೈಗೂಡಿಸಿಕೊಳ್ಳುವಷ್ಟು ಹಿಂದೂಧರ್ಮವು 
ವಿಶಾಲವಾಗಿರುವುದರಿಂದ ಹಿಂದೂ ಎಂದು ಕರೆದುಕೊಳ್ಳಲು ನಾನು ಹೆಮ್ಮೆ ಪಡುತ್ತೇನೆ. 
ಈ ಜೀವನದ ಗಂಥದಲ್ಲಿ (ಗೀತೆಯಲ್ಲಿ) ಆಸ್ಪ] ಶ್ಯತೆಗೆ ಆಧಾರವನ್ನು ನಾನು ಕಂಡಿಲ್ಲ. 
ಇದಕ್ಕೆ ಎರುದ್ಧವಾಗಿ ಎಲ್ಲ ಜೀವನವು ಒಂದು ಮತ್ತು ದೇವರ ಮೂಲಕವೇ ನಮ್ಮ 
ಅಸ್ಥಿತ್ವ ಮತ್ತು ಕೊನೆಗೆ ಅವನೆಡೆಗೇ ನಾವು ಹೋಗಬೇಕು ಎ೦ಬ ಮಾತಿನಲ್ಲಿ 
ಶ್ರದ್ಧೆಯನ್ನಿಡಲು ಅದು ತನ್ನದೇ ಆದ ಹೃದಯಂಗಮವೂ ಚಿತ್ತಾಕರ್ಷವೂ ಆದ 
ಭಾಷೆಯಲ್ಲಿ ಒತ್ತಿ ಹೇಳುತ್ತಿದೆ. ಆ ಪೂಜ್ಯ ಮಾತೆಯು ಕಲಿಸಿದ ಸನಾತನ ಧರ್ಮದ 


50 - ಸಮಾಜಧರ್ಮ 


ಪ್ರಕಾರ, ಬಾಹ್ಯಕರ್ಮಾಚರಣೆ ಮತಪ್ರಕ್ರಿಯೆ ಉತ್ಸವಾದಿಗಳು ಮಾತ್ರವೇ ಜೀವನವಲ್ಲ, 
ಆದರೆ ಆತ್ಯಂತಿಕವಾದ ಅ೦ತಃಶುದ್ಧಿ ಹಾಗೂ ದೈವೀಜ್ಯೋತಿಯಲ್ಲಿ ಮೈ, ಮನ, 
ಮಾತು ಆತ್ಮಗಳನ್ನು ಏಕೀಕರಿಸುವುದೇ ಜೀವನದ ಧ್ಯೇಯವಾಗಿದೆ. ಗೀತೆಯ ಈ 
ಸಂದೇಶವನ್ನೇ ನನ್ನ ಜೀವನದಲ್ಲಿ ಸೇರಿಸಿಕೊಂಡು ಕೋಟ್ಯಾಂತರ ಜನಸಮೂಹಗಳಡೆಗೆ 
ನಾನು ಹೋಗಿದ್ದೇನೆ. ಆಗ ಅವರು ನನ್ನ ಮಾತುಗಳನ್ನು ಯಾವುದೊ೦ದು ರಾಜಕೀಯ 
ಬುದ್ಧಿವ೦ತಕೆಗಾಗಿಯಾಗಲಿ ಇಲ್ಲವೆ ವಾಗ್ಮಿತೆಗಾಗಲಿ ಕೇಳಲಿಲ್ಲ. ಆದರೆ ನಾನೂ 
ಅವರೊಳಗಿನವನೇ ಒಬ್ಬನೆ೦ದೂ ಅವರ ಮತ ಶ್ರದ್ಧೆಯವನೇ ಎಂದೂ 
ಸ್ವಪ್ರೇರಣೆಯಿ೦ದಲೇ ಗುರುತಿಸಿರುವರು. ದಿವಸಗಳು ಕಳೆದಂತೆ ಸನಾತನ ಧರ್ಮಕ್ಕೆ 
ಸೇರಿದವನೆಂದು ಹೇಳಿಕೊಳ್ಳುವಲ್ಲಿ ನಾನೇನೂ ತಪ್ಪು ಮಾಡಿಲ್ಲೆಂದು ನನ್ನ ನಂಬಿಕೆ 
ದೃಢತರವಾಗಿ ಬಿಟ್ಟಿದೆ. ದೇವರ ಇಚ್ಛೆಯಿದ್ದರೆ ನನ್ನ ಈ ಶ್ರದ್ಧೆಗೆ ನನ್ನ ಮರಣದ 
ಮುದ್ರೆಯನ್ನು ಆತನು ಒತ್ತುಗೊಡುವನು. 

(ನನ್ನ ಆತ್ಮದ ಕಳವಳ, ಪು. ೬ ಮತ್ತು ೭; ೪-೧೧-೩೨) 


ಸನಾತನ ಹಿಂದೂಧರ್ಮ 


ನಾನು ಸನಾತನೀ ಹಿಂದೂ ಎಂಬುದನ್ನು ಒತ್ತಿ ಹೇಳಿದ್ದೇನೆ. ಆದರೂ ಹಿಂದೂತ್ವದ 
ಹೆಸರಿನಲ್ಲಿ ನಡೆದಿರುವ ಕೆಲ ಸಂಗತಿಗಳನ್ನು ನಾನು ಒಪ್ಪುವುದಿಲ್ಲ. ನಾನು 
ಸನಾತನಿಯಾಗದಿದ್ದರೆ ಆ ಹೆಸರಿನಿಂದ ಕರೆಸಿಕೊಳ್ಳುವ ಇಚ್ಛೆಯು ನನಗಿಲ್ಲ. ಆದುದರಿಂದ 
ಸನಾತನ ಕ್ಯ ಧರ್ಮದ ನನ್ನ ಅರ್ಥವನ್ನು ಸ್ಪಷ್ಟವಾಗಿ ಒಮ್ಮೆ ಹೇಳಿಬಿಡುವುದು 
ಅವಶ್ಯವಾಗಿದೆ. 

“ಸನಾತನ' ಎಂಬ ಶಬ್ಧವನ್ನು ಅದರ ಸ್ವಾಭಾವಿಕ ಅರ್ಥದಲ್ಲಿ ನಾನು 

ಉಪಯೋಗಿಸುತ್ತೇನೆ. 

ನಾನು ಸನಾತನೀ ಹಿಂದೂ ಎಂದು ಕರೆದುಕೊಳ್ಳುವ ಕಾರಣಗಳು ಹೀಗಿವೆ. 

೧) ವೇದಗಳು, ಉಪನಿಷತ್ತುಗಳು, ಸು ಮತ್ತು ಹಿಂದೂ ಪವಿತ್ರ 
ಗಂಥಗಳಂದು ಕರೆಸಿಕೊಳ್ಳುವುವುಗಳಲ್ಲಿ ಅಲ್ಲದೆ ಅವತಾರಗಳಲ್ಲಿ ಪುನರ್ಜನ್ಮದಲ್ಲಿ 


" ನನಗೆ ನಂಬಿಕೆಯಿದೆ. 


೨) ವೇದಪ್ರತಿಪಾದಿತವಾದ ವರ್ಣಾಶ್ರಮದಲ್ಲಿ ನನಗೆ ನಂಬಿಕೆಯಿದೆ. ಆದರೆ 
ಈಗಿನ ಸಾಮಾನ್ಯ ತಿಳಿವಳಿಕೆಯ ಹಾಗೂ ಅಪಾರ್ಥದಲ್ಲಿಲ್ಲ. 

೩) ಸಾಮಾನ್ಯ ಜನರು ತಿಳಿದುಕೊಂಡಿರುವುದಕ್ಕಿಂತಲೂ ಹೆಚ್ಚು ವ್ಯಾಪಕವಾದ 
ಅರ್ಥದಲ್ಲಿ ಗೋರಕ್ಷಣೆಯನ್ನು ನಾನು ನಂಬುತ್ತೇನೆ. 

೪) ಮೂರ್ತಿಪೂಜೆಯಲ್ಲಿ ನ ನಗೆ ನಂಬಿಕೆ ಇಲ್ಲದಿಲ್ಲ. 


ಸಮಾಜಧರ್ಮ - 5] 


ವೇದಗಳ ಅಥವಾ ಇತರ ಆಗಮಗಳ ವಿಷಯವನ್ನು ಹೇಳುವಾಗ ನಾನು ಅವುಗಳು 
ದೈವಮೂಲಗಳೆಂದು ಹೇಳುವುದನ್ನು ಬುದ್ಧಿಪೂರ್ವಕವಾಗಿಯೆ ಬಿಟ್ಟಿದ್ದೇನೆ. ಯಾಕೆಂದರೆ 
ವೇದಗಳು ಮಾತ್ರವೇ ದೈವಮೂಲವಾದವುಗಳೆಂದು ನಾನು ನಂಬುವುದಿಲ್ಲ. ಬೈಬಲ್‌ 
ಕೊರಾನ್‌ ರುಂದ್‌ ಅವೆಸ್ತಾ ಇವುಗಳಾದರೂ ವೇದಗಳಂತೆಯೇ ದೈವೀಸ್ಫೂರ್ತಿ 
ಯುಳ್ಳವುಗಳಂದು ನಾನು ನಂಬುತ್ತೇನೆ. ಹಿಂದೂ ಗಂಥಗಳಲ್ಲಿ ನನಗೆ ಕಣ್ಣೆಯಿದೆಯೆಂಡ 
ಮಾತ್ರಕ್ಕೆ ಅಲ್ಲಿ ಇರುವ ಪ್ರತಿಯೊಂದು ಶ್ರೋಕವೂ ಪ್ರತಿಯೊಂದು ಶಬ್ಧವೂ 
ದೈವೀಸ್ಫೂರ್ತಿಯುಳ್ಳವೆಂದು ನಾನು ನಂಬಬೇಕಾಗಿಲ್ಲ. ಅಲ್ಲದೆ ನನಗೆ ಈ ಅದ್ಭುತವಾದ 
ಗಂಥಗಳ ನೇರವಾದ ಪರಿಚಯವಿದೆ ಎಂದು ನಾನು ಹೇಳುವುದಿಲ್ಲ. ಆದರೆ ಪವಿತ್ರ 
ಗ್ರಂಥಗಳ ಸಾರಭೂತವಾದ ಸತ್ವಗಳನ್ನು ನಾನು ಬಲ್ಲೆನೆಂದೂ ನನಗೆ 
ಅನುಭವವೇದ್ಯವೆಂದೂ ಹೇಳಬಲ್ಲೆ. ಬುದ್ದಿಗಾಗಲಿ ನೀತಿಗಾಗಲಿ ವಿರೋಧವಾಗಿ ಕಂಡು 
ಬರುವ ಅವುಗಳ ಅರ್ಥವು-ಆ ಅರ್ಥವು ಎಷ್ಟು ಪಾಂಡಿತ್ಯ ಪೂರ್ಣವಾಗಿದ್ದರೂ- 
ನನ್ನನ್ನು ಬಂಧಿಸಲಾರದು. ಅರ್ಥಾತ್‌ ಅದನ್ನು ನಾನು ಮನಿ ಸುವುದಿಲ್ಲ. "ಈಗಿನ 
Bp TNS ಶಾಸ್ತ್ರಿಗಳಾಗಲೀ ಇಸು ವೇದಾಗಮಗಳ ಸರಿಯಾದ 
ಅರ್ಥವನ್ನು ಹೇಳಬಲ್ಲೆವೆಂದು ಅವರೇ ಹೇಳಿಕೊಂಡರೆ ಅವರ ಅಧಿಕಾರವನ್ನು ನಾನು 
ಪ್ರಬಲವಾಗಿ ವಿರೋಧಿಸುತ್ತೇನೆ; ನಿರಾಕರಿಸುತ್ತೇನೆ. ತದ್ದಿರುದ್ದ ಈ Aol ಬಗೆಗೆ 
ನಮ್ಮಲ್ಲಿ ಈಗಿರುವ ಜ್ಞಾನವು ಬಹಳ ಅಸ್ಪವ್ಯಸ್ತವಾಗಿದೆಯೆಂದು ನಾನು ತಿಳಿದಿದ್ದೇನೆ. 
ಅಹಿಂಸೆ, ಸತ್ಯ, ಬ್ರಹ್ಮಚರ್ಯೆಗಳಲ್ಲಿ ಪರಿಪೂರ್ಣನಾಗದವನಿಗೆ ಮತ್ತು ಸಂಗ್ರಹ 
ಬುದ್ಧಿಯನ್ನು ಸಂಪೂರ್ಣ ತ್ಯಜಿಸ ಔವನಿಗೆ ಶಾಸ್ತ್ರಗಳ ನಿಜವಾದ ಅರ್ಥವು 
ತಿಳಿಯುವುದಿಲ್ದೆಂಬ ಹಿಂದು ಸೂತ್ರದಲ್ಲಿ ನನ | ನೈಸರ್ಗಿಕ ವಿಶ್ವಾಸವಿದೆ. ಈ ಯುಗದಲ್ಲಿ 
ಕೋಟ್ಯಾಂತರ ಜನರಿಗೆ ಗುರುಗಳೇ ದೊರೆಯುವುದಿಲ್ಲ. ಯಾಕೆಂದರೆ, ಪರಿಪೂರ್ಣ 
ಪಾ ನಿತ್ಯ ಮತ್ತು ಪರಿಪೂರ್ಣ ಪಾಂಡಿತ್ಯ ಒಂದೆಡೆಯಲ್ಲಿ ದೊರೆಯುವುದೇ ದುರ್ಲಭ. 
ಆದರೆ ತನ್ನ ಧರ್ಮದ ಸತ ವನ್ನು ತಿಳಿದುಕೊಳ್ಳುವುದರಲ್ಲಿ ಯಾವನೂ 
| ಕಕ ಯಾಕೆಂದರೆ ಪತಿಯೂ ಧರ್ಮದ ಮೂಲತತ್ವಗಳು 
ಬದಲಾವಣೆ ಹೊಂದದಿರುವಂತೆ ಹಿಂದೂಧರ್ಮದ ಮೂಲತತ್ವಗಳೂ ಬದಲಾವಣೆ 
ಹೊಂದದವಾಗಿವೆ. ಸುಲಭವಾಗಿ ತಿಳಿಯುವಂಥವು; ಆದರೆ ಅವು ಪ್ರತಿಯೊಬ್ಬ 
ಹಿ೦ದುವೂ ದೇವರಲ್ಲಿ, ಅವನ ಏಕತ್ವದಲ್ಲಿ, ಪುನರ್ಜನ್ಮದಲ್ಲಿ ಮತ್ತು ಮೋಕ್ಷದಲ್ಲಿ 
ನಂಬಿಕೆಯುಳ್ಳವನು. 

ಹಿಂದೂಧರ್ಮದ ವಿಷಯವಾಗಿ ನನ್ನ ಭಾವನೆಯನ್ನು ನನ್ನ ಸತಿಯ ಬಗೆಗೆ 
ಇರುವ ಭಾವನೆಯನ್ನು ಹೇಗೆ ಬಣ್ಣಿಸಲಾರೆನೋ ಹಾಗೆಯೇ ಬಣ್ಣಿಸಲಾರೆನು. ಆಕೆಯು 


52 - ಸಮಾಜಧರ್ಮ 


ನನ್ನ ಅಂತಃಕರಣದ ಮೇಲೆ ಪರಿಣಾಮ ಮಾಡುವಷ್ಟು ಜಗತ್ತಿನಲ್ಲಿ ಬೇರಾವ 
ಮಹಿಳೆಯೂ ಪರಿಣಾಮ ಮಾಡಲಾರಳು. ಆಕೆಯಲ್ಲಿ ದೋಷಗಳಿಲ್ಲವೆಂದಲ್ಲ. ಅವಳಲ್ಲಿ 
ನನಗೆ ಗೊತ್ತಿರುವುದಕ್ಕಿಂತ ಹೆಚ್ಚು ದೋಷಗಳಿವೆಯೆಂದು ನಾನು ನಿರ್ಭಯವಾಗಿ 
ಹೇಳಬಲ್ಲೆನು. ಆದರೆ ಅದರಲ್ಲಿ ಅಭೇದ್ಯವಾದ ಅನುಬಂಧವಿದೆ. ಹಾಗೆಯೇ ಹಿಂದೂ 
ಧರ್ಮದಲ್ಲಿ ದೋಷಗಳಿದ್ದರೂ ಅದರ ವಿಷಯವಾಗಿ ನನ್ನಲ್ಲಿ ಪ್ರೀತಿಗೌರವಗಳಿವೆ. 
ಗೀತೆಯ ಅಥವಾ ತುಲಸೀದಾಸ ರಾಮಾಯಣದ ಕಾವ್ಯಮಾಧುರ್ಯದಿಂದ 
ಮುಗ್ಗನಾಗುವಷ್ಟು ಬೇರಾವುದರಿಂದಲೂ ನಾನು ಮುಗ್ಗನಾಗುವುದಿಲ್ಲ. ಹಿಂದೂ 
ಧರ್ಮದಲ್ಲಿ ಈ ಎರಡು ಪುಸಕಗಳು ಮಾತ್ರ ನನಗೆ ಒತ್ತಿವೆಯೆಂದರೂ ಚಿಂತೆಯಿಲ್ಲ. 
ಇದೇ ನನ್ನ ಜೀವನದ ಕಡೆಯ ಉಸಿರೆಂದು ಭಾವಿಸಿದ ಸಂದರ್ಭಗಳಲ್ಲಿ ಗೀತೆಯೇ 
ನನಗೆ ನೆಮ್ಮದಿ ಕೊಟ್ಟಿದೆ. ದೊಡ್ಡ ಹಿಂದೂ ಮಂದಿರಗಳಲ್ಲಿ ಇಂದು ನಡೆಯುತ್ತಿರುವ 
ಅನಾಚಾರಗಳನ್ನು ನಾನು ಬಲ್ಲೆನು. ಆದರೆ. ಆಡಬಾರದಂತಹ ದೋಷಗಳಿದ್ದರೂ 
ಅವುಗಳ ಬಗೆಗೆ ನನ್ನ ಪ್ರೀತ್ಕಾದರಗಳಿವೆ. ಅವುಗಳಲ್ಲಿ ನನಗಿರುವಷ್ಟು ಆಸ್ಥೆಯು 
ಇನ್ನಾವುದರಲ್ಲಿಯೂ ಇಲ್ಲ. ನಾನು ನೂರಕ್ಕೆ ನೂರರಷ್ಟು ಸುಧಾರಕನೇನೋ ನಿಜ. 
ಆದರೆ ಹಿಂದೂತತ್ಸದ ಸಾರವನ್ನು ತ್ಯಜಿಸುವಷ್ಟು ಉತ್ಸಾಹದ ಅತಿರೇಕವು ನನ್ನಲ್ಲಿಲ್ಲ. 
ಮೂರ್ತಿಪೂಜೆಯಲ್ಲಿ ನನಗ ನಂಬಿಕೆ ಇಲ್ಲದಿಲ್ಲವೆಂದು ನಾನು ಹೇಳಿದ್ದೇನೆ. 
ಮೂರ್ತಿಯು, ಪ್ರತಿಮೆಯು, ನನ್ನಲ್ಲಿ ಪೂಜ್ಯತೆಯ ಭಾವನೆಯನ್ನು ಹುಟ್ಟಿಸುವುದಿಲ್ಲ. 
ಆದರೆ ವಿಗ್ರಹಾರಾಧನೆಯು ಮಾನವಸ್ವಭಾವದ ಒಂದಂಗವೇ ಎಂದು ನನಗನ್ನಿಸುತ್ತದೆ. 
ಪ್ರತೀಕಗಳಿಗಾಗಿ ನಾವು ಹಾತೊರೆಯುತ್ತೇವೆ. ಇತರ ಸ್ಥಳಗಳಿಗಿಂತಲೂ 
ದೇವಮಂದಿರಗಳಲ್ಲಿ ನಾವು ಹೆಚ್ಚು ಸಮಾಧಾನದಿಂದ ಇರಬಲ್ಲೆವೇಕೆ? ವಿಗ್ರಹಗಳು 
ಆರಾಧನೆಯ ಅಂಗ. ಯಾವ ಹಿಂದೂವೂ ವಿಗ್ರಹವೇ ದೇವರೆಂದು ಭಾವಿಸುವುದಿಲ್ಲ. 
ವಿಗಹಾರಾಧನೆಯು ಮಹತ್ಪಾಪವೆಂದು.ನಾನು ಭಾವಿಸುವುದಿಲ್ಲ. ಈ ಕಾರಣಗಳಿಂದ 
ಹಿಂದೂಧರ್ಮವು ಸಂಕುಚಿತ ಭಾವನೆಯ ಧರ್ಮವಲ್ಲವೆಂಬುದು ಸ್ಪಷ್ಟ ಇದರಲ್ಲಿ 
ಜಗತ್ತಿನ ಎಲ್ಲ ಸಾಧುಸ೦ತರ ಉಪಾಸನೆಗೆ ಅವಕಾಶವಿದೆ. ಸಾಮಾನ್ಯವಾಗಿರುವ 
ಅರ್ಥದಲ್ಲಿ ಇದು ಮತಾ೦ತರಗೊಳಿಸುವ ಧರ್ಮವಲ್ಲ. ಇದು ಅನೇಕ ಬಣ್ಣಗಳನ್ನು 
ತನ್ನಲ್ಲಿ ಲೀನಗೊಳಿಸಿಕೊಂಡಿದೆ ಎಂಬುದು ನಿಸಂದೇಹ. ಆದರೆ ಈ ವಿಲೀನತೆಯು 
ಅಗೋಚರವಾಗಿ ನಡೆದ ಪರಿಣಾಮ ಸ್ವರೂಪವಾಗಿದೆ. ದೇವರನ್ನು ಅರ್ಚಿಸುವಂತೆ 
ಪ್ರತಿಯೊಬ್ಬನನ್ನೂ ಅವನ ಶ್ರದ್ಧೆಗೆ ಅನುಗುಣವಾಗಿ ಹಿಂದೂಧರ್ಮವು ಪ್ರೇರೇಪಿಸುತ್ತದೆ. 
ಆದುದರಿಂದ ಇದು ಎಲ್ಲ ಧರ್ಮಗಳೊಡನೆ ಶಾಂತಿಯಿಂದ ಇರಬಯಸುತ್ತದೆ. 


ಸಮಾಜಧರ್ಮ - 53 


ಹಿ೦ದೂಧರ್ಮದ ವಿಷಯದಲ್ಲಿ ನನ್ನ ಕಲ್ಪನೆಯು ಹೀಗಿರುವುದರಿಂದ 
ಅಸ್ಪಶ್ಯತೆಯನ್ನು ಒಪ್ಪಲು ನನಗೆ ಸಾಧ್ಯವಾಗಿಲ್ಲ. ಇದು ಒಂದು ಗಂಡವೆಂದು ನನ್ನ 
ಭಾವನೆ. 


ಸನಾತನ ಹಿಂದೂ 


ಗಾ೦ಧೀಜಿಯು ತಮ್ಮ ಹಿಂದೂಧರ್ಮದ ಅರ್ಥವಿವರಣೆಯನ್ನು ಟೀಕಿಸಿದ ಓರ್ವ 
ಪತ್ರಲೇಖನಿಗೆ ಹೀಗೆ ಬರದರು: 

ನಾನು ಕೇವಲ ಶಬ್ದನಿಷ್ಠನಲ್ಲ. ಆದುದರಿಂದ ವಿಶ್ವದ ವಿವಿಧ ಧರ್ಮ ಗ್ರಂಥಗಳ 
ತಿರುಳನ್ನು ತಿಳಿದುಕೊಳ್ಳಲು ನಾನು ಪ್ರಯತ್ನಿಸುತ್ತೇನೆ. ಅರ್ಥ ಮಾಡಿಕೊಳ್ಳಲು ಆ 
ಧರ್ಮಗಂನಿಗಳೇ ವಿಧಿಸಿದ ಸತ್ಯ ಅಹಿಂಸೆಗಳ ಒರೆಗಲ್ಲನ್ನೇ ಉಪಯೋಗಿಸುತ್ತೇನೆ. 
ಆ ಒರೆಗಲ್ಲಿಗೆ ಒಗ್ಗದುದನ್ನೆಲ್ಲ ನಾನು ಬಿಡುತ್ತೇನೆ. ಅದಕ್ಕೆ ಹೊಂದುವುದನ್ನು ನಾನು 
ಸ್ವೀಕರಿಸುತ್ತೇನೆ. ವೇದಗಳನ್ನು ಓದುವ ಧಾರ್ಷ್ವವನ್ನು ತೋರಿದ ಶೂದ್ರನನ್ನು 
ರಾಮಚಂದ್ರನು ದಂಡಿಸಿದನೆಂಬ ಕಥೆಯನ್ನು ಪ್ರಕ್ಷಿಪ್ತವೆ೦ದು ನಾನು ತಿರಸ್ಕರಿಸುತ್ತೇನೆ. 
ಹೇಗಿದ್ದರೂ ನನ್ನ ಕಲ್ಪನೆಯಲ್ಲಿ ಪರಿಪೂರ್ಣನೆಂದು ಭಾವಿಸಲ್ಪಟ್ಟಿರುವ ರಾಮನನ್ನು 
ನಾನು ಪೂಜಿಸುತ್ತೇನೆ. ಹೊಸ ಹೊಸ ಐತಿಹಾಸಿಕ ಸಂಶೋಧನಗಳ ಪರಿಣಾಮವಾಗಿ 
ಆತನ ಜೀವನ ಚರಿತ್ರೆಗೆ ಸಂಬಂಧಿಸಿದ ಸಂಗತಿಗಳಲ್ಲಿ ವ್ಯತ್ಯಾಸಗಳಾದರೂ ಆಗಬಹುದು. 
ತುಳಸೀದಾಸರ ರಾಮ ಈ ಐತಿಹಾಸಿಕ ರಾಮನಲ್ಲ. ಈ ಇತಿಹಾಸದ ದೃಷ್ಟಿಯಿ೦ದಲೇ 
ನಿರ್ಣಯ ಮಾಡುವುದಾದರೆ ತುಳಸೀದಾಸನ ರಾಮಾಯಣವು ಕಸಕ್ಕೆ ಸಮವೆನಿಸೀತು. 
ಆದರೆ ಆಧ್ಯಾತ್ಮಿಕ ಅನುಭವದ ದೃಷ್ಟಿಯಲ್ಲಿ ಆ ಪುಸ್ತಕವು ನನಗಂತೂ ಅಸದೃಶವಾಗಿದೆ. 
ಅದರಲ್ಲಿಯೂ ಇತ್ತೀಚೆಗೆ ಪ್ರಕಟವಾಗಿರುವ ತುಳಸೀದಾಸ ರಾಮಾಯಣದ ಅನೇಕ 
ಪ್ರತಿಗಳಲ್ಲಿ ಕಂಡುಬರುವ ಪ್ರತಿಯೊಂದು ಶಬ್ದವೂ ಪ್ರಮಾಣಭೂತವೆಂದು ನಾ 
ಹೇಳಲಾರೆ. ಆ ಗ್ರಂಥದಲ್ಲಿ ಭರಿತವಾಗಿರುವ ಚೈತನ್ಯವು ನನ್ನನ್ನು ಮುಗ್ಗಗೊಳಿಸಿದೆ. 
ವೇದಾಧ್ಯಯನದ ಅಧಿಕಾರವು ಶೂದರಿಗಿಲ್ಲವೆಂಬುದನ್ನು ನಾನು ಒಪ್ಪುವುದಿಲ್ಲ. ನಿಜವಾಗಿ 
ಇಂದು ನಾವೆಲ್ಲರೂ (ಪರದಾಸ್ಯದಲ್ಲಿರುವವರೆಗೆ) ಪ್ರಾಮುಖ್ಯವಾಗಿ ಶೂದ್ರರೇ ಆಗಿದ್ದೇವೆ. 
ಜ್ಞಾನವು ಯಾವುದೊಂದು ವರ್ಗದ ಅಥವಾ ಗುಂಪಿನ ಹಕ್ಕಾಗಲಾರದು. ಆದರೆ 
ಪೂರ್ವಭಾವೀ ಶಿಕ್ಷಣವಿಲ್ಲದೆ ಉದಾತ್ತವೂ ಸೂಕ್ಷ್ಮವೂ ಆದ ತತ್ವಗಳನ್ನು 
ತಿಳಿದುಕೊಳ್ಳಲಾರರೆಂಬುದನ್ನು ನಾನು ಅರಿಯಬಲ್ಲೆನು. ಅತ್ಯುನ್ನತ ಪ್ರದೇಶಗಳಲ್ಲಿರುವ 
ವಿರಳ ವಾತಾವರಣದಲ್ಲಿ ಪೂರ್ವಸಿದ್ಧತೆ ಇಲ್ಲದೆ ಈ Brie ಎಷ್ಟು ಕಷ್ಟವೋ 
ಮತ್ತು ಸರಳಗಣಿತ ಪರಿಚಯವಿಲ್ಲದವರಿಗೆ ಪ್ರೌಢಗಣಿತ ಹೇಗೆ ತಿಳಿಯಲಾರದೋ 


54 - ಸಮಾಜಧರ್ಮ 


ಹಾಗೆ ಕೊನೆಯದಾಗಿ ಕೆಲ ಹಿತಕರವಾದ ಸಂಪ್ರದಾಯಗಳಲ್ಲಿ ನನಗೆ ಶ್ರದ್ಧೆಯಿದೆ. 
ಗಾಯತ್ರೀ ಪುನಶ್ಚರಣೆಗೆ ಒಂದು ಸಂಬಂಧಪಟ್ಟ ಸಂಪ್ರದಾಯವಿದೆ. ನಿರ್ದಿಷ್ಟ ಸಮಯಕ್ಕೆ 
ವಿದ್ಯುಕ್ತ ರೀತಿಯಲ್ಲಿ ಸ್ನಾನ ಸಂಧ್ಯಾದಿಗಳನ್ನು ಮಾಡಿಕೊಂಡು ಅದನ್ನು 
ಪಠಿಸಬೇಕೆಂಬುದೇ ಆ ಸಂಪ್ರದಾಯ. ಆ ಸಂಪ್ರದಾಯಗಳಲ್ಲಿ ನನ್ನ 
ವಿಶ್ವಾಸವಿರುವುದರಿ೦ದ ಹಾಗೂ ಯಾವಾಗಲೂ ಅವುಳಂತೆ ನಡೆಯುವುದು 
ನನ್ನಿಂದಾಗದಿದ್ದುದರಿಂದ ಕಳೆದ ಕೆಲ ವರ್ಷಗಳಲ್ಲಿ ನಾನು ಈಚಿನ ಸಂತರ ಮಾರ್ಗವನ್ನು 
ಅನುಸರಿಸುತ್ತಿದ್ದೇನೆ. ಆದಪ್ರಯುಕ್ತ ಭಾಗವತದ ದ್ವಾದಶಾಕ್ಷರ ಮಂತ್ರದಿಂದಲೇ ನಾನು 
ತೃಪ್ತನಾಗಿರುವೆನು. ಅಥವಾ ಇನ್ನೂ ಸುಲಭವಾದ ತುಳಸೀದಾಸರ ವಾಕ್ಕಗಳಿಂದಲೂ 
ಗೀತೆಯ ಕೆಲ ಶ್ಲೋಕಪಠನದಿಂದಲೂ ಮತ್ತು ಪ್ರಾಕೃತದಲ್ಲಿಯ ಕೆಲ ಭಜನೆಗಳಿ೦ದಲೂ 
ನಾನು ತೃಪ್ತಿಗೊಂಡಿದ್ದೇನೆ. ಇವೇ ನನ್ನ ದೈನಂದಿನದ ಅಧ್ಯಾತ್ಮಿಕ ಆಹಾರ-ನನ್ನ 
ಗಾಯತ್ರಿ. ದಿನ ದಿನಕ್ಕೂ ನನಗೆ ಬೇಕಾಗುವ ಶಾಂತಿ ಸಮಾಧಾನಗಳನ್ನು ಇವು 

ನೀಡುತ್ತಿವೆ. | 
(ಯಂಗ್‌ ಇಂಡಿಯಾ: ೨೭-೮-೨೫) 

ಹಿಂದೂತ್ಸವು ಬರೀ ಬಾಹ್ಯ ಸಂಪ್ರದಾಯವಲ್ಲ 

ಧರ್ಮದ ಹೆಸರಿನಲ್ಲಿ ಹಿಂದುಗಳಾದ ನಾವು ಬಾಹ್ಯ ಸಂಪ್ರದಾಯಗಳಿಗೆ ಅವಾಸ್ತವ 
ಮಹತ್ವವನ್ನು ಕೊಟ್ಟಿರುವೆವು. ಕೇವಲ ತಿಂಡಿ ತೀರ್ಥಗಳ ವಿಷಯವನ್ನಾಗಿ ಮಾಡಿ 
ಧರ್ಮವನ್ನು ಅಧೋಗತಿಗಿಳಿಸಿದ್ದೇವೆ. ಜ್ಞಾನೋದ್ದೀಪಿತವಾದ ಸ್ವಾರ್ಥತ್ಕಾಗ, ಅ೦ತಃಶುದ್ಧಿ 
ಮತ್ತು ಉಗ್ರ ಆತ್ಮನಿಗ್ರಹ ಇವುಗಳಿಂದ ಬ್ರಾಹ್ಮಣ್ಯಕ್ಕೆ ಅದ್ವಿತೀಯ ಸ್ಥಾನವು ಪ್ರಾಪ್ತವಾಗಿದೆ. 
ಆಹಾರ ಮತ್ತು ಮಾನವ ಸಂಪರ್ಕ ಇವುಗಳ ಆಧ್ಯಾತ್ಮಿಕ ಪರಿಣಾಮಗಳಿಗೆ ಅವಾಸ್ತವ 
ಮಹತ್ವವನ್ನು ಕೊಟ್ಟರೆ ಹಿಂದೂ ಜನರು ಹಾಳಾಗುವುದು ಖಂಡಿತ. ಆಂತರಿಕವಾಗಿ 
ಅನೇಕ ಆಮಿಷ ಪ್ರಲೋಭನಗಳ ಮಧ್ಯದಲ್ಲಿ ಸಿಕ್ಕವರಾದ ಮತ್ತು ಅತ್ಯಂತ ನೀಚವೂ 
ಅಗ್ರಾಹ್ಯವೂ ಆದ ವಿಚಾರ ತರಂಗಗಳ ಸಂಪರ್ಕದಿಂದ ಕಲಂಕಿತರಾದ ನಾವು 
ಅಜ್ಞಾನದಿಂದಲೂ ಅಹಂಕಾರಾತಿರೇಕದಿ೦ದಲೂ ನಮಗಿಂತಲೂ ಕೆಳತರಗತಿ 
ಯವರೆಂದು ತಿಳಿದುಕೊಂಡ ಕೆಲಜನರ 'ಸರ್ಶದ ಸಂಪರ್ಕಕ್ಕೆ ಅತಿರೇಕವಾದ ಮಹತ್ವವನ್ನು 
ಕೂಡದಿರೋಣ. ಸರ್ವಶಕ್ತನ ಸಿಂಹಾಸನದ ಮುಂದೆ ನಮ್ಮ ಪರೀಕ್ಷಯಾಗುವಾಗ 
ನಾವು ಏನನ್ನು ತಿಂದೆವು ಅಥವಾ ಏನನ್ನು ತಿನ್ನಲಿಲ್ಲವೆ೦ಬುದನ್ನಾಗಲಿ ಇಲ್ಲವೆ ಯಾರನ್ನು 
ಮುಟ್ಟಿದೆವು ಅಥವಾ ಮುಟ್ಟಲಿಲ್ಲೆಂಬುದು ಪರಿಗಣಿಸಲ್ಪಡುವುದಿಲ್ಲ. ಆದರೆ ಯಾರ 
ಸೇವೆಯನ್ನು ಹೇಗೆ ಮಾಡಿದೆವೆಂಬುದನ್ನು ನೋಡಲಾಗುವುದು. ಒಬ್ಬನೇ ಒಬ್ಬ 
ಮಾನವಪ್ರಾಣಿಯ ಸೇವೆಯನ್ನು ಸಂಕಟಸಮಯದಲ್ಲಿ ಮಾಡಿದರೆ ದೇವರ ದೃಷ್ಟಿಯಲ್ಲಿ 


ಸಮಾಜಧರ್ಮ - 55 


ಆತನ ಅನುಗ್ರಹಕ್ಕೆ ನಾವು ಪಾತ್ರರಾಗುವೆವು. ದುಷ್ಪ ಸಂಪರ್ಕವನ್ನು ತ್ಯಜಿಸುವಂತೆ 
ಕೆಟ್ಟ ಮತ್ತು ಉತ್ತೇಜಕ ಆಹಾರವನ್ನು ನಾವು ವರ್ಜಿಸಬೇಕು. ಆದರೆ ಇವುಗಳಿಗೆ 
ಅಂದರೆ ಈ ಆಚರಣೆಗಳಿಗೆ ಅಳತೆಗೆಟ್ಟ ಮಹತ್ವವನ್ನು ಕೊಡುವುದು ಬೇಡ. ನಮ್ಮ 
ವಂಚನೆ, ಡಂಭಾಚಾರ ಹಾಗೂ ಇತರ ದುರ್ಗುಣಗಳನ್ನು ಕೆಲ ಆಹಾರ ಬಹಿಷ್ಕಾರ 
ನಿಯಮಗಳಿಂದ ಮುಚ್ಚಿಕೊಳ್ಳುವುದು ಬೇಡ. ಆತನ ತೆ ನಮ್ಮ ಆಧ್ಯಾ ತಿಕ 
ಅಭಿವೃದ್ಧಿಗೆ ಅಪಾಯವನ್ನು ಮಾಡೀತೆಂಬ ಅಂಜಿಕೆಯಿಂದ ಪತಿತವಾದ ಇಲ್ಲವೆ 
ಮಲಿನನಾದ ಬ೦ಧುವೊಬ್ಬನ ಸೇವೆಯನ್ನು ಮಾಡದಿರಕೂಡದು. 


ವಿಧ್ಯುಕ್ತ ಧರ್ಮವಲ್ಲ 


ಹಂದೂಧರ್ಮವು ವಿಧ್ಯುಕ್ತ ಧರ್ಮವಲ್ಲ. ಹಿಂದೂಧರ್ಮದಲ್ಲಿ ನಾವು 
ಅರಿಯದಂತಹ ನೂರಾರು ಸಾವಿರಾರು ಗ್ರಂಥಗಳಿವೆ. ಅವುಗಳನ್ನೆಲ್ಲ ಶಾಸ ಸ್ತಗಳೆಂದು 
ಕರೆಯುವರು. ಯಾವುದೊಂದು ವಿಷಯವು ಒಳಿತೋ ಕೆಡುಕೊೋ ಎಂದು 
ತಿಳಿಯಬಯಸುವಾಗ ನಾನು ಒಂದು ಗ್ರಂಥಕ್ಕೆ ಶರಣಾಗುವುದಿಲ್ಲ. ಆದರೆ 
ಹಿಂದೂಧರ್ಮದ ಮೇಲಾಗುವ ಒಟ್ಟು ಪರಿಣಾಮವನ್ನು ನೋಡುತ್ತೇನೆ. 
ಹಿಂದೂಧರ್ಮದಲ್ಲಿ ಪ್ರತಿಯೊಂದು ಶಾಸ್ತ್ರವನ್ನೂ ಆಚಾರ ನಿಯಮವನ್ನೂ ತತುವ 
ಒಂದು ಶ್ರೇಷ್ಠವಾದ ಮಾನದಂಡವಿದೆ. ಸತ್ಯವೇ ಆ ಮಾನದಂಡ. ಸತ್ಯದಿಂದ ಯಾವುದು 
ಚ್ಯುತವಾಗುವುದೋ ಅದನ್ನು ಅದು ಎಲ್ಲಿಂದಲೇ ಬಂದಿದ್ದರೂ- ಬಿಡತಕ್ಕದ್ದು. 
ಆದುದರಿಂದ ಸತ್ಯಕ್ಕೆ ವಿಸಂಗತವಾದ ರೂಢಿಯನ್ನು ಅನುಮೋದಿಸುವವನೇ ಅದು 
ಸರಿಯೆಂದು ತೋರಿಸಿಕೊಡುವ ಹೊಣೆಯನ್ನು ಹೊರಬೇಕು. ಉದಾಹರಣಾರ್ಥವಾಗಿ 
ಅಸ್ಪೃಶ್ಯತೆಯ ರೂಢಿಯನ್ನು ಎತ್ತಿ ಹಿಡಿಯುವವನೇ ಸತ್ಯಕ್ಕೆ ಅದು 
ಸುಸಂಗತವಾಗಿದೆಯೆಂದು ಸಿದ್ಧಮಾಡಿಕೊಡತಕ್ಕದ್ದು. ಅದನ್ನು ಅವನು 
ತೋರಿಸಿಕೊಡದಿದ್ದರೆ ಅದಕ್ಕೆ ಆಧಾರಗಳಾಗಿ ಯಾವ ಪ್ರಮಾಣಗಳನ್ನು ತೋರಿಸಿದರೂ 

ನನಗೆ ಅವು ಅಸಂಗತವಾಗಿವೆ. 
(ಯಂಗ್‌ ಇಂಡಿಯಾ: ೨೯-೯-೨೭) 


ಹಿಂದೂತ್ಸದ ಮುಖ್ಯ ಮಹತ್ವ 


ತುಲನಾತ್ಮಕ ದೇವತಾಶಾಸ್ತ್ರದ ಅಧ್ಯಾಪಕಿಯಾದ ಅಮೇರಿಕದ ಮಹಿಳೆಯೊಬ್ಬಳು 
ಭಾರತೀಯ ಧರ್ಮಗಳ ಅಧ್ಯಯನಕ್ಕಾಗಿ ಭಾರತಕ್ಕೆ ಬಂದಾಗ “ಗಾಂಧೀಜಿಯು 
ಹಿಂದೂಧರ್ಮದ ಜೀವಜೀವಾಳಗ''ವೆಂದು ತನಗೆ ಅನೇಕರು ಹೇಳಿದ್ದುದನ್ನು ಕೇಳಿ 
ಹಿಂದೂಧರ್ಮದ ಮುಖ್ಯ ಮಹತ್ವವು ಯಾವುದೆಂಬುದನ್ನು ಒಪ್ಪಿಡಿಯಲ್ಲಿ ಹೇಳಬೇಕೆಂದು 


56 - ಸಮಾಜಧರ್ಮ 


ಗಾಂಧೀಜಿಯವರನ್ನು ಕೇಳಿದಳು. "ಪುಸ್ತಕಗಳಿಂದ ಏನಾದರೊಂದನ್ನು ಕಲಿಸುವುದು 
ಜಾಣತನವಲ್ಲ. ಈ ಜೀವಂತ ಧರ್ಮಗಳ ನಿಜ ಪ್ರತಿನಿಧಿಗಳನ್ನು ಕಣ್ಣಾರೆ ಕಾಣಬೇಕು,” 
ಎಂದಳು ಆಕೆ. ಆಕೆಗೆ ಉತ್ತರವಾಗಿ ಗಾಂಧೀಜಿಯು ಹೇಳಿದುದು ಹೀಗಿದೆ: 

ಜೀವವೆಲ್ಲ (ಬರೀ ಮಾನವರಲ್ಲ ಎಲ್ಲ ಪ್ರಾಣಿಗಳೂ) ಒಂದೇ ಆಗಿದೆಯೆಂಬ 
ನಂಬಿಕೆಯಲ್ಲಿಯೇ ಹಿಂದೂತ್ಸದ ಮುಖ್ಯ ಮಹತ್ವವಿದೆ. ಅಂದರೆ ಎಲ್ಲ ಜೀವವು 
ಒಂದೇ ಅಂದರೆ ವಿಶ್ವಮಾನ್ಯ ಉಗಮದಿಂದಲೇ ಎಲ್ಲ ಜೀವವೂ ಉದ್ಭವಿಸುವುವು. 
ಅದಕ್ಕೆ ಬೇಕಾದರೆ ದೇವರೆನ್ನಿ, ಪರಮಾತ್ಮನೆನ್ನಿ, ಇಲ್ಲವೆ 'ಅಲ್ಲಾ' ಎನ್ನಿ. 
ಹಿಂದೂಧರ್ಮದಲ್ಲಿ ವಿಷ್ಣು ಸಹಸ್ರನಾಮ ಎಂಬ ಗ್ರಂಥವಿದೆ. ಒಂದು ಸಾವಿರ ದೇವರ 
ಹೆಸರುಗಳೆಂದು ಅದರ ಸರಳ ಅರ್ಥ. ಈ ಒಂದು ಸಾವಿರ ಹೆಸರುಗಳು ಮಾತ್ರ 
ಅವನಿಗುಂಟೆಂದು ಇದರ ಅರ್ಥವಲ್ಲ. ಅವನಿಗೆ ನೀವು ಎಷ್ಟು ಹೆಸರುಗಳನ್ನು 
ಕೊಡುವಿರೋ ಅಷ್ಟು ಹೆಸರುಗಳುಂಟು. ಏಕಮೇವಾದ್ದಿಶೀಯನಾದ ದೇವನ ಹೆಸರನ್ನೇ 
ನೀವು ತೆಗೆದುಕೊಳ್ಳುತ್ತಿದ್ದರೆ ಮಾತ್ರ ನೀವು ಅವನಿಗೆ ಬೇಕಾದಷ್ಟು ಹೆಸರುಗಳನ್ನು 
ಕೊಡಬಹುದು. ಅವನು ನಾಮರಹಿತನಾಗಿರುವನೆಂದೂ ಇದರ ಅರ್ಥ. 

ಸಮಸ್ತ ಜೀವರಾಶಿಯ ಐಕ್ಕವು ಹಿಂದೂಧರ್ಮದ ಒಂದು ವೈಶಿಷ್ಟ್ಯವಾಗಿದೆ. 
ಅದರಲ್ಲಿ ಬರೀ ಮನುಷ್ಯವರ್ಗದವರಿಗೆ ಮಾತ್ರ ಮುಕ್ತಿ ಮೀಸಲಾಗಿಲ್ಲ; ದೇವರು 
ಹುಟ್ಟಿಸಿದ ಸಮಸ್ತ ಪ್ರಾಣಿಗಳಿಗೂ ಮೋಕ್ತಾಧಿಕಾರವುಂಟೆಂಬುದೇ ಹಿಂದೂಧರ್ಮದ 
ವೈಶಿಷ್ಟ್ಯ. ಮನುಷ್ಕರೂಪದಲ್ಲಿಯ ಹೊರತು ಮುಕ್ತಿಯು ಅಶಕ್ಯವೆಂದಿರಬಹುದು. 
ಆದರೆ ಅದರಿಂದ ಮನುಷ್ಯನು ಸೃಷ್ಟಿಕರ್ತನಾಗಲಾರ. ಅದು ಅವನನ್ನು ದೇವಸೃಷ್ಟಿಯ 
ಸೇವಕನನ್ನಾಗಿ ಮಾಡುತ್ತದೆ. ಮಾನವ ಬಂಧುತ್ವದ ಬಗೆಗೆ ನಾವು ಮಾತನಾಡುವಾಗ 
ನಾವು ಅಲ್ಲಿಗೇ ನಿಂತು ಉಳಿದೆಲ್ಲ ಪ್ರಾಣಿಗಳು ಮಾನವನ ಉಪಯೋಗಕ್ಕಾಗಿರುವವೆಂದು 
ತಿಳಿಯುತ್ತೇವೆ. ಆದರೆ ಹಿಂದೂಧರ್ಮಕ್ಕೆ ಶೋಷಣವು ಮಾನ್ಯವಿಲ್ಲ. ಸಮಸ್ತ 
ಜೀವರಾಶಿಯ ಕೂಡ ಏಕತ್ವವನ್ನು ಸಾಕ್ಷಾತ್ವರಿಸಿಕೂಳ್ಳುವ ಕಾರ್ಯದಲ್ಲಿ ಮಾನವನು 
ಮಾಡಬೇಕಾದ ತ್ಯಾಗಕ್ಕೆ ಮಿತಿಯಿಲ್ಲ. ಆದರೆ ಆದರ್ಶದ ವೈಶಾಲ್ಯ ನಿಮ್ಮ ಆಸೆಗಳಿಗೆ 
ಎಲ್ಲೆಯನ್ನು ನಿರ್ಮಿಸುತ್ತದೆಂಬುದು ಮಾತ್ರ ನಿಜ. "ನಿಮ್ಮ ಅವಶ್ಯಕತೆಗಳನ್ನು ಬೆಳೆಸಿಕೊಳ್ಳಿರಿ' 
ಎಂದು ಹೇಳುವ ಆಧುನಿಕ ನಾಗರಿಕತೆಗೆ ವಿರುದ್ಧವಾದುದೇ ಈ ನಿಲುವುಯೆಂದು 
ನಿಮಗೆ ತಿಳಿದಿರಲು ಸಾಕು. ಆ ಶ್ರದ್ಧೆಯುಳ್ಳವರಿಗೆ ಅವಶ್ಯಕತೆಗಳ ಹೆಚ್ಚಳವೆ೦ದರೆ, 
ಅಪ್ರಮೇಯನನ್ನು ಚೆನ್ನಾಗಿ ತಿಳಿದುಕೊಳ್ಳಲು ಅಗತ್ಯವಾದ ಜ್ಞಾನದ ಅಭಿವೃದ್ಧಿಯೆ೦ದು 
ಅರ್ಥವಾಗುತ್ತದೆ. ಇದಕ್ಕೆ ಎರುದ್ಧವಾಗಿ, ಎಶ್ವಾತ್ಮನೊಡನೆ ಅಂತಿಮವಾಗಿ ಐಕ್ಯವಾಗಲು 
ಮಾನವನ ಬೆಳವಣಿಗೆಗೆ ಅವಶ್ಯಕತೆಗಳನ್ನು ಹೆಚ್ಚಿಸಿಕೊಳ್ಳುವ ಸುಖಲೋಲುಪತೆ 


ಸಮಾಜಧರ್ಮ - 57 


ಆತಂಕಪ್ರಾಯವಂದು ಹಿಂದೂಧರ್ಮವು ಭಾವಿಸುತ್ತದಲ್ಲದೆ ಅವುಗಳನ್ನು 
ವರ್ಜಿಸಬೇಕೆಂದು ಹೇಳುತ್ತದೆ. (ಹರಿಜನ: ೨೬-೧೨-೩೬) 


ಹಿಂದೂತ್ವದ ಮೂಲಕ ರಾಷ್ಟೀಯತ್ವ 


“ಹಿಂದೆ ನಾವು ಒಂದು ರಾಷ್ಟ್ರವಾಗಿರಲಿಲ್ಲ; ಒಂದು ರಾಷ್ಟ್ರವಾಗಲು ನಮಗೆ 
ಅನೇಕ ಶತಮಾನಗಳು ಬೇಕೆಂದು” € "ಆಂಗ್ಲರು ನಮಗೆ ಕಲಿಸಿರುವರು. ಇದಕ್ಕೆ ಯಾವ 
ಆಧಾರವೂ ಇಲ್ಲ. ಅವರು ಭಾರತಕ್ಕೆ ಬರುವ ಮುನ್ನವೇ ನಾವು ಒಂದು ರಾಷ್ಟವಾಗಿದ್ದವು 
ಒ೦ದೇ ವಿಚಾರ ನಮ್ಮನ್ನು ಪ್ರೇರಿಸುತ್ತಿತ್ತು. ನಮ್ಮ ಜೀವನಕ್ರಮವೂ ಒ೦ದೇ ಆಗಿದ್ದಿತು. 
ನಾವು ಒಂದು ರಾಷ್ಟ್ರ (ಜನಾಂಗ)ವಾಗಿದ್ದುದರಿಂದಲೇ ಅವರಿಗೆ ಒಂದು ರಾಜ್ಯವನ್ನು 
ಸ್ಥಾಪಿಸಲು ಶಕ್ಕವಾಯಿತು. ಬಳಿಕ ನಮ್ಮನ್ನು ಅವರು ಒಡೆದರು. 

ಚ ಷ್ಟ ರಾಷ್ಟವಾಗಿದ್ದುದರಿಂದ ನಮ್ಮಲ್ಲಿ ಭೇದಗಳಿಲ್ಲವೆಂದು ನಾನು 
ಸೂಚಿಸಲೆಳಸುವುದಿಲ್ಲ. ಸ್ಟೆ ನಮ್ಮ ese ಭಾರತದಲ್ಲೆಲ್ಲ ಎತ್ತಿನ 
ಬಂಡಿಗಳಲ್ಲಾಗಲಿ ಕಾಲ್ನ ಡಿಗೆಯಿಂದಾಗಲಿ ಸಂಚಾರ ಮಾಡುತ್ತಿದ್ದರು. ಒಬ್ಬರೊಬ್ಬರ 
ಭಾಷೆಯನ್ನು ಅವರು ಕಲಿತರು. ಅವರಲ್ಲಿ ಪ್ರತ್ಯೇಕತೆಯ ಮನೋಭಾವವಿರಲಿಲ್ಲ. 
ದಕ್ಷಿಣದಲ್ಲಿ 'ರಾಮೇಶ್ವರ. ಪೂರ್ವದಲ್ಲಿ ಜಗನ್ನಾಥ. ಉತ್ತರದಲ್ಲಿ ಹರಿದ್ದಾರ ಇವು 
| ಕ್ಷೇತ್ರತೀರ್ಥಗಳೆಂದೂ. ಯಾತ್ರಾಸ್ಥಳಗಳೆಂದೂ ಸ್ಥಾಪಿ ಸಿರುವಲ್ಲಿ ದೂರದೃಷ್ಟಿಯುಳ್ಳ ನಮ್ಮ 
ಪೂರ್ವಜರ ಉದ್ದೇಶವೇನಿತ್ತೆಂದು ತಿಳಿದಿರುವಿರಿ? ಅವರೇನೂ ಮೂರ್ಪರಿರಲಿಲ್ಲ 
ವೆಂದು ನೀವು ಒಪುವಿರಿ. ದೇವರ ಪೂಜೆಯನ್ನು ಮನೆಗಳಲ್ಲಿಯೆ ಮಾಡಬಹುದೆಂಬ 
ಮಾತು ಅವರಿಗೆ ಗೊತ್ತಿತ್ತು. ಅಂತಃ ಕರಣಶುದ್ದಿ ಯುಳ್ಳವರ ಮನೆಯಲ್ಲಿ 
ಗಂಗೆಯಿರುವಳೆಂದು ಅವರು. ನಮಗೆ ಕಲಿಸಿದರು. ಇಸ್‌ ಚು ನಿಸರ್ಗಸೃಷ್ಟವಾದ 
ಅವಿಭಕ್ತ ಭೂಮಿಯೆಂದು ಅವರು ಕಂಡರು. ಆದುದರಿಂದ ಅದು ಒಂದೇ 
ರಾಷ್ಟ್ರವಾಗಿರಬೇಕೆ೦ದು ಪ್ರ ಪತಿಪಾದಿಸಿದರು. ಹೀಗೆ ಪ್ರತಿಪಾದಿಸುತ್ತ ವಿವಿಧ ಭಾಗಗಳಲ್ಲಿ 
ಪವಿತ್ರ ಕ್ಷೇತ್ರಗಳನ್ನು ನಿರ್ಮಿಸಿದರು. ಮತ್ತು ಬೇರೆ ದೇಶಗಳಲ್ಲಿ ಅರಿಯದಂತಹ 
ರೀತಿಯಲ್ಲಿ ರಾಷ್ಟ್ರೀಯತ್ವದ ಕಲನೆಯಿಂದ ಜನರ ಮನಸನ್ನು ಉಜ್ಜಲಗೊಳಿಸಿದರು. 

(ಹಿಂದ್‌ ಸ್ವರಾಜ್ಯ) 
ನನ್ನ ಪ್ರಾಮಾಣ್ಯಗಳು 
೦ಪ್ರದಾಯವಾದಿಗಳಾದ ಹಿಂದುಗಳೆಂದು ಕರೆದುಕೊಳ್ಳುವವರಿಗೆ ನಾನು 


ದಾಯವಾದಿ ಹಿಂದೂ ಎಂಬ ಮಾತು ಮಾನ್ಯವಿಲ್ಲದಿದ್ದರೂ ನಾನೊಬ್ಬ 
ದಾಯವಾದಿ ಹಿಂದೂ ಎಂದೇ ಒತ್ತಿ ಹೇಳಿಕೊಳ್ಳುತ್ತೇನೆ. ಆದರೆ ಬಸಿ 


(KE 


O 
೦ 


ಒಡ. 


(₹4. 


58 - ಸಮಾಜಧರ್ಮ 


ಹೇಳಿಕೊಂಡು, ಸತ್ಯಭಕ್ತನಾದ ನಾನು ಸಿಕ್ಕಸಿಕ್ಕಂತೆ ನಿಮ್ಮನ್ನು ಅಡ್ಡದಾರಿಗೆ ಒಯ್ಯಕೂಡದು. 
ಸಂಪ್ರದಾಯವಾದಿ ಹಿಂದುತ್ತವೆಂದರೆ ಇಂತಹನ ಕೂಡ ಉಣಬೇಕು, ಇಂತಹನ 
ಕೂಡ ಉಣಬಾರದು, ಇಂತಹನನ್ನು ಮುಟ್ಟಬಹುದು, ಅ೦ತಹನನ್ನು ಮುಟ್ಟಬಾರದು, 
ಅಥವಾ ಮುಸಲ್ಮಾನರೊಡನೆಯೂ ಕ್ರಿಶ್ಚನ್ನರೊಡನೆಯೂ ವಾದವಿವಾದ ಮಾಡುವುದು 
ಎಂದು ಅರ್ಥವಿದ್ದರೆ ನಾನು ಆಗ ನಿಜವಾಗಿ ಸಂಪ್ರದಾಯವಾದಿ ಹಿಂದೂ ಅಲ್ಲ. 
ಹಿಂದೂಧರ್ಮದ ಗುರಿ ಏನಿರಬೇಕೆಂಬುದರ ಸಂತತ ಅನ್ನೇಷಣ ಹಿಂದೂತ್ಸವಾದರೆ 
ಮತ್ತು ಅದರ ಬೆಳಕಿನಲ್ಲಿ ಬಾಳಲು ಅದು ಸತತ ಪ್ರಯತ್ನ ಆಗಿರುವುದಾದರೆ ನಾನು 
ಶ್ರದ್ಧಾನ್ವಿತ ಹಿಂದೂ ಎ೦ದು ಕರೆದುಕೊಳ್ಳಬಲ್ಲ. ಮಹಾಭಾರತಕಾರರಾದ ಮಹಾಮುನಿ 
ವ್ಯಾಸರು ಹೇಳಿದ ಅರ್ಥದಲ್ಲಿಯೂ ನಾನು ಶ್ರದ್ಧಾನ್ವಿತ ಹಿ೦ದೂ ಆಗಿರುವನು. 
ಮಹಾಭಾರತದಲ್ಲೊಂದೆಡೆ ಇದನ್ನು ಕುರಿತು ಅವರು ಹೀಗೆ ಹೇಳಿರುವರು. ತಕ್ಕಡಿಯ 
ಒ೦ದು ತಟ್ಟಿಯಲ್ಲಿ ಸತ್ಯವನ್ನು ಹಾಕಿರಿ, ಮತ್ತೊಂದು ತಟ್ಟೆಯಲ್ಲಿ ಯಜ್ಞಯಾಗಾದಿಗಳನ್ನು 
ಹಾಕಿರಿ; ತೂಗಿರಿ; ಆಗ, ಸತ್ಯವೇ ರಾಜಸೂಯ ಮತ್ತು ಅಶ್ವಮೇಧಗಳನ್ನು ಒಳಗೊಂಡ 
ಯಜ್ಞಯಾಗಾದಿಗಳಿಗಿ೦ತಲೂ ಸತ್ಯವೇ ಹಚ್ಚಾಗಿ ತೂಗುತ್ತದೆ. ಮಹಾಭಾರತ ಪಂಚಮ 
ವೇದವೆ೦ಬ ಮಾತು ಒಪ್ಪಿಗೆಯಾದರೆ ನನ್ನ ಜೀವನದ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ 
ಪ್ರತಿಕ್ಷಣವೂ ಯಾವ ಬೆಲೆಯೂ ಹೆಚ್ಚಿನದೆಂದು ಗಣಿಸದೆ ಸತ್ಯವನ್ನೇ ಅನುಸರಿಸಲು 
ಪ್ರಯತ್ನಿಸುತ್ತಿರುವುದರಿ೦ದ ನಾನು ಶ್ರದ್ಧಾನ್ವಿತ ಹಿಂದೂ ಎಂದು ಹೇಳಿಕೊಳ್ಳಬಲ್ಲೆನು. 


ವಿಶಾಲ ಹಿ೦ದೂಧರ್ಮವನ್ನು ಅನುಸರಿಸಿರಿ 


ಬೌದ್ಧಮತವು ಹಿಂದೂಧರ್ಮದ ಅಂಗವೆಂಬುದನ್ನು ಅನೇಕ ಹಿಂದೂ ಜನರು 
ಒಪುವುದಿಲ್ಲ. ತದ್ವಿರುದ್ಧವಾಗಿ ಬೌದ್ಧಮತವನ್ನು ಭಾರತದಿಂದ ಯಶಸ್ವಿಯಾಗಿ 
ಓಡಿಸಿಬಿಡಲಾಯಿತೆ೦ದು ಬಹಳ ಆನಂದದಿಂದ ಹೇಳುವರು. ಆದರೆ ಹಾಗೇನೂ 
ಮಾಡಲಿಲ್ಲೆಂದು ನಾನು ನಿಮಗೆ ಹೇಳುತ್ತೇನೆ. ಬುದ್ಧನು ಸ್ವತಃ ಹಿ೦ದೂ ಆಗಿದ್ದನು. 
ಹಿಂದೂಧರ್ಮವನ್ನು ಸುಧಾರಿಸಲು ಅವನು ಪ್ರಯತ್ನಿಸಿದನು. ಬಹುಮಟ್ಟಿಗೆ ಆ 
ಪ್ರಯತ್ನದಲ್ಲಿ ಅವನು ಯಶಸ್ವಿಯಾದನು. ಬುದ್ಧನ ಉಪದೇಶಗಳಲ್ಲಿದ್ದ ಒಳಿತಾದ 
ಅಂಶಗಳನ್ನು ಅರಗಿಸಿಕೊಳ್ಳಲು ಹಿಂದೂಧರ್ಮವು ಯತ್ನಿಸಿತು. ಅದರಿಂದಲೇ 
ಹಿಂದೂಧರ್ಮವು ವಿಶಾಲವಾಯಿತು. ಮತ್ತು ಬೌದ್ಧಮತದಲ್ಲಿಯ ಉತ್ತಮ ಅಂಶಗಳನ್ನು 
ಅರಗಿಸಿಕೊಂಡುದರಿಂದ ಗೌತಮನ ಉಪದೇಶಗಳ ಸುತ್ತಮುತ್ತ ಹಬ್ಬಿಕೊಂಡಿದ್ದ 
ಅಸಾರವಾದ ಅಂಶಗಳನ್ನು ಹಿಂದೂಧರ್ಮವು ಈ ದೇಶದಿಂದ ಹೊರಗೆ ಹಾಕಿತು. 
ನಿರುಪದ್ರವಿಯಾದ ನಿರಪರಾಧಿಯಾದ ಪ್ರಾಣಿಗಳನ್ನು ಬಲಿಗೊಂಡು ಪ್ರೀತನಾಗುವ 
ದೇವನು ದೇವನಲ್ಲೆಂದು ಬುದ್ಧನು ಭಾರತಕ್ಕೆ ತೋರಿಸಿಕೊಟನು. ಇದಕ್ಕೆ ವಿರುದ್ದವಾಗಿ 
ಸಮಾಜಧರ್ಮ - 59 


ದೇವರನ್ನು ಸಂತುಷ್ಪಪಡಿಸುವ ದಕ್ಕೋಸುಗ ಪಶುಯಜ್ಞವನ್ನು ಮಾಡುವವರು ಇಮ್ಮಡಿ 
ಪಾಪಿಗಳೆಂದು ಆತನು ತಿಳಿದಿದ್ದನು. ಆದುದರಿಂದ ನೀವು ಹಿಂದೂಧರ್ಮಕ್ಕೆ 
ನಿಜನಿಷ್ಟೆಯುಳ್ಳವರಾಗುವುದಾದರೆ ನಿಮ್ಮ ಯಾವ ಗುಡಿಯಲ್ಲಿಯೂ ಪಶುಯಜ್ಞವನ್ನು 
ನಡೆಸಿ ಅದನ್ನು ಅಪವಿತ್ರಗೊಳಿಸದಂತೆ ನೋಡಿಕೊಳ್ಳಿರಿ. ಸಮಸ್ತ ಹಿಂದೂ ಭಾರತವು 
ನನ್ನನ್ನು ವಿರೋಧಿಸಿದರೂ ಯಾವದೊಂದು ಉದ್ದೇಶವನ್ನು ಸಿದ್ಧಿ ಸಿಕೊಳ್ಳುವುದಕ್ಕಾಗಲಿ 
ಅಥವಾ ಪರಮಾತ್ಮನನ್ನು ಆರಾಧಿಸುವುದಕ್ಕಾಗಿಯೇ ಆಗಲಿ ಪಶುಯಜ್ಞವನ್ನು 
ನಡೆಸುವುದು ತಪ್ಪೆಂದು ಹೇಳಲು ನಾನು ಸಿದ್ಧನಿದ್ದೇನೆ. 


ವರ್ಣವು ಜೀವದಾನ ಮಾಡುತ್ತದೆ; ಜಾತಿಯು ಅದನ್ನು ಕೊಲ್ಲುವುದು 


ಇಂದು ಜಾತಿ ಎಂಬ ಶಬ್ದಕ್ಕೆ ಇರುವ ಅರ್ಥವು ಆತನ ಕಾಲದಲ್ಲಿಯೂ ಇದ್ದ ಆ 
ಅರ್ಥವು-ಸಂಪೂರ್ಣವಾಗಿ ತಪ್ಪು ಎ೦ಬುದು ಗೌತಮ ಹೇಳಿಕೊಟ್ಟ ಎರಡನೆಯ 
ಮಾತು. ಅರ್ಥಾತ್‌ ಆತನ ಕಾಲದಲ್ಲಿಯೂ ಹಿಂದುತ್ವದ ಜೀವಾಳವನ್ನೇ ತಿಂದು 
ಹಾಳುಮಾಡುತ್ತಿದ್ದ ಉಚ್ಚನೀಚ ಎಂಬ ಭೇದಭಾವವನ್ನು ಅವನು ತೊಡೆದುಹಾಕಿದನು. 
ಆದರೆ ಅವನು ವರ್ಣಾಶ್ರಮ ಧರ್ಮವನ್ನು ಅಳಿಸಲಿಲ್ಲ. ವರ್ಣಧರ್ಮವೆಂದರ 
ಜಾತಿಯಲ್ಲ. ವರ್ಣಕ್ಕೂ ಜಾತಿಗೂ ಸಂಬಂಧವಿಲ್ಲವೆಂದು ನನ್ನ ಅಭಿಪ್ರಾಯ. ವರ್ಣವು 
ಜೀವದಾನ ಮಾಡುತ್ತಿದ್ದರೆ ಜಾತಿಯು ಕೊಲ್ಲುತ್ತದೆ. ಅಸ್ಪಶ್ಯತೆಯು ಜಾತಿಯ ಅತ್ಯಂತ 
ತಿರಸ್ಕರಣೀಯ ಸ್ವರೂಪ. ಇಂದು ರೂಢಿಯಲ್ಲಿರುವಂತಹ ಅಸ್ಪೃಶ್ಯತೆಗೆ 
ಹಿಂದೂಧರ್ಮದಲ್ಲಿ ಯಾವ ಪ್ರಮಾಣವೂ ಇಲ್ಲೆಂದು ನಾನು ಧೈರ್ಯದಿಂದ ಹೇಳುತ್ತೇನೆ. 
ಕೆಲವರು ಶ್ರೇಷ್ಠರು; ಕೆಲವರು ಕನಿಷ್ಠರೆಂಬುದನ್ನು ದಯಮಾಡಿ ಮರೆತುಬಿಡಿ. ನೀವೆಲ್ಲರೂ 
ಹಿ೦ದುಗಳು-ಬಂಧುಗಳೆಂದು ಸಮಾನಸ್ಕಂದ ಸಹೋದರರೆಂಬುದನ್ನು ನೆನಪಿನಲ್ಲಿಡಿ. 


ದೇವಸ್ಥಾನಗಳನ್ನು ಶುದ್ಧಗೊಳಿಸಿರಿ 


ಇ 

ದೇವಸ್ಥಾನವು ಪೂಜಾರ್ಹಸ್ಥಳವಾಗಬೇಕಾದರೆ, ದೇವನ ಸ್ಥಾನವಾಗಬೇಕಾದರೆ, 
ಕೆಲ ನಿರ್ದಿಷ್ಟ ನಿರ್ಬಂಧಗಳಿಗೆ ಒಳಪಟ್ಟಿರಬೇಕಾಗುವುದು. ಪೂಜಾಗೃಹವನ್ನು 
ಪ್ರವೇಶಿಸಲು ಸಾಧುವಿಗಿದ್ದ ಅಧಿಕಾರವೇ ಸೂಳೆಗೂ ಇದೆ. ಆದರೆ ತನ್ನನ್ನು 
ಶುದ್ಧಗೊಳಿಸಿಕೊಳ್ಳಲು ಪ್ರವೇಶಿಸುವ ಕಾಲಕ್ಕೆ ಮಾತ್ರ ಆ ಅಧಿಕಾರವು ಆಕೆಗೆ 
ದೊರೆಯುತ್ತದೆ. ಆದರೆ ಧರ್ಮದ ವೇಷದಲ್ಲಿ ಇಲ್ಲವೆ ದೇವಪೂಜೆಗೆ ಒಂದು 
ಅಲಂಕಾರವೆಂದಾಗಲಿ ದೇವಸ್ಥಾನದ ವಿಶ್ವಸ್ತರು ಆಕೆಗೆ ಪ್ರವೇಶಾವಕಾಶವನ್ನು ಕೊಟ್ಟರೆ 
ಆಗ ದೇವಗೃಹವನ್ನು ವೇಶ್ಯಾಗೃಹವನ್ನಾಗಿ ಅವರು ಪರಿವರ್ತಿಸುವರು. ಎಷ್ಟೇ 
ದೊಡ್ಡವರಿದ್ದರೂ ಯಾರಾದರೂ ನಿಮ್ಮೆಡೆಗೆ ಬಂದು ನರ್ತನಕ್ಕಾಗಲಿ ಬೇರೆ 


60 - ಸಮಾಜಧರ್ಮ 


ಕಾರ್ಯಕ್ಕಾಗಲಿ ಇಂತಹ ದುಷ್ಟ ಚಾರಿತ್ರ್ಯದ ಸ್ತ್ರೀಯರಿಗೆ ಅವಕಾಶವನ್ನು ಕೊಡುವುದು 
ತಪ್ಪಲ್ಲೆಂದು ಸಾಧಿಸಲು ಯತ್ನಿ. ಸಿದರೆ ತಳ್ಳ ಮಾತನ್ನು ಕೇಳಬೇಡಿ. 'ಮತ್ತು ನಾನು 
ಮಾಡಿದ ಸೂಚನೆಯನ್ನು ಒಪ್ಪಿಕೊಳ್ಳಿ ನೀವು ಒಳ್ಳೆಯ. ಹಂದುಗಳಾಗಬಯಸಿದರೆ, 
ದೇವರನ್ನು ಪೂಜಿಸಲಿಚ್ಛೆ ಸಿದರೆ. ನೀವು ಜಾಣರಾಗಿದ್ದರೆ. ಅಸ ನಶ್ಯರಿಗೆಲ್ಲ ನಿಮ್ಮ 
ದೇವಸ್ಥಾನಗಳ ದ್ವಾರಗಳನ್ನು, ತೆರೆದುಬಿಡಿ. ತನ್ನ ಭಕ್ತರಲ್ಲಿ ett ಭೇದವನ್ನೆ ಣಿಸುವುದಿಲ್ಲ. 
ಮ್‌ ಸ ನಶ್ಯರ ಪೂಜೆಯನ್ನು ಕೂಡ ಚ್‌ ಸ್ವೀಕರಿಸುವನು. ಆದರೆ ಅದು 
ಹೃದಯಾಂತರಾಳದಿಂದ ಬರದತ. 


ಇತರ ಮತಗಳೊಡನೆ ಸ್ನೇಹ ಬೆಳೆಸಿರಿ 


ನಿಮ್ಮ ಗಮನವನ್ನು ಅಪೇಕ್ಷಿಸುವ ಇನ್ನೂ ಕೆಲವು ವಿಷಯಗಳು ಇವೆ. 
ಮಘನಡಗಳಾಗಿರುವ ಸಘಾಸಿಸಳಾಥ ಸ ಕ್ರೈಸ್ತ ಮತೀಯರೂ ಮುಸಲ್ಮಾನರೂ 
ಇರುವ ಜತ್ತಿನಲ್ಲಿ ನೀವು ಇರಬೇಕಾಗಿದೆ. ಅವರು ನೂರಕ್ಕೆ ಎರಡರಷ್ಟಿರಲಿ ಎಪ್ಪತ್ತರಪ್ಪಿರಲಿ 
ಅವರೊಡನೆ ನೀವು ಬಾಳಬೇಕಾಗಿದೆ. ಹಿಂದೂಧರ್ಮವನ್ನು ಸರಿಯಾಗಿ ನಾನು 
ತಿಳಿದುಕೊಂಡಿರದಿದ್ದರೆ ಅದು ಹಿಂದೂ ದೌರ್ಮವೇ ಅಲ್ಲ. ನೀವು 
ಬಹುಸಂಖ್ಯಾತರಾಗಿರುವುದರಿಂದ ನಿಮ್ಮ ವಾದವಿವಾದಗಳನ್ನು ನೀವೇ ಮುಂದಾಗಿ 
ಬಗೆಹರಿಸಿಕೊಳ್ಳಬೇಕು. ಹಿಂದೂಧರ್ಮದಲ್ಲಿ ಸೇರಿದ ದುಷ್ಪವಾದ ಜಾತಿಭಾವನೆಯನ್ನು 
ನೀವು ತ್ಯಜಿಸಿದರೆ ಎಲ್ಲ ಕಷ್ಟಗಳೂ ಬಿಡುವುವೆಂದು ನೀವೆ ಅರಿತುಕೊಳ್ಳುವಿರಿ. 


ಸಂಸ್ಥ ತ ಅಧ್ಯಯನಕ್ಕೆ ಉತ್ತೇಜನ ಕೊಡಿರಿ 


ಸಲವಾದರೂ ಸಂಸ್ಕೃತ ಜ್ಞಾನವಿಲ್ಲದ ಹುಡುಗನ ಅಧ್ಯಯನವು ಅಪೂರ್ಣವೆಂದೇ 
ನಾನು ತಿಳಿಯುತ್ತೇನೆ. ನನಗೆ ತಿಳಿದಮಟ್ಟಿಗೆ ಹಿಂದೂ ಧರ್ಮದಲ್ಲಿ ಭಗವದ್ಗೀತೆಯಂತಹ 
ಸರ್ವಗ್ರಾಹ್ಯವಾದ ಸರ್ವಮಾನ್ಯವಾದ ಪುಸ್ತಕ ಬೇರೊಂದಿಲ್ಲ. ಹಿಂದೂತ್ವದ 
ಭಾವನೆಯನ್ನು ನಿಮ್ಮಲ್ಲಿಯೂ ನಿಮ್ಮ ಮಕ್ಕಳಲ್ಲಿಯೂ ನೀವು ತುಂಬಲಿಚ್ಛಿಸಿದರೆ ಗೀತೆಯ 
ಉಪದೇಶಗಳ ಗುಟ್ಟನ್ನು ತಿಳಿದುಕೊಳ್ಳಲು ನೀವು ಯತ್ನಿಸಬೇಕು. ಹಾಗೆಯೆ ಮಹಾಭಾರತ 
ರಾಮಾಯಣಗಳನ್ನಾದರೂ ಸಾಮಾನ್ಯತಃ ನೀವು ತಿಳಿದುಕೊಳ್ಳಬೇಕು. 
ಕೊನೆಯದಾಗಿ ಹೋದಲ್ಲೆಲ್ಲ ನಾನು ಹೇಳುತ್ತಿರುವ ಎರಡು ವಿಷಯಗಳ ಹೊರತು 
ಸಮಗ್ರ ಮಾನವ ಕುಲವೇ ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರಕ್ಕೆ ಬೇರೆ ಉಪಾಯವೇ 
1 ಗೊತ್ತಿಲ್ಲ. ಸತ್ಯವನ್ನು ನುಡಿಯಿರಿ, ಎಂತಹ ಪ್ರಸಂಗದಲ್ಲಿಯೂ ಅಹಿಂಸೆಯಿಂದ 
, ಈ ಎರಡು ಮಾತುಗಳ ಮರ್ಮವನ್ನು ತಿಳಿದುಕೊಳ್ಳುವಂತೆ ನಾನು ನಿಮ್ಮ 
ಮರ್‌ ಹಾಗೂ ನೀವು ಅದರಂತೆ ನಡೆದುಕೊ೦ಡರೆ ನಮ್ಮ ಪ್ರತಿಯೊಂದು 


ಸಮಾಜಧರ್ಮ - 61 


ಸಮಸ್ಯೆಯೂ ಗಾಳಿಯ ಮುಂದೆ ಹಾರಿಹೋಗುವ ಹುಲ್ಲುಕಡ್ಡಿಯಂತೆ 
ಹಾರಿಹೋಗುವುದೆಂಬುದನ್ನು ನಾನು ಬಲ್ಲೆನು. ಆಗ ದೇವರು ತನ್ನ ಮಹಾಶ್ವೇತ 
ಸಿ೦ಹಾಸನದಿ೦ದ ಕೆಳಗಿಳಿಯುವನು. ಮತ್ತು ನಿಮ್ಮ ಮಧ್ಯದಲ್ಲಿದ್ದುಕೊ೦ಡು “ನೀವು 
ಹಿ೦ದುಗಳು ಧನ್ಯರು” ಎಂದು ಹರಸುವನು. 

(ಯಂಗ್‌ ಇಂಡಿಯಾ: ೧೫-೧೨-೨೭) 


ಚಿನ್ನದ ಬೀಗದಕ್ಕೆ 


ಹಿ೦ದುತ್ತವೆಂದರೇನು? ಇತಿಹಾಸದಲ್ಲಿ ಪ್ರಸಿದ್ಧರಾಗಿರುವ ಅನೇಕ ಸಾಧುಸಂತರಿಗೆ 
ಸ್ಫೂರ್ತಿಯನ್ನು ಕೊಟ್ಟುದಾವುದು? ಎ೦ಬುದನ್ನು ತಿಳಿದುಕೊಳ್ಳಲು ಕೆಲಕಾಲ 
ವಿನಿಯೋಗಿಸುವಾ. ಪ್ರಪಂಚಕ್ಕೆ ಇಷ್ಟುಜನ ತತ್ವಜ್ಞಾನಿಗಳನ್ನು ಇದು ಏಕೆ ಕೊಟ್ಟಿದೆ? 
ಶತಾನುಶತಕಗಳವರೆಗೆ ತನ್ನ ಅನುಯಾಯಿಗಳಲ್ಲಿ ಉತ್ಸಾಹವನ್ನು ಕೆರಳಿಸುತ್ತಿರುವ 
ಅಂತಹ ವಿಷಯವಾದರೂ ಹಿಂದೂಧರ್ಮದಲ್ಲಿ ಏನಿದೆ? ಅಸ್ಪಶ್ಯತೆನ್ನು ಅವರು 
ಕ೦ಡೂಕ೦ಡು ಉತ್ಸಾಹಭರಿತರಾಗಿದ್ದರೆ? ಅಸ್ಪಶ್ಯತೆಯ ವಿರುದ್ಧ ನಡೆಸಿದ ನನ್ನ 
ಹೋರಾಟದಲ್ಲಿ ಅನೇಕರು ನನಗೆ ಹಿಂದುತ್ತದ ಸಾರವೇನೆಂದು ಕೇಳುತ್ತಿರುವರು. 
ಇಸ್ಲಾಮದಲ್ಲಿರುವಂತೆ ಸರಲವಾದ "ಕಲ್ಲ' ಹಿಂದೂಧರ್ಮದಲ್ಲಿ ಇಲ್ಲೆಂದು ಅವರು 
ಅನ್ನುವರು. ಅಥವಾ ಬೈಬಲ್ಲಿನ ಜಾನ್‌ ೩:೧೬ ಇಲ್ಲೆಂದು ಹೇಳುವರು. 
ಹಿ೦ದೂಗಳಲ್ಲಿಯ ಶ್ರೇಷ್ಠ ತತ್ವಜ್ಞಾನಿಗಳ ಅಥವಾ ಅತ್ಯಂತ ವಸ್ತುನಿಷ್ಠ ವ್ಯವಹಾರಿಗಳ 
ಆಕಾಂಕ್ಷೆಗಳನ್ನು ತಣಿಸುವದೇನಾದರೂ ಹಿಂದೂಧರ್ಮದಲ್ಲಿ ಇದೆಯೋ ಇಲ್ಲವೊ? 
ಕೆಲವರು ಸಕಾರಣವಾಗಿ ಗಾಯತ್ರಿಯಿಂದ ಈ ಉದ್ದೇಶವು ಈಡೇರುವುದೆಂದು 
ಹೇಳುವರು. ಗಾಯತ್ರೀ ಮಂತ್ರವನ್ನು ನಾನು ಸಾವಿರಸಲ ಅದರ ಅರ್ಥವನ್ನು 
ತಿಳಿದುಕೊಂಡು ಉಚ್ಚರಿಸಿದ್ದೇನೆ. ಆದರೂ ಅದು ನನ್ನ ಆಕಾಂಕ್ಷೆಗಳನ್ನೆಲ್ಲ 
ಪೂರೈಸಲಿಲ್ಲೆಂದು ನನಗೆ ತೋರುತ್ತದೆ. ನಿಮಗೆ ಗೊತ್ತಿದ್ದಂತೆ ಕಳದ ಕೆಲ ವರ್ಷಗಳಲ್ಲಿ 
ನಾನು ಭಗವದ್ಗೀತೆಯನ್ನು ಪ್ರಮಾಣ ಗಂಥವನ್ನಾಗಿಟ್ಟುಕೊಂಡಿದ್ದೇನೆ. ಅದು ನನ್ನ 
ಎಲ್ಲ ಸಮಸ್ಯೆಗಳನ್ನು ಬಿಡಿಸಿದೆ. ಅದು ನನ್ನ ಕಾಮಧೇನು, ನನ್ನ ಮಾರ್ಗದರ್ಶಕ. 
ನನ್ನ ಕಷ್ಟಕಾಲದಲ್ಲಿ, ನೂರಾರು ಸಂದರ್ಭಗಳಲ್ಲಿ ನನ್ನ ತೋರುಬೆರಳಾಗಿದೆ. ಅದಿ 
ಎಂದಾ ದರು ನನ್ನ ಕೈಬಿಟ್ಟುದು ನೆನಪಿಲ್ಲ. ಆದರೆ ನನ್ನ ಮುಂದಿರುವ ಈ ಎಲ್ಲ 
ಶ್ರೋತೃಗಳ ಮುಂದೆ ನಾನು ಅದನ್ನು ಇಡಲಾರೆ. ತನ್ನ ಸ್ಮನಗಳಲ್ಲಿ ತುಂಬಿ ಕೊಂಡಿರುವ 
ಬೆಲೆಯುಳ್ಳ ಹಾಲನ್ನು ಕಾಮಧೇನು ಕೊಡಬೇಕಾದರೆ ಮುಂಚಿತವಾಗಿ 
| ಧ್ಯಾನಪೂರ್ಣವಾದ ಪ್ರಾರ್ಥನಾಪುರಸರವಾದ ಅಧ್ಯಯನಾಭ್ಯಾಸಗಳು ಅವಶ್ಯ. 


62 - ಸಮಾಜಧರ್ಮ 


ಬ 


“ಆದರೆ ಸಮಗ್ರ ಹಿಂದೂಧರ್ಮದ ಸಾರವನ್ನೇ ಒಳಗೊಂಡಿರುವ ಒಂದು 
ಮಂತ್ರವನ್ನು ನಾನು ಕಂಡುಹಿಡಿದಿದ್ದೇನೆ. ಅದನ್ನು ನಾನು ಈಗ ಹೇಳಲಿದ್ದೇನೆ. 
ನಿಮ್ಮಲ್ಲನೇಕರಿಗೆ ಈಶೋಪನಿಷತ್ತು ಗೊತ್ತಿರಬಹುದು. ಬಹಳ ವರ್ಷಗಳ ಹಿ೦ದೆ 
ನಾನು ಅದರ ಅನುವಾದವನ್ನೂ ಭಾಷ್ಯವನ್ನೂ ಓದಿದೆನು. ಯರವಡಾ ಜೇಲಿನಲ್ಲಿ 
ಅದನ್ನು ಪಾಠಮಾಡಿದೆ. ಆದರೆ ಕೆಲ ತಿಂಗಳುಗಳನಂತರದಿ ನನ್ನ ಮನಸ್ಸನ್ನು ಆಕರ್ಷಿಸಿ 
ದಷ್ಟು ಆಗ ಅದು ನನಗೆ ಹಿಡಿಸಲಿಲ್ಲ. ಎಲ್ಲ ಉಪನಿಷತ್ತುಗಳೂ ಎಲ್ಲ ವೇದಶಾಸ್ತ್ರ 
ಪುರಾಣಗಳೂ ಒಮ್ಮೆಲೆ ಸುಟ್ಟು ಬೂದಿಯಾಗಿ ಈಶೋಪನಿಷತ್ತಿನ ಪ್ರಥಮಮಂತ್ರವು 
ಹಿಂದೂಗಳ ಸ್ಮರಣೆಯಲ್ಲಿ ಗಟ್ಟಿಯಗಿ ಉಳಿದರೆ ಹಿಂದೂಧರ್ಮವು ಶಾಶ್ವತವಾಗಿ 
ಉಳಿಯುವದೆಂಬ ಅಂತಿಮ ನಿರ್ಣಯಕ್ಕೆ ನಾನೀಗ ಬಂದಿದ್ದೇನೆ. 

ಈ ಮಂತ್ರದಲ್ಲಿ ನಾಲ್ಕು ಭಾಗಗಳಿವೆ. “ಈಶಾವಾಸ್ಯಮಿದ೦ ಸರ್ವಂ ಯತ್ಕಿಂಚ 
ಜಗತ್ಕಾಂ ಜಗತ್‌' ಅಂದರೆ ಈ ವಿಶ್ವದಲ್ಲಿ ನಾವು ನೋಡುತ್ತಿರುವದೆಲ್ಲದರಲ್ಲಿಯೂ 
ದೇವರು ವ್ಯಾಪಿಸಿದ್ದಾನೆಂದು ನಾನು ಮಾಡಿಕೊ೦ಡಿರುವ ಅರ್ಥ. ಅಮೇಲೆ ಎರಡನೆಯ 
ಹಾಗು ಮೂರನೆಯ ಭಾಗಗಳು ಹೀಗಿವೆ : "ತೇನ ತ್ಯಕ್ರೇನ ಭುಂಜೀಥಾಃ' ಇವುಗಳನ್ನು 
ನಾನು ಎರಡು ಭಾಗಗಳನ್ನಾಗಿ ಮಾಡಿ ಹೀಗೆ ಅನುವಾದಿಸುತ್ತೇನೆ. "ಅದನ್ನು ತ್ಯಾಗಮಾಡು 
ಹಾಗು ಭೋಗಿಸು,' ಎಂದು ಅದಕ್ಕೆ ಇನ್ನೊಂದು ಭಾಷಾ೦ತರವೂ ಇದೆ. "ಅವನು 
ಕೊಡುವದನ್ನೇ ಭೋಗಿಸು' ಎಂದು. ಹಾಗಿದ್ದರೂ ಅದನ್ನು ಎರಡು ಭಾಗಗಳನ್ನಾಗಿ 
ಮಾಡಬಹುದು. ಅನಂತರ ಕೊನೆಯ ಮತ್ತು ಅತಿ ಮಹತ್ವದ ಭಾಗವಾದ “ಮಾಗ್ಯೃಧಃ 
ಕಸ್ಯಸ್ಪಿದ್‌ ಧನಂ” ಅಂದರೆ ಹರವರ ಧನವನ್ನು ಅಶಿಸಬೇಡ ಎಂದು ಅದರ ಆರ್ಥ. 
ಈ ಮೊದಲನೆಯ ಮಂತ್ರದ ಪೂರ್ಣ ಅರ್ಥವನ್ನು ತಿಳಿಸುವ ಯತ್ನ ಇಲ್ಲವೆ 
ಭಾಷ್ಯವೇ ಆ ಉಪನಿಷತ್ತಿನ ಉಳಿದ ಮಂತ್ರಗಳು. ಗೀತೆಯ ಬೆಳಕಿನಲ್ಲಿ ಈ ಮಂತ್ರವನ್ನು 
ನಾನು ಓದಿದಾಗ ಅಥವಾ ಈ ಮಂತ್ರದ ಬೆಳಕಿನಲ್ಲಿ ಗೀತೆಯನ್ನು ಓದಿದರೆ ಗೀತೆಯು 
ಈ ಮಂತ್ರದ ಭಾಷ್ಯವೆ೦ದು ನನಗೆ ಕಂಡುಬರುತ್ತದೆ. ಈ ಮಂತ್ರವು ಸಮಾಜವಾದಿಯ 
ಹಾಗು ಸಾಮ್ಮವಾದಿಯ ಆಶೋತ್ತರಗಳನ್ನು, ಮತ್ತು ದಾರ್ಶನಿಕನ ಹಾಗು ಅರ್ಥಶಾಸ್ತ್ರಜ್ಞನ 
ಆಕಾಂಕ್ಷೆಗಳನ್ನು ತಣಿಸುವಂತೆ ನನಗೆ ತೋರುತ್ತದೆ. ಹಿಂದೂಮತಸ್ಥರಲ್ಲದವರಿಗೆ ದ 
ಮಂತ್ರವು ಅವರ ಆಕಾಂಕ್ಷೆಗಳನ್ನು ತೃಪ್ರಪಡಿಸುತ್ತದೆಯೆಂದು ಸೂಚಿಸುವ ಸಾಹಸವನ್ನು 
ನಾನು. ಮಾಡುತ್ತೇನೆ. ಅದು ಸತ್ಯವಾಗಿದ್ದರೆ- ಸತ್ಯವೆಂದು ನಾನು ತಿಳಿದಿದ್ದೇನೆ 
ಹಿಂದೂಧರ್ಮದಲ್ಲಿ ಈ ಮಂತ್ರದ ಅರ್ಥಕ್ಕೆ ವಿಸಂಗತವಾದುದು ಅಥವಾ 
ಎರುದ್ಧವಾದುದಾವುದನ್ನೂ ನೀವು ಗಣನೆಗೆ ತಂದು ಕೊಳ್ಳಬೇಕಾಗಿಲ್ಲ. ಸಮಸ್ತ 
ಜೀವಿಗಳಲ್ಲಿಯೂ ಒಬ್ಬನೇ ಸೃಷ್ಟಿಕರ್ತನಾದ ಪರಮಾತ್ಮನಿರುವನು; ಅವನು ವಿಶ್ವವನ್ನೆಲ್ಲ 


ಸಮಾಜಧರ್ಮ - 63 


ವ್ಯಾಪಿಸಿರುವನೆಂಬುದಕ್ಕಿಂತ ಸಾಮನ್ಯ ಮನುಷ್ಯನಿಗೆ ಹೆಚ್ಚೇನು ಬೇಕು ? ಮಂತ್ರದ 
ಇನ್ನುಳಿದ ಮೂರು ಭಾಗಗಳು ಮೊದಲನೇ ಮಂತ್ರದಿಂದಲೇ ನೇರವಾಗಿ ಹೊರ 
ಹೊೂಮ್ಮುತ್ತವೆ. ತಾನು ಹೊಟ್ಟಸಿದ ಪ್ರತಿಯೊಂದರಲ್ಲಿಯೂ ದೇವನಿದ್ದಾನೆಂದು ನೀವು 
ನಂಬುವದಾದರೆ ಅವನು ಕೊಡಲಾರದುದನ್ನು ನೀವು ಭೋಗಿ ಸಲಾರಿರೆಂಬುದನ್ನು 
ನೀವು ಕಂಡ ಬಳಿಕ ಬೇರೊಬ್ಬನ ಆಸ್ತಿಯನ್ನು ನೀವು ಆಶಿಸಲಾರಿರಿ ಎಂಬುದು 
ಸ್ಪಷ್ಟವಾಗುತ್ತದೆ. ಆತನ ಅಸಂಖ್ಯ ಪ್ರಾಣಿಗಳಲ್ಲಿ ನೀವೊಬ್ಬರೆಂದು ತಿಳಿದರೆ ಎಲ್ಲವನ್ನೂ 
ತ್ಯಜಿಸಿ ಅದನ್ನು ಆತನ ಅಡಿದಾವರೆಗಳಲ್ಲಿ ಅರ್ಪಿಸುವದು ನಿಮ್ಮ ಧರ್ಮವಾಗುತ್ತದೆ. 
ಆದರೆ ಅದು ದ್ವಿಜತ್ವ ಅಥವಾ ನವಜನ್ಮವೇ ಸರಿ. ತಿಳಿದು ಮಾಡಿದ ಕಾರ್ಯವೇ 
ಅದಲ್ಲದೆ ಅಜ್ಞಾನದಿಂದ ಮಾಡಿದ ತ್ಯಾಗವಲ್ಲ. ಅಂತೆಯೇ ಇದು ಪುನರ್ಜನನ. 
ದೇಹಧಾರಿಗ ಭೋಜನ ಪಾನಾದಿಗಳು ಅವಶ್ಯವಾದುದರಿ೦ದ ಅವುಗಳನ್ನು ಆತನಿಂದಲೇ 
ಸ್ವಾಭಾವಿಕವಾಗಿ ಪಡೆಯಬೇಕು. ಮತ್ತು ಆ ತ್ಯಾಗದ ಸ್ವಾಭಾವಿಕ ಪ್ರತಿ ಫಲವಾಗಿಯೆ 
ಅವನು ಅದನ್ನು ಪಡೆಯುವನು. ಇಷ್ಟೇ ಸಾಲದೆಂಬಂತೆ ಮಂತ್ರದ ಕೊನೆಯಲ್ಲಿ 
“ಮಾಗೃಧಃ ಕಸ್ಯಸ್ಪಿದ್ದನಂ' ಅಂದರೆ ಇನ್ನೊಬ್ಬರ ಆಸ್ತಿಯನ್ನು ಆಶಿಸಬೇಡೆಂದು ಹೇಳಿದೆ. 
ಈ ಉಪದೇಶಗಳನ್ನು ಆಚರಣೆಯಲ್ಲಿ ತಂದಾಕ್ಷಣವೇ ನೀವು ಸಮಸ್ತ 
ಪ್ರಾಣಿವರ್ಗದೊಡನೆ ಸೌಹಾರ್ದದುಣದ ಬಾಳವ ಜಾಣ ವಿಶ್ವನಾಗರಿಕರಾಗಿರುವಿರಿ. 
ಮಾನವನ ಉಚ್ಚತಮ ಐಹಿಕ ಆಮುಷ್ಠಿಕ ಆಕಾಂಕ್ಟಳನ್ನು ಅದು ತೃಪ್ತಪಡಿಸತ್ತದೆ.” 


ಕೋಟಾಯಂ ಭಾಷಣದಿಂದ 
(ಕೋಟಾಯಂನಲ್ಲಿ ಕ್ರೈಸ್ತಮತೀಯ ಶ್ರೋತೃವರ್ಗದ ಮುಂದೆ ಈಶೋಪನಿಷತ್ತಿನ 


ಮಂತ್ರವನ್ನು ಕುರಿತು ಪುನಃ ಮಾತಾಡುವಾಗ ಗಾಂಧೀಜೀ ಹೀಗೆಂದರು:) ಈ 
ಮಂತ್ರವು ದೇವರನ್ನು ಸೃಷ್ಟಿಕರ್ತನೆಂದೂ, ಪ್ರಭುವೆಂದೂ ಈಶನೆಂದೂ ಬಣ್ಣಿಸುತ್ತದೆ. 
ಈ ಮಂತ್ರವನ್ನು ಖಂಡಿಹಿಡಿದ ದ್ರಷ್ಟಾರನಿಗೆ ಎಲ್ಲೆಡೆಯಲ್ಲಿ ದೇವನಿರುವನೆಂಬ ಒಂದು 
ಮಾತಿನಿಂದ ಸಮಾಧಾನವಾಗಲಿಲ್ಲ. ಮುಂದುವರಿದು ಹೀಗೆ ಹೇಳಿದನು: 
“ಎಲ್ಲದರಲ್ಲಿಯೂ ದೇವನಿರುವದರಿಂದ ನಿನ್ನದೆನ್ನುವುದಾವುದೂ ಇಲ್ಲ : ನಿನ್ನ ದೇಹವೂ 
ನಿನ್ನದಲ್ಲ”, ನೀವು ಪಡೆದುದೆಲ್ಲದಕ್ಕೂ ದೇವನೇ ಅವಿವಾದ್ಯ ಸ್ವಾಮಿ, ಅಪ್ರತಿಭಟಿನೀಯ 
ಪ್ರಭು. ಆದುದರಿಂದ ಹಿಂದೂ ಎನಿಸಿಕೊಳ್ಳುವವನು-ಕ್ರಿಸ್ತರು ಹೇಳುವಂತೆ- ನವಜನ್ಮ 
ಅಥವಾ ದ್ವಿಜತ್ವದ ವಿಧಿಯನ್ನು ಆಚರಿಸುವಾಗ ತನ್ನದೆಂದು ಅಜ್ಞಾನದಿಂದ 
ತಿಳಿದುಕೊ೦ಡುದನ್ನೆಲ್ಲ ಪರಮಾತ್ಮನಿಗೆ ಸಮರ್ಪಿಸಬೇಕಾಗುವದು. ಪ್ರತಿಫಲವಾಗಿ ಈ 
ಸಮರ್ಪಣವನ್ನು ಮಾಡಿದವನ ಅನ್ನವಸ್ತವಸತಿಗಳ ಯೋಗಕ್ಷೇಮವನ್ನು ದೇವರೇ 


64 - ಸಮಾಜಧರ್ಮ 


ನೋಡಿಕೊಳ್ಳುವನೆಂದು ಹೇಳಲಾಗುತ್ತದೆ. ಆದುದರಿಂದ ಜೀವನದ ಆವಶ್ಯಕತೆಗಳನ್ನು 
ಭೋಗಿಸುವ ನಿಯಮ, ಅವುಗಳ ತಾಗ ಮತ್ತು ಸಮರ್ಪಣ ದಿನದಿನವೂ ಆ 
ಸಮರ್ಪಣ ಮತ್ತು ತ್ಯಾಗಗಳನ್ನು ನಾವು ಮಾಡಬೇಕು.ಯಾಕೆಂದರೆ ಈ ವ್ಯಾಪೃತ 
ಪ್ರಪಂಚದಲ್ಲಿ ನಾವು ಜೀವನದ ರಹಸ್ಯವನ್ನು ಮರೆಯುವ ಭೀತಿಯಿದೆ. ಎಲ್ಲಕ್ಕೂ 
ಕಳಸ ವಿಟ್ಟಂತೆ ಮಂತ್ರದ್ರಷ್ಟನಾದ ಯಷಿಯು “ಹೆರವರ ವಿತ್ತವನ್ನು ಆಶಿಸಬೇಡ” 
ಎಂದು ಹೇಳಿರುವನು. ಈ ಚಿಕ್ಕ ಮಂತ್ರದಲ್ಲಿ ಹುದುಗಿಸ ಸತ್ಯವು ಪ್ರತಿಯೊಬ್ಬ ಮಾನವನ 
ಐಹಿಕ ಆಮುಷಿಕ ಉಚ್ಚತಮ ಆಶೋತ್ತರಗಳನ್ನು ತೃಪ್ತಪಡಿಸಲು ಸಮರ್ಥ 
ವಾಗಿದೆಯೆಂದು ನಾನು “ಧೈರ್ಯದಿಂದ ಸೂಚಿಸ ಬಯಸುತ್ತೇನೆ. ವಿಶ್ವಮಾನ್ಯ 
ತತ್ವಗ್ರಂಥಗಳ ನನ್ನ ಅನ್ವೇಷಣೆಯಲ್ಲಿ ಈ ಮಂತ್ರಕ್ಕೆ ಪೂರಕವಾಗಿ ಹೇಳುವ 
ಹೆಚ್ಚಿನದಾವುದನ್ನೂ ನಾನು ಕಂಡಿಲ್ಲ. ಧರ್ಮಗ್ರಂಥಗಳ ಬಗೆಗೆ ನಾನು ಓದಿದುದೆಲ್ಲವನ್ನು 
ಯೋಚಿಸಿ ನೋಡಿದಾಗ ನಾನು ಓದಿದ್ದು ಅತ್ಯಲ್ಪವೆ೦ದು ಒಪ್ಪಿಕೊಳ್ಳುತ್ತೇನೆ - ಎಲ್ಲ 
ವೇದಾಗಮಗಳಲ್ಲಿರುವ ಒಳಿತಾದುದೆಲ್ಲವೂ ಈ ಮಂತ್ರದಿಂದಲೇ ಹೊರ 
ಹೊಮ್ಮಿದೆಯೆಂದು ನನಗೆ ಅನಿಸುತ್ತದೆ. ಎಶ್ಚಬಂಧುತ್ವದ ವಿಷಯವಿದ್ದರೆ -ಬರೀ 
ಮಾನವ ಬಂಧುತ್ತವಲ್ಲ, ಸಮಸ್ತ ಪ್ರಾಣಿಬಂಧುತ್ವ-ಅದನ್ನು ನಾನು ಈ ಮಂತ್ರದಲ್ಲಿ 
ಕಾಣುತ್ತೇನೆ. ಈಶನಲ್ಲಿ ಪ್ರಭುವಿನಲ್ಲಿ ಸ್ವಾಮಿಯಲ್ಲಿ ಅವಿಚಲ ಶ್ರದ್ಧೆಯ ವಿಷಯವಿದ್ದ- 
ಈ ಮಂತ್ರದಲ್ಲ ಆದಿ ನನಗೆ ಗೋಚರವಾಗುತ್ತದೆ. ಪರಮಾತ್ಮನಿಗೆ ಸರ್ವಸಮರ್ಪಣದ 
ಎಷಯವಿದ್ದರೆ ಹಾಗೂ ನನಗೆ ಬೇಕಾದುದನ್ನೆಲ್ಲ ಆತನೇ ಬದಲಿಸುವನೆಂಬ ಶ್ರದ್ಧೆಯ 
ವಿಚಾರವಿದ್ದರೆ ಅಗಲೂ ಈ ಮಂತ್ರದಲ್ಲಿ ಅವು ನನಗೆ ಕಾಣುತ್ತವೆ. ನನ್ನ ಹಾಗೂ 
ನಿಮ್ಮ ನಾಡಿನಾಡಿಗಳಲ್ಲಿ ನರನರಗಳಲ್ಲಿ ಆತನು ತುಂಬಿರುವದರಿಂದ ಭೂತಲದ 
ಮೇಲಿನ ಎಲ್ಲ ಪ್ರಾಣಿಗಳ ಸಮಾನತೆಯ ತತ್ವವನ್ನು ನಾನು ಇದರಿಂದ ನಿಶ್ಚಯ 
ಮಾಡುತ್ತೇನೆ. ಎಲ್ಲ ದಾರ್ಶನಿಕ ಸಾಮ್ಯವಾದಿಗಳ ಆಕಾಂಕ್ಷೆಯನ್ನು ಇದು ಪೂರೈಸಬಲ್ಲದು. 
ದೇವರಿಗೆ ಸೇರಿದ ಯಾವ ವಸ್ತುವನ್ನು ನನ್ನದೆಂದು ನಾನು ತಿಳಿದುಕೊಳ್ಳಲಾರೆನೆಂದು 
ಈ ಮಂತ್ರವು ನನಗೆ ಬೋಧಿಸುತ್ತದೆ. ಈ ಮಂತ್ರದಲ್ಲಿ ನಂಬಿಕೆಯುಳ್ಳ ನನ್ನ ಹಾಗೂ 
ಇತರರ ಜೀವನವು ಸಮರ್ಪಣದ ಜೀವನವಾಬೇಕಾದರೆ ನಮ್ಮ ಸಹಚರ ಜೀವಿ 
ಸೇವೆಗೆ ಅದು ಮುಡುಪಾಗಬೇಕು. 

ಇದು ನನ್ನ ಶ್ರದ್ಧೆ. ಹಿಂದುಗಳೆನ್ನುವವರೆಲ್ಲರ ಶ್ರದ್ಧೆಯೂ ಇದಾಗ ಬೇಕು. ಕ್ರೈಸ್ತ 
ಮಿತ್ರರೂ ಮುಸಲ್ಮಾನ ಬಂಧುಗಳು ತಮ್ಮ ಧರ್ಮಗಳನ್ನು ಶೋಧಿಸಿದರೂ ಅವುಗಳಲ್ಲಿ 
ಇದಕ್ಕಿಂತ ಹೆಚ್ಚಿನದಾವುದನ್ನೂ ಕಾಣುವದಿಲ್ಲೆಂದು ನಾ ಧೈರ್ಯದಿಂದ ಸೂಚಿಸಬಲ್ಲೆನು. 


ಸಮಾಜಧರ್ಮ - 65 


ಹಿಂದೂತ್ಸದ ಹೆಸರಿನಲ್ಲಿ ಎಸಗಿರುವ ಅನೇಕ ಅಂಧಶ್ರದ್ದೆಗಳ ಅರಿವು ನನಗಿದೆ 
ಎ೦ಬುದನ್ನು ಬಚ್ಚಿಡುವ ಇಚ್ಛೆಯು ನನಗಿಲ್ಲ. ಹಿಂದುತ್ವದ ವೇಷವನ್ನು ಹಾಕಿಕೊಂಡಿರುವ 
ಅನೇಕ ಮೂಢ ನಂಬುಗೆಗಳ ಪರಿಚಯ ನನಗುಂಟು. ಮತ್ತು ಇದ್ದುದನ್ನು ಇದ್ದಂತೆ 
` ಹೇಳುವದಕ್ಕೆ ನನಗಾವ ಸಂಕೋಚವೂ ಇಲ್ಲ. ಅಸ್ಪಶ್ಯತೆ ಇಂತಹ ಅಂಧಶ್ರದ್ದೆಗಳಲ್ಲಿ 
ಹಚ್ಚಿನ ಅಂಧಶ್ರದ್ಧೆಯೆಂದು ಹೇಳಲು ನಾನೆಂದೂ ಹಿಂಜರಿದಿಲ್ಲ. ಆದರೂ ನಾನು 
ಹಿಂದೂ ಆಗಿಯ ಉಳಿದಿದ್ದೇನೆ ಏಕೆಂದರೆ ಈ ಅಂಧಶ್ರದ್ದೆಗಳು ಹಿಂದೂಧರ್ಮದ 
ಅಂಗಗಳೆಂದು ನಾನು ನಂಬುವುದಿಲ್ಲ. ನಾನು ವಿವರಿಸಿದ ಹಾಗು ನಾನು ಹೇಳಿದ 
ಮಂತ್ರದಲ್ಲಿ ಹುದುಗಿದ ಸತ್ಯಕ್ಕೆ ವಿಸಂಗತವಾದುದನ್ನು ಹಿಂದೂಧರ್ಮಕ್ಕೆ 
ಸೇರಿದ್ದುದಲ್ಲವೆಂದು ನಿರಾಕರಿಸಿಬಿಡಬೇಕೆಂದು ಹಿಂದೂಧರ್ಮದಲ್ಲಿ ಹೇಳಿದ 
ಶಾಸ್ತಾರ್ಥನಿಯಮಗಳೇ ನಮಗೆ ತಿಳಿಸುತ್ತವೆ. 


೧೨೫ ರ ವರೆಗೆ ಬಾಳಬೇಕು 


ವಿಚಾರವನ್ನು ಮಾಡದೆ, ನಾನು ೧೨೫ ವರ್ಷಗಳ ವರೆಗೆ ಬದುಕಬೇಕೆಂಬ ನನ್ನ 
ಇಚ್ಛೆಯನ್ನು ಸಂ ನಾನು ಮಾತನಾಡಿಲ್ಲ. ಅದಕ್ಕೆ ಆಳವಾದ ತಥನವದೆ. 
 ಈಶೋಪನಿಷತಿನ ಮೂರನೆಯ ಮಂತ್ರವೇ ನನ್ನ ಈ ಮನೋಗತದ ಆಧಾರ. 
ಅನಾಸಕ್ತಿಯಿಂದ ಸೇವೆಗೈಯುತ್ತಾ ನೂರು ವರ್ಷ 'ಮನುಷ್ಯನು ಬಾಳಬೇಕೆಂದು ಆ 
ಮಂತ್ರವು ಹೇಳುತ್ತದೆ. ನೂರೆಂದರೆ ನೂರಿಪ್ಪತ್ತೈದೆ೦ದು ಒಂದು ಭಾಷ್ಕವು ಹೇಳುತ್ತದೆ. 

ಅದೇನೇ ಇರಲಿ, ನೂರರ ಅರ್ಥವು ನನಗೆ ಈಗ ಪ್ರಕೃತವಲ್ಲ. ಇಚ್ಛಾಸಿದ್ದಿಗೆ 
ಅಗತ್ಯವಾದ ನಿಯಮವಾವುದೆಂಬುದನ್ನು ತೋರಿಸುವುದೇ ನನ್ನ ಉದ್ದೇಶ. 
ಅನಾಸಕ್ತಿಯಿಂದ ಸೇವೆಮಾಡುವುದೇ .ಆ ನಿಯಮ. ಅಂದರೆ, ಫಲಾಪೇಕ್ಷೆಯನ್ನು 
ಬಿಟ್ಟುಸೇವೆಂಯನ್ನು ಮಾಡುವದು. ಅದಿಲ್ಲದೆ ೧೨೫ ವರ್ಷಗಳವರೆಗೆ 
ಬದುಕಬಯಸಕೂಡದು. ಅನಾಸಕ್ತಿಯ ಅ ಹಂತವನ್ನು ಮುಟ್ಟದೆ ೧೨೫ ವರ್ಷಗಳವರೆಗೆ 
ಜೀವಿಸುವುದೆಂದೆನಿಸಬಾರದು. ಉಸಿರೆಳೆವ ಹಣದಂತೆ ಬಂಧುಬಳಗದವರಿಗೆ ಭಾರವಾಗಿ 
ಸಮಾಜಕ್ಕೆ ಹೊರೆಯಾಗಿ ಬಾಳುವದು ಬಾಳಲ್ಲ; ಅಂತಹ ಸಂದರ್ಭಗಳಲ್ಲಿ ಬೇಗ 
ಬಜ ಕೇಳಿಕೊಳ್ಳುವುದೇ ಪರಮ ಕರ್ತವ್ಯವಾಗುವದಲ್ಲದೆ ಹೇಗಾದರೂ 
: ದೀರ್ಫಾಯುಷ್ಯವನ್ನು ಪಡೆಯುವುದಲ್ಲ. 

ಮಾನವ ದೇಹವು ಸೇವೆಗಾಗಿದೆಯಲ್ಲದೆ ಭೋಗಕ್ಕಾಗಿಯಲ್ಲ. ಸುಖಜೀವನದ 
ಗುಟ್ಟು ತ್ಯಾಗದಲ್ಲಿದೆ. ತ್ಯಾಗವೇ ಜೀವನ. ವೈರಾಗ್ಯದ ಬಾಳೇ ಬಾಳು. ಭೋಗವೇ 
ಮರಣ. ಆದುದರಿಂದ ಫಲದ ಮೇಲೆ ಕಣ್ಣಿಡದೆ ಸೇವೆಯನ್ನು ಮಾಡುತ್ತ ೧೨೫ 
ವರ್ಷಗಳ ವರೆಗೆ ಜೀವಿಸಲು ಇಚ್ಛಿಸುವ ಹಕ್ಕು ಪ್ರತಿಯೊಬ್ಬನಿಗೂ ಇದೆ. ಇಂತಹ 
66 - ಸಮಾಜಧರ್ಮ 


ಜೀವನವೂ ಸಮಗ ವಾಗಿಯೂ ಸಂಪೂರ್ಣವಾಗಿಯೂ ಸೇವೆಗೆ ಮುಡುಪಾಗಿರಬೇಕು. 
ಇಂತಹ ಸೇವೆಗಾಗಿ ಮಾಡಿದ ತ್ಕಾಗದಲ್ಲ ಅವಿನಾಶಿಯಾದ ಆನಂದವಿದೆ. ಇದನ್ನು 
ಯಾರೂ ಕಸಿದುಕೊಳ್ಳಲಾರರು. ಯಾಕೆಂದರೆ ಆ ಅಮೃತವು ಒಳಗಿನಿಂದ 
ಪುಟಿಯುತ್ತದೆಯಲ್ಲದೆ ಜೀವನಕ್ಕೆ ಸಂಜೀವನವನ್ನು ಒದಗಿಸುದುತ್ತದೆ. ಇದರಲ್ಲಿ ದುಗುಡ 
ದುಮ್ಮಾನಗಳಿಗಾಗಲಿ ತಾಳ್ಗಗೇಡಿತನಕ್ಕಾಗಲಿ ಎಡೆಯಿರಲಾರದು. ಈ ಆನಂದವಿಲ್ಲದೆ 
ದೀರ್ಫಾಯುಷ್ಯವು ಅಶಕ್ಕ ಮತ್ತು ಒಂದು ವೇಳೆ ಶಕ್ಕವಾದರೂ ಅದು 

ಪ್ರಯೋಜನಕಾರಿಯಾಗದು. |; 
ಬಾಹ್ಯ ಸಾಧನಗಳಿಂದ ೧೨೫ ವರ್ಷಗಳ ವರೆಗೆ ಆಯುಷಾ ಭಿವೃದ್ಧಿಯನ್ನು 

ಮಾಡಿಕೊಳ್ಳುವ ಶಕ್ಕತೆಯ ಹ್‌ ಈ ವಾದಕ್ಕೆ ಸ 
(ಹರಿಜನ : ೨೪ ೨ ೪೬) 


ತುಂಡುಧೋತ್ರ 


ತು೦ಡುಧೋತ್ರದ ಅಂಗೀಕಾರವು ನನಗೆ ಕೇವಲ ಒಂದು ಆವಶ್ಯಕತೆಯಾಗಿತ್ತು 
ಆದರೆ ತುಂಡುಧೋತ್ರವು ಸರಲತೆಯ ಒಂದು ಪ್ರತೀಕವಾದುದರಿಂದ ಭಾರತೀಯ 
ನಾಗರಿಕತೆಯ ಪ್ರತಿನಿಧಿಯೂ ಅದಾಗಿರಲಿ. ವಿವಿಧ ಮತಗಳನ್ನು ಪ್ರತಿನಿಧಿಸುವ 
ಸಂಸ ೃತಿಗಳು ಕೂಡಿವ ಭೌಗೋಲಿಕ ಹಾಗು ಇತರ ಆವರಣಗಳ ವರ್ಚಸ್ಸುಳ್ಳ . 
ಸಂಗಡ ಮ್ಮಿಲನವೇ ಅದು. ಹೀಗೆಯೇ ಇಸ್ಲಾಮೀ ಸಂಸ ಸತಿಯು ಅರೇಬಿಯಾದಲ್ಲಿ 
ಟರ್ಕಿಯಲ್ಲಿ, ಐಗುಪಿನಲ್ಲಿ ಮತ್ತು ಭಾರತದಲ್ಲಿ ಒಂದೇ "ರನಾಗಿಲ್ಲ. ಆಯಾಯ 
ದೇಶಗಳ ಪರಿಸ್ಥಿತಿಯ ಪ್ರಭಾವಕ್ಕೆ ಅದು ಒಳಗಾಗಿದೆ. ಆದುದರಿಂದ ಭಾರತೀಯ 
ಸಂಸ್ಕೃತಿಯು ಭಾರತೀಯವಾಗಿದೆ ಅದು ಹಿಂದೂ ಸಂಸ್ಕೃತಿಯೂ ಅಲ್ಲ ; ಇಸ್ಲಾಮ್‌ 
ಸಂಸ್ಕೃತಿಯೂ ಅಲ್ಲ. ಅಥವಾ ಬೇರಾವುದೂ ಅಲ್ಲ ಅದು ಇವೆಲ್ಲವುಗಳ ಐಕ್ಯತೆ 
ಮತ್ತು ಸಾರತಃ ಪೌರ್ವಾತ್ಯ. ನನ್ನ ಮನಸಿನಲ್ಲಿದ್ದುದು ಆ ಸಂಸ್ಕೃತಿ. ಭಾರತೀಯನೆಂದು 
ಕರೆದುಕೊಳ್ಳುವ ಸ್ತ್ರೀಪುರುಷರು ಆ ಸಂಸ್ಕ ಪತಿಯ ರಕ್ಷಕರಾಗಬೇಕು ಅದರ 
ಧಗ. ಮತ್ತು ಅದರ ಮ ದಾಳಿಯನ್ನು ಎದುರಿಸಬೇಕು. 

ಐರೋಪ್ಯ ನಾಗರಿಕತೆಯು " ಐರೋಪರಿಗೆ ಯೋಗ್ಯವಾಗಿದೆ. ES ಅದನ್ನು 
ಅನುಕರಿಸಲು ನೀವು ಯತ್ನಿಸಿದರೆ ಭಾರತಕ್ಕೆ Be ಅಹಿತವಾಗುವದು ನಿಶ್ಚಿತ. 
ಅದನ್ನು ಭುಸಿಚಹಹಿಗಾ ಇಲ್ಲವೆ ಅದರಲ್ಲಿ ಅರಗಿಸಿಕೊಳ್ಳತಕ್ಕ ಒಳಿತಾದುದನ್ನು 
ಅರಗಿಸಿಕೊಳ್ಳಬಾರದೆಂದಾಗಲಿ ಇದರರ್ಥವಲ್ಲ. ಹಾಗೆಯೇ ಐರೋಪ್ಕರಾದರೂ 
ಅದರಲ್ಲಿರುವ ಅನಿಷ್ಟ ಅಂಶಗಳನ್ನು ಬಿಡಲೇ ಕೂಡದೆಂದೂ ಅರ್ಥವಲ್ಲ. ಭೌತಿಕ 
ಸುಖಕ್ಕೆ ಅನ್ವೇಷಣವು ಅಂತಹ ಒಂದು ಅನಿಷ್ಟ ಅಂಶ.ಭೌತಿಕ ಸುಖಕ್ಕೆ 


ಸಮಾಜಧರ್ಮ - 67 


ಯೂರೋಪಿನವರು ಗುಲಾಮರಾಗಿದ್ದಾರೆ. ಅದರ ಭಾರದಿಂದ ನಾಶವಾಗಬಾರದೆಂಬ 
ಇಚ್ಛೆಯು ಐರೋಷ್ಯರಿಗಿದ್ದರೆ ಅವರಾದರೂ ತಮ್ಮ ಜೀವನದರ್ಶನವನ್ನು 
ಮಾರ್ಪಡಿಸಿಕೊಳ್ಳುವದವಶ್ಯ. ನನ್ನ ಈ ಅವಲೋಕನವು ತಪಿರಬಹುದು. ಆದರೆ 
ಭಾರತಕ್ಕೆ ಮಾತ್ರ ಈ ಮೃಗಜಲವನ್ನು ಬೆಂಬತ್ತಿಹೋಗುವದು. ನಿಶ್ಚಿತವಾದ ಮೃತ್ಯುವನ್ನು 
ಆಲಿಂಗಿಸಿದಂತೆಯೆ. ನಮ್ಮ ಅಂತರಂಗದ ಮೇಲೆ "ಸರಲ ಜೀವನ, ಉದಾತ್ತ ವಿಚಾರ' 
ಎ೦ಬ ಪಾಶ್ಚಿಮಾತ್ಯ ದಾರ್ಶನಿಕನ ಸೂತ್ರವನ್ನು ಕೊರೆದುಕೊಳ್ಳೋಣ. ಇಂದು 
ಕೋಟ್ಯಂತರ ಜನರಿಗೆ ಉಚ್ಚ ಸುಖಜೀವನವು ಶಕ್ಕವಿಲ್ಲ. ಪ್ರಯುಕ್ತ ಜನಸಾಮಾನ್ಯರಿಗಾಗಿ 
ಎಚಾರಮಾಡುತ್ತೇವಂದು ಕೊಚ್ಚಿಕೊಳ್ಳುವ ಕೆಲವರಾದ ನಾವು ಉಚ್ಚ ಸುಖಜೀವನದ 
ನಿರರ್ಥಕ ಅನ್ವೇಷಣದ ಭರದಲ್ಲಿ ಉದಾತ್ತ ವಿಚಾರವನ್ನು ಕಳೆದುಕೊಳ್ಳುವ 
ಗಂಡಾಂತರವಿದೆ. 

(ಯಂಗ್‌ ಇಂಡಿಯಾ: ೩೦ ೪ ೩೧) 


68 - ಸಮಾಜಧರ್ಮ 


ದೇವಸ್ಥಾನಪೂಜೆ 


ಶ್ರದ್ಧೆಯಿಂದ ದೇವಸ್ಥಾನಗಳಿಗೆ ಹೋಗಿರಿ 
ಛ | ಛಿ 


(ತಿರುವಾ೦ಕೂರು ದೇವಸ್ಥಾನ ಪ್ರವೇಶ ಪ್ರಕಟನಾಸಮಾರಂಭ ಸಮಯದಲ್ಲ 
ತಿರುವನಂತಪುರದಲ್ಲಿ ಗಾ೦ಧೀಜಿಯು ತಮ್ಮ ಭಾಷಣದಲ್ಲಿ ಹೀಗೆ ಹೇಳಿದರು:) 

ನನ್ನ ಬಾಲ್ಯದಲ್ಲಿ ನನ್ನ ತಾಯಿತಂದೆಗಳು ನನ್ನಲ್ಲಿ ತುಂಬಿದ ಭಕ್ತಿ ಶ್ರದ್ಧಗಳಿ೦ದ 
ನಾನು ಅನೇಕ ದೇವಾಲಯಗಳಿಗೆ ಹೋಗುತ್ತಿಲ್ಲ. ಅಸ್ಪ ಶ್ರರೆನಿಸಿಕೊಳ್ಳುವ ಪ್ರಶಿಯೊಬ್ಬನಿಗೆ 
ಮುಕ್ತ ದ್ವಾರವಿದ್ದ ಹೊರತು ಗುಡಿಗಳಿಗೆ ನಾನು ಹೋಗುವದನ್ನು ಬಿಟ್ಟಿದ್ದೇನೆ. 
ಆದುದರಿಂದ ಇಂದು ಬೆಳಿಗ್ಗೆ ಗುಡಿಯಲ್ಲಿ ನಾನು ನೋಡಿದ್ದುದರಿಂದ ಹೊಳದ 
ಭಾವನೆಯು ಈ ಪ್ರಕಟನೆಯ ಬಳಿಕ ದೇವಾಲಯಕ್ಕೆ ಹೋಗಿದ್ದ ಅವರ್ಣ ಹಿಂದೂಗಳ 
ಮನಸ್ಸಿನಲ್ಲಿಯೂ ಅಷ್ಟೇ ನೂತನವಾಗಿ ಹೊಳದಿರಲಿಕ್ಕೆ ಸಾಕು. ನನ್ನ ಮನಸ್ಸು 
ಕಲ್ಪನಾರ೦ಗದಲ್ಲಿ ಅಲೆದಾಡುತ್ತ ಇತಿಹಾಸಪೂರ್ವ ಶತಮಾನಗಳಲ್ಲಿಯೂ 
ದೇವಾಲಯಗಳು ದೇವನ ಸಂದೇಶವನ್ನು ಶಿಲೆಗಳಲ್ಲಿಯೂ ಲೋಹಗಳಲ್ಲಿಯೂ 
ಹರಡಲು ಆರಂಭಮಾಡಿದ ಕಾಲದವರೆಗೆ ಹೋಯಿತು. ತನ್ನದೇ ಆದ ಉತ್ತಮ 
ಹಿಂದಿಯಲ್ಲಿ ಪ್ರತಿಯೊಂದು ಪ್ರತಿಮೆಯ ಅರ್ಥವನ್ನು ಹೇಳುತ್ತಿದ್ದ ಅರ್ಚಕನು ಅಲ್ಲಿಯ 
ಪ್ರತಿಯೊ೦ದು ಪ್ರತಿಮೆಯೂ ದೇವನೆಂದು ನನಗೆ ಹೇಳಲಿಲ್ಲ ಅದರೆ ಆ ವಿಶಿಷ್ಟ 
ಅರ್ಥವನ್ನು ನನಗೆ ವಿವರಿಸದೆ ಈ ಗುಡಿಗಳು ಅಪಾರವಾದ ಸಾಗರದಲ್ಲಿಯ ಅಸಂಖ್ಯ 


ಸಮಾಜಧರ್ಮ - 69 


:ಗಳಂತಿರುವ ನಮ್ಮ ಹಾಗು ಅದೃಷ್ಟ ಅದೃಶ್ಯ ಮತ್ತು ಅಪ್ರಮೇಯನಾದ ದೇವನ 
ನಡುವೆ ಏರ್ಪಡಿಸಿದ ಅನೇಕ ಸೇತುವೆಗಳೆಂದು ಗುರುತಿಸುವಂತೆ ಮಾಡಿದನು. 
ಮಾನವಕುಟು೦ಬದವರಾದ ನಾವೆಲ್ಲರೂ ತತ್ವಜ್ಞಾನಿಗಳಲ್ಲ. ನಾವೆಲ್ಲರೂ ಮಣ್ಣಿಗಿ೦ತಲೂ 
ಮಣ್ಣು ಅದೃಶ್ಯನಾದದೇವನನ್ನು ಧ್ಯಾನಿಸಿ ತೃಪ್ತರಾಗುವವರಲ್ಲ. ಹೇಗೆಯ ಆಗಲಿ ನಮ್ಮ 
ಸ್ಪರ್ಶಕ್ಕೆ ನಿಲುಕತಕ್ಕಂತಹದೇನಾದರೂ ನಮಗೆ ಬೇಕು, ಕಣ್ಣಿಗೆ ಕಾಣು ವಂತಹದೇನಾದರೂ 
ನಮಗೆ ಬೇಕು, ಮಂಡೆಯೂರಿ ಮಣಿದು ಮೆಚ್ಚಿಸಿಕೊಳ್ಳುವಂತಹದೇನಾದರೂ ಬೇಕು. 
ಅದು ಒಂದು ಗ್ರಂಥವಾಗಿರಬಹುದು. ಅಥವಾ ಬರಿದಾದ ಕಲ್ಲಿನ ಕಟ್ಟಡವಾಗಿರಬಹುದು 
ಇಲ್ಲವ ಅಸಂಖ್ಯ ಪ್ರತಿಮೆಗಳುಳ್ಳ ಕಲ್ಲಿನ ಇಮಾರತಿಯಾಗಿರಬಹುದು. ಕೆಲವರಿಗೆ 
ಗ್ರಂಥದಿಂದ ತೃಪ್ತಿದೊರೆಯಬಹುದು. ಬೇರೆ ಕೆಲವರಿಗೆ ಬರಿದಾದ ಇಮಾರತಿಯಿಂದ 
ಸಮಾಧಾನವಾಗಬಹುದು. ಮತ್ತು ಅನೇಕರಿಗೆ ಈ ಕಟ್ಟಡಗಳಲ್ಲಿ ವಾಸಿಸುವ ಪ್ರತಿಮೆಗಳಿದ್ದ 
ಹೊರತು ಸಂತೃಪ್ತಿಯೆನಿಸುವದಿಲ್ಲ. ಆಗ ಈ ಬರಿದಾದ ಕಟ್ಟಡಗಳಿಗೆ ಹೋಗಿರೆಂದು 
ಹೇಳುತ್ತೇನೆ. ಆದರೆ ಅವು ಕೆಲ ಅ೦ಧಶ್ರದ್ಧೆಗಳ ಪ್ರತೀಕಗಳೆಂದು ಭಾವಿಸಿ ಅಲ್ಲ, 
ಅವುಗಳಲ್ಲಿ ನಂಬಿಕೆಯಿಟ್ಟು ಈ ಗುಡಿಗಳಿಗೆ ನೀವು ಹೋದರೆ ಮರಳಿ ಬರುವಾಗಲೆಲ್ಲ 
ಪರಿಶುದ್ದರಾಗಿ ಮರಳುವಿರಿ; ಅಲ್ಲದೆ ಜೀವಂತ ದೇವನಲ್ಲಿ ನಿಮ್ಮ ಶ್ರದ್ಧಿಯು ಹಚ್ಚಾಗುವದು. 


ಗಾಂಧೀಗೆ ಒಂದು ಗುಡಿ 
ನನ್ನ ಪ್ರತಿಮೆಯನ್ನು ಪ್ರತಿಷ್ಠಾಪಿಸಿ ಪೂಜಿಸುತ್ತಿರುವ ಗುಡಿಯೊ೦ದು ಕಟ್ಟಲ್ಪಟ್ಟರುವ 


ಸುದ್ದಿಯುಳ್ಳ ಪತ್ರಿಕೆಯ ತುಣುಕೊಂದನ್ನು ಸುದ್ದಿಗಾರ ನೊಬ್ಬನು ನನಗೆ ಕಳಿಸಿರುವನು. 
ಅದನ್ನು ನಾನು ಓದಿದ್ದೇನೆ. ಇದು ಮೂರ್ತಿಪೂಜೆಯ ಒಂದು ಜಡ,.ವಿಕಟ 
ಮಾದರಿಯೊಂದು ನಾನು ಬಗೆದಿದ್ದೇನೆ. ಆಗುಡಿಯನ್ನು ಕಟ್ಟಸಿದ ಗೃಹಸ್ಥನು ತನ್ನ 
ಸಂಪತ್ತು ಸಾಧನಗಳನ್ನೆಲ್ಲ ಹಾಳು ಮಾಡಿರುವರು. ಅಲ್ಲದೆ ನನ್ನ ಸಮಗ್ರ ಜೀವನದ 
ಒಂದು ವಿಡಂಬನೆಯೇ ಆ ಗುಡಿಯಲ್ಲಿ ನಡೆದಿರುವದರಿಂದ ನನಗ 
ಅವಮಾನವಾದಂತಾಗಿದೆ. ಪೂಜೆಗೆ ನಾನು ಇತ್ತ ಅರ್ಥ ತಿರುಗುಮುರುಗಾಗಿದೆ. 
ರಾಟಿಯ ಪೂಜೆಯೆಂದರೆ ಉಪಜೀವನಕ್ಕಾಗಿ ಅದನ್ನು ತಿರುಗಿಸುವದೇ ಆಗಿದೆ, 
ಅಥವಾ ಸ್ವರಾಜ್ಯಪ್ರಾಪ್ತಿಗಾಗಿ ಸ್ವಾರ್ಥತ್ಕಾಗ ಸಂಕೇತವೇ ಅದಾಗಿದೆ. ಗಿಳಿಯಂತೆ ಪಾಠ 
ಮಾಡಿದರೆ ಗೀತೆಯ ಪೂಜೆಯಾಗಲಿಲ್ಲ. ಆದರೆ ಅದರ ತತ್ವಗಳನ್ನು ಅನುಸರಿಸಬೇಕು. 
ಪಾರಾಯಣವು ಯೋಗ್ಯವೇನೋ ಸರಿ ; ಆದರೆ ಅದರ ಉಪದೇಶದಂತೆ ನಡೆಯಲು 
ಅದು ಸಹಾಯಕವಾಗಬೇಕು. ಮನುಷ್ಯನ ಸದ್ಗುಣಸಾಮರ್ಥ್ಯವನ್ನು- ಆತನ 
ದೌರ್ಬಲ್ಯವನ್ನಲ್ಲ-ಅನುಸರಿಸುವುದರಿ೦ದ ಆತನ ಪೂಜೆಯಾಗುತ್ತದೆ. ಜೀವ೦ತ ವ್ಯಕ್ತಿಯ 


70 - ಸಮಾಜಧರ್ಮ 


ಪ್ರತಿಮೆಯನ್ನು ಮಾಡಿ ಪೂಜಿಸುವಮಟ್ಟಗೆ ಕೆಳಗಿಳಿದರೆ ಹಿಂದೂತ್ಸದ ಅಧೋಗತಿಯೇ 
ಆಯಿತು. ಸಾಯುವ ತನಕ ಯಾವನೊಬ್ಬನೂ ಒಳ್ಳೆಯವನೆಂದು ಹೇಳಲಾಗದು. 
ಸತ್ತಮೇಲೂ ಅವನ ಬಳಿಯಲ್ಲಿ ಸದ್ಗುಣವಿದ್ದವೆ೦ದು ನಂಬಿದವರಿಗೆ ಮಾತ್ರ ಅವನು 
ಒಳ್ಳೆಯವನಾಗಬಹುದು. ವಸ್ತುತಃ ಮನುಷ್ಯನ ಅಂತರಂಗವನ್ನು ದೇವನೊಬ್ಬನೇ 
ಬಲ್ಲನು: ಆದುದರಿ೦ದ ಜೀವಿಸಿದ್ದ ಅಥವಾ ಮೃತನಾದ ಯಾವ ವ್ಯಕ್ತಿಯನ್ನೂ 
ಪೂಜಿಸದಿರುವದೇ ಮೇಲು. ಸತ್ಯವೆಂದು ಹೆಸರುಳ್ಳ ದೇವನಲ್ಲಿರುವ 
ಪರಿಪೂರ್ಣತೆಯನ್ನು ಪೂಜಿಸುವುದೇ ವಿಹಿತ. ಭಾವಚಿತ್ರಗಳನ್ನು ಸಂಗ್ರಹಿಸುವದೂ 
ಅಯೋಗ್ಯವಾದ ಪೂಜೆಯಲ್ಲವೇ ಎಂಬ ಪ್ರಶ್ನೆಯು ಏಳಬಹುದು. ಮುಂಚೆಯೆ 
ಇದನ್ನು ಕುರಿತು ನನ್ನ ಬರಹಗಳಲ್ಲಿ ಸಾಕಷ್ಟು ಹೇಳಿದ್ದೇನೆ. ಆದರೂ ನಾನು ಅದನ್ನು 
ತಾಳಿಕೊಂಡಿದ್ದೇನೆ. ಏಕೆಂದರೆ, ಅದು ದುಂದುಗಾರಿಕೆಯು ನಡೆಯೆನಿಸಿದರೂ 
ಕೆಡಕುಮಾಡುವಂಥದಲ್ಲ. ಆದರೆ ಮೇಲೆ ಹೇಳಿದ ಗುಡಿಯನ್ನು ಕಟ್ಟುವ ರೂಢಿಗೆ 
ನಾನು ಉತ್ತೇಜನವನ್ನು ಕೊಟ್ಟರೆ ನನ್ನ ತಾಳ್ಮೆಯು ಅಪಾಯಕಾರಿಯೂ ಅಸಹ್ಯವೂ 
ಆಗುವದು. ಆ ಗುಡಿಯ ಒಡೆಯನು ನನ್ನ ಪ್ರತಿಮೆಯನ್ನು ಅಲ್ಲಿಂದ ತೆಗೆದು ಆ 
ಕಟ್ಟಡವನ್ನು ಬಡಬಗ್ಗರು ಕೂಲಿಗಾಗಿಯೂ ಇತರರು ಯಜ್ಞವೆಂದೂ ನೂಲಲು 
ಮತ್ತು ಎಲ್ಲರೂ ಖಾದಿ ಧರಿಸಲು ಅನುಕೂಲವಾಗುವಂತೆ ನೂಲಲು ಕೆಂದ್ರವನ್ನಾಗಿ 
ಮಾಡಿದರೆ ನನಗೆ ಬಹಳ ಉಪಕಾರವಾಗುವುದು. ಇದು ಗೀತೆಯ ಪ್ರತ್ಯಕ್ಷ 
ಉಪದೇಶವಾಗುವದಲ್ಲದೆ ಅದರ ಹಾಗು ನನ್ನ ಪೂಜೆಯಾಗುವದು. 
(ಹರಿಜನ: ೨೪ ೩ ೪೬) 
ವಿಗ್ರಹಾರಾಧನೆ 
ಎಗ್ರಹಾರಾಧನೆಯನ್ನು ಖಂಡಿಸುವ ಒಬ್ಬ ಶಾಲೋಪಧ್ಯಾಯರು ಈ ಮೂರು 
ಪ್ರಶ್ನೆಗಳನ್ನು ಕೇಳಿದ್ದಾರೆ: 
೧. ಶ್ರೀರಾಮಚಂದ್ರನ ಜೀವನವನ್ನು ಅನುಸರಿತ್ತಿರುವ ಹಿ೦ದೂವಿಗೆ ಗುಡಿಯಲ್ಲಿ 
ಹೋಗಿ ಆತನ ವಿಗ್ರಹವನ್ನು ನೋಡುವದವಶ್ಕವೆ? ಕೃತಿಗಿಂತ ದರ್ಶನವು ಶ್ರೇಷ್ಠವೆ? 
೨. ಜೀವಂತ ವ್ಯಕ್ತಿಯ ಮುಂದೆ ಕೈಜೋಡಿಸಿದರೆ ಇಲ್ಲವೆ ತಲೆ ಬಗ್ಗಿಸಿದರೆ 
ಆತನು ಮರಳಿ ಕೈಜೋಡಿಸುತ್ತಾನೆ. ಅಥವಾ ತಲೆ ಬಗ್ಗಿಸುತಾನೆ. ಆದರೆ ವಿಗ್ರಹವು 


ಹಾಗೆ ಮಾಡುವದಿಲ್ಲ. ಅಂದ ಬಳಿಕ ಹಾಗೆ ಮಾಡುವದರಿಂದಾವ ಪ್ರಯೋಜನ? 
ಉತ್ತರವನ್ನೆ ಕೊಡದಿರುವವರಿಗೆ ಪತ್ರಗಳನ್ನು ಬರೆಯುವದೇಕೆ? 


ಸಮಾಜಧರ್ಮ - 71 


೩. ಯಾರ ವಿಗ್ರಹವನ್ನು ಆರಾಧಿಸುವರೋ ಆ ವ್ಯಕ್ತಿಯು ತನ್ನ ಜೀವಮಾನದಲ್ಲಿ 
ಕಲ ತಪ್ಪುಗಳನ್ನು ಮಾಡಿರಬಹುದು. ಪೂಜಕನು ಅವನ ತಪ್ಪುಗಳನ್ನೇ ಅನುಕರಿಸಿ 
ಅಪಾಯಕ್ಕೊಳಗಾಗಬಹುದಲ್ಲವೆ? 

ಇಂತಹ ಪ್ರಶ್ನೆಗಳನ್ನು ಇದಕ್ಕಿಂತ ಮುಂಚೆಯೆ ಕೇಳಿದ್ದಾರೆ; ನಾನು ಅವುಗಳಿಗೆ 
ಅನೇಕ ಸಲ ಉತ್ತರಗಳನ್ನು ಕೊಟ್ಟಿದ್ದೇನೆ. ಆದರೆ ದೇವಾಲಯ ಪ್ರವೇಶದ ಪ್ರಶ್ನೆಯಿಂದ 
ಅವು ಮತ್ತೆ ಎದ್ದಿವೆ. ಪ್ರಶ್ನೆಗಳು ಬಹಳ ಕಾಡುತ್ತವೆ. ಈ ಸುದ್ದಿಗಾರನಂತಹ 
ಸಂಶಯಗ್ರಸ್ತರನ್ನು ಸಮಾಧಾನಪಡಿಸುವದು ಕಠಿನವೆನಿಸಿದರೂ ಶಕ್ಕವಿದ್ದಷ್ಟು ಉತ್ತಮ 
ರೀತಿಯಲ್ಲಿ ನಾನು ಉತ್ತರಕೊಡಬೇಕು. | 

ಮೊದಲನೆಯ ಪ್ರಶ್ನೆಯಲ್ಲಿಯ ಉಪಪ್ರಶ್ನೆಯನ್ನು ಯೋಗ್ಯರೀತಿ ಕೇಳಿಲ್ಲ. ದರ್ಶನ 
ಮತ್ತು ಕೃತಿ ಇವುಗಳ ತುಲನೆಯ ಪ್ರಶ್ನೆಯೇ ಇಲ್ಲ. ಹಾಗೇನಾದರೂ ಇದ್ದಿದ್ದರೆ 
ಕೃತಿಯು ಯಾವಾಗಲೂ ಶ್ರೇಷ್ಠವೆಂದು ನಿಸ್ಸಂಕೋಚವಾಗಿ ಹೇಳುತ್ತೇನೆ. ಆದರೆ 
ಕೃತಿಯನ್ನು ಮಾಡಲು ಶಕ್ತಿಯನ್ನು ಕೊಡಲು ಆತ್ಮವನ್ನು (ಮನಸ್ಸನ್ನು) ಸ್ಥಿರಪಡಿಸಿ 
ಪವಿತ್ರಗೊಳಿಸುವದೇ ದರ್ಶನದ ಕಾರ್ಯ. ಆದುದರಿಂದ ದರ್ಶನವು ಸತ್ಕೃತಿಯ 
ಬದಲು ಅಲ್ಲ. ಅದರೆ ಉತ್ತೇಜನಕ್ಕಾಗಿದೆ. 

ಎರಡನೆಯ ಪ್ರಶ್ನೆಯನ್ನು ಕೇಳುವಲ್ಲಿ, ದೇವಾಲಯದಲ್ಲಿ, ಪೂಜೆಯ ಸಮಗ್ರ 
ಉದ್ದೇಶವನ್ನೇ ಶಾಲಾ ಶಿಕ್ಷಕರು ಅರಿತುಕೊಂಡಿಲ್ಲ. ಜೀವದ್ವ್ಯಕ್ತಿಯನ್ನು ನಾನು 
ನಮಸ್ಕರಿಸಿದಾಗ ಮತ್ತು ಆತನು ಅದಕ್ಕೆ ಪ್ರತಿಯಾಗಿ ನನಗೆ ನಮಸ್ಕಾರ ಮಾಡಿದಾಗ 
ಅದು ಸುಸಂಸ್ಕೃತಿಯ ಒ೦ದು ಲಕ್ಷಣವಾಗಿರಬಹುದು. ದೇವಸ್ಥಾನಕ್ಕೆ ಹೋಗುವುದು 
ಹೊಮ್ಮಿಸುತ್ತಾನೆ. ಜೀವದ್ವ್ಯಕ್ತಿಯನ್ನು ನಮಸ್ಕರಿಸುವಾಗ, ಆ ನಮಸ್ಕಾರವು 
ಸ್ವಾರ್ಥರಹಿತವಾಗಿದ್ದರೆ ನಮಸ್ಕೃತ ವ್ಯಕ್ತಿಯಲ್ಲರುವ ಶ್ರೇಷ್ಠಗುಣಗಳನ್ನು ನಮಸ್ಕಾರ 
ಮಾಡಿದವನು ಹೊರಹೊಮ್ಮಿಸಬಹುದು. ಜೀವದ್ವ್ಯಕ್ತಿಯು ನಮ್ಮಂತೆಯೇ ಹೆಚ್ಚು ಕಡಿಮೆ 
ತಪ್ಪುಮಾಡುವ ಸ್ಪಭಾವದವನಾಗಿರುವನು. ಆದರೆ ದೇವಾಲಯದಲ್ಲಿ ನಮ್ಮ 
ಕಲ್ಪನಾತೀತವಾದ ಪರಿಪೂರ್ಣತೆಯುಳ್ಳ ಜೀವಂತ ದೇವನನ್ನು ಪೂಜಿಸಲಾಗುತ್ತದೆ. 
ಜೀವದ್ವ್ಯಕ್ತಿಗಳಿಗೆ ಬರೆದ ಪತ್ರಗಳಿಂದ -ಆವು ಉತ್ತರಿಸಲ್ಪಟ್ಟರೂ-ಅನೇಕ ವೇಳ 
ಎದೆಯೊಡೆದಿದೆ. ಅಲ್ಲದೆ ಅವುಗಳಿಗೆ ಉತ್ತರವು ಸಿಕ್ಕೇಸಿಕ್ಕುವದೆಂಬ ಭರವಸೆಯಿಲ್ಲ. 
ಭಕ್ತರ ಕಲ್ಪನೆಯಂತೆ ಗುಡಿಗಳಲ್ಲಿರುವ ದೇವರಿಗೆ ಬರೆಯುವ ಪತ್ರಗಳಿಗೆ ಲೆಕ್ಕಣಿಕೆ 
ಬೇಕಿಲ್ಲ. ಮಸಿಯು ಬೇಡ. ಕೇವಲ ಮೂಕಭಜನೆಯೇ ತಪ್ಪದೆ ಉತ್ತರಗಳನ್ನು ತುರುವ 
ಪತ್ರಗಳು. ಈ ಸಮಗ್ರ ಕಾರ್ಯವೆಲ್ಲ ಶ್ರದ್ಧೆಯ ಒಂದು ಸುಂದರ ಕ್ರಿಯೆಯೇ ಸರಿ. 
ಇಲ್ಲಿ ಪ್ರಯತ್ನವು ಹಾಳಾಗುವ ಅಂಜಿಕೆಯಿಲ್ಲ; ಎದೆಯೊಡೆವ ಭೀತಿಯಿಲ್ಲ; ತಪ್ಪು 


72 - ಸಮಾಜಧರ್ಮ 


ತಿಳಿದುಕೊಳ್ಳುವದಕ್ಕೂ ಎಡೆಯಿಲ್ಲ. ಈ ಪತ್ರವನ್ನು ಬರೆದಿರುವವನು ದೇವಾಲಯಗಳಲ್ಲಿ, 
ಮಸೀದಿಗಳಲ್ಲಿ ಮತ್ತು ಚರ್ಚುಗಳಲ್ಲಿ ನಡೆಯುವ ಪೂಜಾದಿಗಳ ಹಿನ್ನೆಲೆಯಲ್ಲಿರುವ 
ಸಕಲ ತತ್ವದ ತಿಳಿವಳಿಕೆಯನ್ನು ಮಾಡಿಕೊಳ್ಳತಕ್ಕದ್ದು. ನಾನು ಈ ದೇವಾಲಯಗಳಲ್ಲಿ 
ಯಾವ ಭೇದಭಾವವನ್ನೂ ಮಾಡುವದಿಲ್ಲೆವೆಂದು ಮನವರಿಕೆಯಾದ ಅವನು 
ನನ್ನ ಅರ್ಥವನ್ನು ಚೆನ್ನಾಗಿ ಹಾಗೆಯೇ ಅವು ಉಳಿದಿವೆ. ಅಗೋಚರ ಶಕ್ತಿಯನ್ನು 
ಕಾಣಲು ಆತುರವಾಗಿರುವ ಮಾನವನ ಆಕಾಂಕ್ಷೆಗಳಿಗೆ ಅವು ಉತ್ತರಗಳಾಗಿವೆ. 
ಹಿಂದೂ ಜನರಲ್ಲಿ ಅವತಾರಗಳನ್ನು ಕುರಿತು ಇರುವ ಕಲ್ಪನೆಯನ್ನು ಈ ಸುದ್ದಿಗಾರನು 
ತಿಳಿದುಕೊಳ್ಳಲು ಕಷ್ಟಪಟ್ಟಲ್ಲವೆಂದು ಮೂರನೆಯ ಪ್ರಶ್ನೆಯಿಂದ ಕಂಡುಬರುತ್ತದೆ. 
ಭಕ್ತಿಯುತವೆಂದು ಗೊತ್ತಿದೆ. ಹಿಂದೂವಿಗೆ ದೇವನ ಅವತಾರವಂದರ 
' ದೋಷರಹಿತವೆಂದು ಗೊತ್ತಿದೆ. ಹಿಂದೂಭಕ್ಕನು ಕೃಷ್ಣನನ್ನು' ಪರಿಪೂರ್ಣನೆಂದೇ 
ತಿಳಿದಿರುವನು. ಟೀಕಾಕಾರರ ಕಟು ಅಭಿಪ್ರಾಯಗಳ ಸಂಬಂಧವು ಅವನಿಗೆ ಎಳ್ಳಷ್ಟೂ 
ಆಗುವದಿಲ್ಲ. ಕೃಷ್ಣ ರಾಮರ ಅಸಂಖ್ಯ ಭಕ್ತರು ಆ ಹೆಸರಿನ ದೇವರ ಧ್ಯಾನದಿಂದ 
ತಮ್ಮ ಜೀವನವನ್ನೇ ಮಾರ್ಪಡಿಸಿಕೊಂಡಿರುವರು. ಈ ಮಾರ್ಪಾಟು ಹೇಗಾವದೋ 
ನಾನರಿಯೆ ಅದೊಂದು ಗೂಢವೇ ಸರಿ. ಅದನ್ನು ಸಿದ್ಧಿಮಾಡುವ ಪ್ರಯತ್ನವನ್ನು 
ನಾನು ಮಾಡುವದಿಲ್ಲ. ನನ್ನ ಬುದ್ಧಿ ಹಾಗು ಅಂತಃಕರಣಗಳು ದೇವರ ಹೆಸರನ್ನು 
ಹಾಗು ಶ್ರೇಷ್ಠಗುಣವನ್ನು ಸತ್ಯವೆಂದು ಬಹುಕಾಲ ಹಿಂದೆಯೇ ಗುರುತಿಸಿದ್ದರೂ, ಸತ್ಯವನ್ನು 
ನಾನು ರಾಮನಾಮದಿಂದಲೇ ಗುರುತಿಸುತ್ತೇನೆ. ನನ್ನ ಸತ್ವಪರೀಕ್ಷೆಯ ಅತ್ಯಂತ ಕಗ್ಗತ್ತಲೆಯ 
ಕಾಲದಲ್ಲಿ ಆ ಒಂದು ನಾಮವು (ರಾಮನಾಮವು) ನನ್ನನ್ನು ರಕ್ಷಿಸಿದೆ; ಈಗಲೂ 
ರಕ್ಷಿಸುತ್ತಿದೆ ಅದು ನನ್ನ ಶೈಶವದ ಸಹವಾಸ ಫಲವಾಗಿರಬಹುದು, ಅಥವಾ 
ತುಲಸೀದಾಸರು ನನ್ನ ಮೇಲೆ ಬೀರಿದ ವ್ಯಾಮೋಹದ ಪ್ರಭಾವವಾಗಿದ್ದರೂ ಇರಬಹುದು. 
ಆದರೆ ಸತ್ವಶಾಲಿ ಸತ್ಯಸಂಗತಿಯು ಹಾಗಿದೆ. ನಾನು ಈ ಸಾಲುಗಳನ್ನು ಬರೆಯುತ್ತಿರುವ 
ಹಾಗೆಯೇ ನನ್ನ ಬಾಲ್ಯದಲ್ಲಿ ನನ್ನ ಹಿರಿಯರ ಮನೆಯ ಹತ್ತಿರವಿದ್ದ ರಾಮಮಂದಿರಕ್ಕೆ 
ದಿನವೂ ಹೋಗುತ್ತಿದ್ದ ದೃಶ್ಯಗಳ ಸ್ಮರಣೆಯ ನನಗಾಗುತ್ತಿದೆ. ನನ್ನ ರಾಮನು ಆಗ 
ಅಲ್ಲಿದ್ದನು. ಅವನು ನನ್ನನ್ನು ಅನೇಕ ಭೀತಿಗಳಿ೦ದಲೂ ಪಾಪಗಳಿಂದಲೂ ಸಂರಕ್ಷಿಸಿದನು. 
ಅದು ನನ್ನಮಟ್ಟಿಗೆ ಅಂಧ ಶ್ರದ್ಧೆಯಾಗಿರಲಿಲ್ಲ. ಆ ಮೂರ್ತಿಯ ಅರ್ಚಕನು 
ದುರಾಚಾರಿಯಾಗಿದ್ದಿರ ಬಹುದು. ಅವನ ವಿರುದ್ಧವಾಗಿ ನಾನೇನನ್ನೂ ಅರಿಯೆನು 
ಆಕಾರ್ಯಗಳು ಆ ದೇವಾಲಯದಲ್ಲಿ ನಿರಾತಂಕವಾಗಿ ಸಾಗಿರಬಹುದು. ಅವುಗಳನ್ನಾದರೂ 
ನಾನು ಅರಿಯ. ಆದುದರಿಂದ ಅವುಗಳ ಪರಿಣಾಮ ನನ್ನ ಮೇಲಾಗಲಿಲ್ಲ. ನನ್ನ 
ವಿಷಯದಲ್ಲಿ ಸತ್ಯವಾಗಿದ್ದುದಾವುದೋ ಅದು ಅಸಂಖ್ಯ ಹಿಂದುಗಳ ಬೆಗೆಗೂ 


ಸಮಾಜಧರ್ಮ - 73 


ಸತ್ಯವಾಗಿದೆ. ಸವರ್ಣಿಗಳೆಂದು ಕರೆಯಲಾಗುತ್ತಿರುವ ನನ್ನ ಅಸಂಖ್ಯ 
ಸಹಧರ್ಮೀಯರೊಂದಿಗೆ ನನ್ನ ಹರಿಜನ ಬಂಧುವಿಗೂ-ಆತನು ಇಷ್ಟಪಟ್ಟರೆ-ಈ 
ದೇವಸ್ಥಾನಪೂಜೆಯಲ್ಲಿ ಭಾಗವು ದೊರೆಯಬೇಕೆಂದು ನಾನು ಬಯಸುತ್ತೇನೆ. ಹರಿಜನ 
ಬಂಧುಗಳಿಗೆ ತಮ್ಮ ದೇವಾಲಯಗಳನ್ನು ಮುಕ್ತದ್ವಾರ ಮಾಡುವದು ಸವರ್ಣೀಯರ 
ಕರ್ತವ್ಯವಾಗಿದೆ. ದೇವಸ್ಥಾನಪೂಜೆಯು ಮಾನವಕುಲಕ್ಕೆ ಬೇಕಾಗಿದ್ದ ಆಧ್ಯಾತ್ಮಿಕ 
ಆವಶ್ಯಕತೆಯನ್ನು ಪೂರೈಸುತ್ತಿದೆ. ಅದರಲ್ಲಿ ಸುಧಾರಣೆಗೆ ಅವಕಾಶವುಂಟು. ಆದರೆ 
ಮಾನವನು ಜೀವಿಸಿರುವವರೆಗೆ ಅದು ಇದ್ದೇ ಇರುವದು. 


ದೇವಾಲಯಗಳು ಅವಶ್ಯವೆ? 


ಅನೇಕ ಮಿತ್ರರ ಕೂಡ ಅವರಿಗೆ ತೋರಿದ ಬೆಳಕಿನಲ್ಲಿಯೇ ದೇವಾಲಯಗಳ 
ಅವಶ್ಯಕತೆಯ ಪ್ರಶ್ನೆಯನ್ನು ಚರ್ಚಿಸುವ ಸುಸಂಧಿಯೂ ಅಧಿಕಾರವೂ ನನಗೆ 
ದೊರೆತಿರುವವು. ಅವರ ಪ್ರತಿಪಾದನೆಯ ಬಹುಭಾಗವನ್ನು ಅದು ಮರೆತಿರುವದರಿಂದ 
ಅಪೂರ್ಣವಾಗಿದೆ. ಕೆಲವು ಅರ್ಚಕರು ಕೆಟ್ಟವರಿರುವರು. ದೇವಾಲಯಗಳು, ಚರ್ಚುಗಳು 
ಮತ್ತು ಮಸೀದಿಗಳು ಬಹ್ವಂಶದಿ೦ದ ಭ್ರಷ್ಟವಾಗಿವೆ. ಅಲ್ಲದೆ ನೀತಿಚ್ಯುತವಾಗಿದೆ. ಆದರೂ 
ಎಲ್ಲ ಆಚಾರ್ಯರೂ ಭಟ್ಟರೂ ಕೆಟ್ಟವರಿರುವರೆಂದು ಮತ್ತು ಎಲ್ಲ ಗುಡಿಗಳೂ 
ಮಸೀದಿಗಳೂ ಚರ್ಚುಗಳೂ ನೀತಿಭ್ರಷ್ಟತೆಯ ನೆಲೆವೀಡುಗಳಾಗಿವೆಯೆಂದೂ ಹೇಳುವದು 
ಅಶಕ್ಯ, ಯಾವದೇ ಧರ್ಮಕ್ಕೂ ಒಂದು ವಾಸಸ್ಥಾನವಿಲ್ಲದೆ ಇರಲು ಶಕ್ಕವಿಲ್ಲಂಬ 
ಮೂಲಭೂತ ಮಾತನ್ನು ಈ ವಿಮರ್ಶಕರು ಲಕ್ಷಿಸಿಲ್ಲ ಅಲ್ಲದೆ ನಾನು ಇನ್ನೂ ಮುಂದೆ 
ಹೋಗಿ ಹೇಳುವದಾದರೆ ಮನುಷ್ಯನು ಈಗಿದ್ದಂತೆ ಇರುವವರೆಗೆ ಯಾವದೇ ಧರ್ಮಕ್ಕೂ 
ಶ್ರದ್ಧೆಗೂ ಒಂದು ನೆಲೆಯಿಲ್ಲದೆ ಇರಲು ಶಕ್ಯವಿಲ್ಲೆಂದು ಹೇಳಬಲ್ಲೆನು. ಮನುಷ್ಯನ 
ದೇಹವೇ ದೇಗುಲವೆಂದು ಹೇಳಿದೆ. ಇಂತಹ ಅಸಂಖ್ಯ ದೇಗುಲಗಳು ಇಂದು 
ನೀತಿಗೆಟ್ಟು ಭ್ರಷ್ಟವಾಗಿರುವವೆ೦ಬ ಮಾತು ಬೇರೆಯಿರಲಿ. ಪವಿತ್ರಾತ್ಮಯೋಗ್ಯ 
ದೇಹದೇಗುಲಗಳು ಕೆಲವಾದರೂ ಇರುವುದರಿಂದ, ಅನೇಕರ ಭ್ರಷ್ಟಾಚಾರಕ್ಕಾಗಿ ಇಲ್ಲ 
ಮಾನವದೇಹಗಳನ್ನು ನಾಶಮಾಡಿಬಿಡಬೇಕೆಂಬ ಸೂಚನೆ ಅವ್ಯವಹಾರ್ಯವೆಂದು 
ನಾನು ಭಾವಿಸಿದ್ದೇನೆ. ಅನೇಕ ದೇಹಗಳ ಭ್ರಷ್ಟತೆಯ ಕಾರಣವನ್ನು ಬೇರೆಡೆಯಲ್ಲಿ 
ಹುಡುಕಬೇಕಾಗುವದು. ಈ ಮಾನವ ದೇಗುಲಗಳ ಸ್ವಾಭಾವಕ ವಿಸರಣವೇ ಈ 
ಕಲ್ಲುಮಣ್ಣಿನ ದೇವಾಲಯಗಳು. ಮಾನವದೇಗುಲಗಳಂತೆ ಅವುಗಳಾದರೂ ದೇವರ 
ನಿಲಂಶುಗಳೆಂಬ ಕಲ್ಪನೆಯಿದ್ದರೂ ವರಾನವದೇಹ ದೇಗುಲಗಳು 
ವಿನಾಶಾಧೀನವಾಗಿರುವಂತೆ ಇವುಗಳಾದರೂ ಆಗಿವೆ. 


74 - ಸಮಾಜಧರ್ಮ 


ಆದರ್ಶ ದೇವಾಲಯ 


ದೇವಾಲಯ ಸುಧಾರಣೆಯನ್ನು ಒತ್ತಿ ಹೇಳದೆ ಹರಿಜನರಿಗೆ ದೇವಾಲಯ ಪ್ರವೇಶವು 
ದೊರೆಯಬೇಕೆಂಬ ವಿಷಯವನ್ನು ಪ್ರಶಿಪಾದಿಸುತ್ತಿರುವದಕ್ಕಾಗಿ ಅನೇಕ ಪತ್ರಲೇಖರು 
ನನ್ನನ್ನು ಆಕ್ಷೇಪಿಸುತ್ತಿರುವರು. ದೇವಾಲಯ ಸುಧಾರಣೆಯು ಅಗತ್ಯವೆಂಬಲ್ಲಿ ಯಾವ 
ಸಂಶಯವೂ ಇಲ್ಲ. ಆದರೆ ಇಲ್ಲಿಯೂ ಎಚ್ಚರಿಕೆಯ ಆವಶ್ಯಕತೆಯಿದೆ. ಈಗ ಇರುವ 
ಎಲ್ಲ ದೇವಾಲಯಗಳನ್ನೂ ನಾಶಮಾಡಿ ಹೊಸ ದೇವಾಲಯಗಳನ್ನು ಕಟ್ಟಿಸುವದು 
ಶಕ್ಕವೆಂದು ಕೆಲವರು ತಿಳಿದಿರುವರು. ಆ ವಿಚಾರವನ್ನು ನಾನು ಒಪ್ಪುವದಿಲ್ಲ. ಎಲ್ಲ 
ದೇವಾಲಯಗಳೂ ಎಂದೂ ಒಂದೇ ಬಗೆಯಾಗಲಾರವು. ವಿವಿಧ ಮಾನವ ಆವಶ್ಯಕತೆ 
ಗಳೂಂದಿಗೆ ಹಿಂದಕ್ಕೆ ಅವು ಬೇರೆಬೇರೆಯಾದಂತೆ ಎಂದಾದರೂ ಬೇರೆಬೇರೆ ಆಗುವವು. 
ಬಾಹ್ಯರೂಪಕ್ಕಿಂತಲೂ ಅಂತರ್ಭಾವನೆಯಲ್ಲಿ ಮೂಲಭೂತಪಲ್ಲಟವಾಗುವ ಕುರಿತು 
ಸುಧಾರಕನು ಚಿಂತಿಸಬೇಕು. ಅಂತರ್ಭಾವನೆಯು ಬದಲಾಗದೆ ಬಾಹ್ಯರೂಪದಲ್ಲಿ 
ಪಲ್ಲಟವಾದರೆ ಅದು ಸುಣ್ಣ ಬಳಿದ ಗೋರಿಯಂತಾಗುವದು. ಎಷ್ಟೇ ಸುಂದರವಾಗಿದ್ದರೂ 
ಗೋರಿಯು ಮಸೀದಿಯಲ್ಲ. ಈಶ್ವರಾರ್ಪಿತ ಬರೀ ಬಯಲು ದೇವರ ನಿಜವಾದ 
ಆಲಯವಾಗಬಹುದು. 

ಆದುದರಿಂದ ಮೊದಲು ಅರ್ಚಕ ಮುಖ್ಯ. ನನ್ನ ಆದರ್ಶ 
ಅರ್ಚಕದೈವಭಕ್ತನಾಗಿರಬೇಕು. ಅವನು ಜನರ ನಿಜವಾದ ಸೇವಕನಾಗಿರಬೇಕು. 
ಯಾರೊಡನೆ ಆತನು ವ್ಯವಹರಿಸಬೇಕಾಗಿದೆಯೋ ಆ ಜನರಿಗೆ ಅವನು ಮಾರ್ಗದರ್ಶಿ, 
ಮಿತ್ರ ಮತ್ತು ಜ್ಞಾನಿಯಾಗಿರಬೇಕು ಅವನ ಆವಶ್ಯಕತೆಗಳು ಬಹಳ ಕಡಿಮೆಯಿರಬೇಕು; 
ಆತನಿಗೆ ಸ್ವಂತದ ಬಂಧನಗಳು ವಿಶೇಷವಿರಬಾರದು. ಅವನು ತನ್ನ ಪೂರ್ಣ 
ಸಮಯವನ್ನು ಆ ಕೆಲಸದಲ್ಲಿ ವಿನಿಯೋಗಿಸಬೇಕು. ಆತನು ಶಾಸ್ತಪಾರಂಗತನಾಗಿರಬೇಕು. 
ಜನರ ಕಲ್ಯಾಣವನ್ನು ಬಯಸುವದೇ ಆತನ ಮುಖ್ಯ ಕಾರ್ಯವಾಗಿರಬೇಕು. ನಾನೇನೂ 
ಕಲ್ಪನೆಯ ಚಿತ್ರವನ್ನು ಇಟ್ಟಿಲ್ಲ. ಅದು ಜೀವನಕ್ಕೆ ಅತ್ಯಂತ ನಿಕಟವರ್ತಿಯೂ ನಿಜವೂ 
ಆದ ಚಿತ್ರವಾಗಿದೆ. ಇದಕ್ಕೆ ನನ್ನ ಬಾಲ್ಕಸ್ಮತಿಗಳು ಆಧಾರ. ನನ್ನ ನೆನಪಿನಲ್ಲಿರುವ ಆ 
ಅರ್ಚಕನ ಕಡೆಗೆ ರಾಜರೂ, ಮತ್ತು ಆ ಪ್ರಜೆಗಳ ಆದರ್ಶಕ್ಕಾಗಿ ನೋಡುತ್ತಿದ್ದರು. 
ತಮಗೆ ಅಗತ್ಯವೆನಿಸಿದಾಗ ಆತನೆಡೆಗೆ ಅವರು ಮಾರ್ಗದರ್ಶನಕ್ಕಾಗಿ ಧಾವಿಸುತ್ತಿದ್ದರು. 

ಇಂತಹ ಅರ್ಚಕನು ಈಗ ದೊರೆಯುವುದಿಲ್ಲೆಂದು ಶ್ರದ್ದಾರಹಿತರಾದವರು ಹೇಳಿದರೆ 
ಅದು ಸ್ವಲ್ಪಮಟ್ಟಿಗೆ ನಿಜವಾಗಿದೆ. ಆದರೆ ತನ್ನ ಆದರ್ಶ ಆಚಾರ್ಯನು ಸಿಕ್ಕುವವರೆಗೆ 
ದೇವಾಲಯವನ್ನು ನಿರ್ಮಿಸಿವ ಕೆಲಸವನ್ನು ತಡೆ ಹಿಡಿಯಲು ಸುಧಾಕರನಿಗೆ ನಾನು 
ಹೇಳುವೆನು. 


ಸಮಾಜಧರ್ಮ - 75 


ಆ ಅವಧಿಯಲ್ಲಿ ಸುಧಾರಕನು ತನ್ನ ಕಲ್ಪನೆಯ ಆಚಾರ್ಯನಲ್ಲಿರಬೇಕೆಂದು 
ಇಚ್ಛಿಸುವ ಗುಣಗಳನ್ನೆಲ್ಲ ತನ್ನಲ್ಲಿ ಬೆಳೆಸಿಕೊಳ್ಳಲಿ. ಈಗಿರುವ ದೇವಾಲಯಗಳ 
ಅರ್ಚಕರಿ೦ದಲೂ ಅವುಗಳನ್ನು ನಿರೀಕ್ಷಿಸಲಿ. ಬೇರೆ ಮಾತುಗಳಲ್ಲಿ ಹೇಳುವದಾದರೆ 
ತನ್ನ ನಮ್ರ ಹಾಗೂ ಸುವಿಹಿತ ಆಚಾರದಿಂದ ಒಳಗೊಂಡ ತನ್ನ ಸುತ್ತಮುತ್ತಿನ 
ಪರಿಸರವನ್ನೆಲ್ಲ ಇಂದಿನ ಅವಶ್ಯಕತೆಗಳಿಂದ ತುಂಬಿಬಿಡಲಿ ತನ್ನ ಸದಾಚಾರದಿಂದ 
ಪ್ರದೀಪ್ತವಾದ ಇಂದಿನ ಅವಶ್ಯಕತೆಗಳಿಂದ ತುಂಬಿಬಿಡಲಿ ತನ್ನ ಸದಾಚಾರದಿಂದ 
ಪ್ರದೀಪ್ತವಾದ ವಿಚಾರವು ಬಲಿಷ್ಠವಾದ ವಿದ್ಯುಜ್ಜನಕಯಂತ್ರಕ್ಕಿಂತಲೂ ಹೆಚ್ಚು 
ಪ್ರಭಾವಿಯಾಗಿ ಕಾರ್ಯವನ್ನು ಮಾಡಬಲ್ಲದೆಂಬ ಶ್ರದ್ಧೆಯನ್ನಿಟ್ಟುಕೊಳ್ಳಲಿ. ಒಂದೇ 
ದಿನದಲ್ಲಿ ಫಲವನ್ನು ಕಾಣಲು ಆತುರನಾಗುವದು ಬೇಡ. ಅವಶ್ಯಕ ಶಕ್ತಿಯ 
ಪ್ರಾದುರ್ಭಾವವಾಗಬೇಕಾದರೆ ಒಂದು ವಿಚಾರದ ಅನೇಕ ವರ್ಷಗಳ ಆಚಾರವು 
ಅಗತ್ಯ ಒಂದು ಮಹತ್ತಾದ ಸಮಾಜ ಸುಧಾರಣೆಯಾಗಬೇಕಾದರೆ ಹಲವಾರು ವರ್ಷಗಳ 
ಅಥವಾ ತಲೆಮಾರುಗಳ ಯಾವ ಲೆಕ್ಕ? 

ಈಗ ವಾಚಕನು ಆದರ್ಶ ದೇವಾಲಯದ ನನ್ನ ಕಲ್ಪನೆಯನ್ನು ತಿಳಿದುಕೊಳ್ಳಬಹುದು. 
ದೇವಾಲಯದ ಶಿಲ್ಪಿಯ ಯೋಜನೆ ಅಥವಾ ವಿವರಗಳನ್ನು ನಾನು ಕೊಡಲಾರೆ. 
ಕಾಲವಿನ್ನೂ ಅದಕ್ಕೆ ಪಕ್ಷವಾಗಿಲ್ಲ. ಆದರೆ ಅದು ನನ್ನನ್ನಾಗಲಿ ಸುಧಾರಕನನ್ನಾಗಲಿ 
ದಿಗ್ಚಾಂತಗೊಳಿಸುವುದಿಲ್ಲ. ಅವನು ತನ್ನ ಮುಂದಿನ ದೇವಾಲಯಕ್ಕೆ ಸ್ಥಳವನ್ನು 
ಆರಿಸಿಕೊಳ್ಳಬಹುದು. ತನಗೆ ಶಕ್ಕವಿದ್ದಷ್ಟು ದೊಡ್ಡದು ಅದಾಗಿರಬಹುದು. ಅದು ಹಳ್ಳಿಯ 
ಅಥವಾ ಪಟ್ಟಣದ ಮಧ್ಯದಲ್ಲಿ ಇರಬೇಕಾಗಿಲ್ಲ. ಹರಿಜನರಿಗೆ ಹಾಗು ಬೇರೆ ಬಡವರಿಗೆ 
ಬರಲು ಅನುಕೂಲವಾಗುವಂತೆ ಇರತಕ್ಕದ್ದು. ಆದರೂ ಅದು ಅನಾರೋಗ್ಯಕರವಾದ 
ಸ್ಥಳದಲ್ಲಿ ಮಾತ್ರ ಇರಕೂಡದು. ಸಾಧ್ಯವಿದ್ದರೆ ಅದು ಸುತ್ತಮುತ್ತಿನ ಸ್ಥಳಕ್ಕಿಂತ 
ಎತ್ತರವಾಗಿರಬೇಕು. ದೇವಾಲಯದ ತಳಹದಿಯು ಆದಷ್ಟು ಎತ್ತರವಿಬೇಕೆಂದು ನನ್ನ 
ಅಭಿಪ್ರಾಯ. ಇಂತಹಸ್ಥಳದಲ್ಲಿ ದೈನಂದಿನದ ಪೂಜೆಗಾಗಿ ನನ್ನ ಸ್ಥಳವನ್ನು ನಾನು 
ಆರಿಸಿಕೊಳ್ಳುವೆನು. ಇದರ ಸುತ್ತ ಒಂದು ಶಾಲೆ, ಒಂದು ಆಸ್ಪತ್ರೆಧಾರ್ಮಿಕ ಮತ್ತು 
ಲೌಕಿಕ ವಾಚನಾಲಯವೊಂದು ನಿರ್ಮಿತವಾಗಬೇಕು. ಶಾಲೆಯು ಸಭಾ ಸ್ಥಳವೆಂದೂ 
ಆಗಬೇಕು. ದೇವಾಲಯಕ್ಕೆ ಹೊಂದಿ ಒಂದು ಧರ್ಮಶಾಲೆ ಅಥವಾ 
ಅತಿಥಿಗೃಹವಿರಬೇಕು. ಈ ಸಂಸ್ಥೆಗಳಲ್ಲಿ ಪ್ರತಿಯೊಂದೂ ಬೇರೆ ಬೇರೆ 
ಸ೦ಸ್ಥೆಯಾಗಿರಬೇಕು.ಆದರೂ ದೇವಾಲಯಕ್ಕೆ ಅಧೀನವಾಗಿರ ಬೇಕು. ಇವುಗಳನ್ನು 
ಹಣದ ಅನುಕೂಲತೆಯಿದ್ದಂತೆ ದೇವಾಲಯದೊಡನೆಯೇ ಆಗಲಿ ಅಥವಾ ಹಿಂದಿನಿಂದ 
ಒ೦ದೊಂದನ್ನಾಗಲಿ ಕಟ್ಟಿಸಬೇಕು.ಕಟ್ಟಡಗಳು ಬಹಳ ದೊಡ್ಡವಾಗಿರಬಹುದು ಇಲ್ಲವೇ 


76 - ಸಮಾಜಧರ್ಮ 


ಇರದಿರಬಹುದು ದುಡಿಮೆಯು ಸ್ವಯಂಪ್ರೇರಿತವಾಗಿ ದೊರೆಯಬಹುದಾದರೆ ಆಗ 
ಹುಲ್ಲು ಮಣ್ಣುಗಳಿಂದ ಕೂಡಲೆ ಆರಂಭ ಮಾಡಬಹುದು. ಆದರೆ ಗುಡಿ ಇನ್ನೂ 
ಪೂರ್ತಿಯಾಗಿಲ್ಲ. ಸ್ಥಳವು ದೊರೆತೊಡನೆಯೇ ಮತ್ತು ಪ್ರಥಮ ಪ್ರಾರ್ಥನೆ 
ಮಾಡಿದೊಡನೆಯೇ ಆಸ್ತಿಭಾರ ಹಾಕಿದಂತೆ. “ಮದ್ಭಕ್ತಾಃ ಯತ್ರ ಗಾಯಂತಿ ತತ್ರ 
ತಿಷ್ಠಾಮಿ ನಾರದ” ಎಂದರೆ “ದೇವನ ನಾಮವನ್ನು ಉಚ್ಚರಿಸುವ ಜನರು 
ಇರುವೆಡೆಗಳಲ್ಲೆಲ್ಲ ದೇವನಿದ್ದಾನೆ. ಅಲ್ಲಿ ಅವನ ದೇವಾಲಯವಿದೆ.” ಕಟ್ಟಡ, ಪ್ರತಿಮೆ 
ಪ್ರತಿಷ್ಠಾಪನೆ, ಇವುಗಳೆಲ್ಲ ಪೂಜಾರಿಯ ಕಾರ್ಯಗಳು. ಅವನು ದೊರೆತೊಡನೆಯೆ 
ಆತನು ತನ್ನ ಕಾರ್ಯದಲ್ಲಿ ತೂಡಗುವನು. ದೇವಾಲಯದ ನಿರ್ಮಾಣ ಪ್ರಥಮ 
ಪ್ರಾರ್ಥನೆಯಿಂದಲೇ ಆದಂತೆ. ಅದು ಸತ್ಯ ನಿಷ್ಠರಾದ ಸ್ತ್ರೀಪುರುಷರ ಪ್ರಾರ್ಥನೆಯಾಗಿದ್ದರೆ 
ಅದರ ಭವಿಷ್ಯತ್ತಗತಿಯು ಸುನಿಶ್ಚಿತವೇ ಸರಿ. 

ಭವಿಷ್ಯದ್ದೆ. €ವಾಲಯವನ್ನು ಕುರಿತು ಇಷ್ಟು ಮಾತು. ನನ್ನ ಆದರ್ಶ ದೇವಾಲಯದ 
ಬಾಹ್ಯರೂಪ ನನ್ನ ಯೋಜನೆಗೆ ಅನುಸಾರವಾಗಿದೆ. ನಾನು ಹೇಳುವದರಲ್ಲಿ ಹೊಸದು 
ಯಾವುದೂ ಇಲ್ಲ. ನನ್ನಿಂದ ಸೂಚಿಸಲ್ಪಟ್ಟ ಬಾಹ್ಯಲಕ್ಷಣಗಳು ಪ್ರಾಚೀನಕಾಲದ 
ಗ್ರಾಮದೇವಾಲಯಗಳಲ್ಲಿ ಇದ್ದಂಥವುಗಳೇ. 

ಆದರೆ ಈಗಿರುವ ದೇವಾಲಯಗಳ ವಿಚಾರವನ್ನೂ ನಾವು ಪ್ರಸ್ತಾಪ ಮಾಡೋಣ 
ನಾನು ಸೂಚಿಸಿದ ಆದರ್ಶಗಳನ್ನು ಅರ್ಚಕರು ಅನುಷ್ಠಾನಕ್ಕೆ ತರಬೇಕೆಂದು 
ಆರಾಧಕರೆಲ್ಲರೂ ಆಗ್ರಹಪಟ್ಟರೆ ಈಗಿನ ದೇವಾಲಯಗಳಾದರೂ ದೇವರ ನಿಜವಾದ 
ನಿಲಯಗಳಾಗಬಲ್ಲವು. 


ಆಚಾರ್ಯರು ಮತ್ತು ಉಪನಯನ 


ಓರ್ವ ಹರಿಜನಸೇವಕನು ಬರೆಯುತ್ತಾನೆ : 

“ಹರಿಜನದ ೪ನೇ ಸಂಚಿಕೆಯಲ್ಲಿ ಸುಧಾರಕರು ಬಾಹ್ಯ ವಿಧಾನಗಳಿಗೆ ಮಹತ್ವವನ್ನು 
ಕೊಡದಿರಲು ಕಲಿಯಬೇಕೆಂದು ನೀವು ಹೇಳಿರುವಿರಿ ಪುರೋಹಿತನನ್ನು ಪೂರ್ಣವಾಗಿ 
ನೀವು ಬಿಟುಬಿಡುವದಿಲ್ಲವೆ? ಪುರೋಹಿತನು ಕೇವಲ ಹಣಕ್ಕಾಗಿ ಕಲಸಮಾಡುತ್ತಿರುವನು. 
ನನಗೆ ಗೊತ್ತಿರುವಂತೆ ಅನೇಕ ಪುರೋಹಿತರು ಮಂತ್ರಗಳನ್ನು ಕೂಡ ಸರಿಯಾಗಿ 
ಉಚ್ಚರಿಸುವದಿಲ್ಲ, ಅರ್ಥವನ್ನು ಅರಿತವರಂತೂ ಇನ್ನೂ ಕಡಿಮೆ. ಅವರು ಜನತೆಯ 
ಮುಗ್ಗತನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ. ಇಂತಹ ಯಾಜ್ಞಿಕರಿಂದ ಏನು 
ಪ್ರಯೋಜನ? ಕ್ಷೇತ್ರಸ್ಥಳಗಳಲ್ಲಂತೂ ಇದು ಒಡೆದು ಕಾಣುತ್ತದೆ. ಸ್ವತಃ ನಾನು ಬ್ರಾಹ್ಮಣ. 
ಹದಿಮೂರು ವರ್ಷದವನಿದ್ದಾಗ ನನ್ನ ಉಪನಯನವಾಯಿತು. ಉಪನಯನದ 


ಸಮಾಜಧರ್ಮ - 77 


ಕೊನೆಯಲ್ಲಿ ಪುರೋಹಿತನು ನನಗೆ ನಾನು ಅಲ್ಲಿಯವರೆಗೆ ಶೂದ್ರನಿದ್ದೆನೆಂದೂ 
ಹೇಳಿದನು. ನನ್ನ ಮಾತಾಪಿತೃಗಳಿಗೆ ನಮಸ್ಕಾರ ಮಾಡಲು ಹೋದಾಗ ಇದನ್ನು 
ನಾನು ಮತ್ತೆ ಮತ್ತೆ ಹೇಳಬೇಕಾಯಿತು. ಇಲ್ಲಿ ಯಜ್ಞೋಪವೀತ ಧಾರಣದಿಂದ 
ನನಗೆ ಹೆಚ್ಚಿನ ಸ್ಥಾನವು ದೊರೆಯಿತೆಂಬ ಭಾವನೆಯನ್ನು ಮಾಡಿಕೊಡಲಾಯಿತು. 
ಹಿಂದೂ ಧರ್ಮದಲ್ಲಿ ಉಚ್ಚನೀಚವಂಬುದಿಲ್ಲವೆಂಬ ನಿಮ್ಮ ಅಭಿಪ್ರಾಯಕ್ಕೆ ಇದನ್ನು 
ಹೇಗೆ ಹೊಂದಿಸುವಿರಿ?” 

ಈ ಪತ್ರಲೇಖಕನು ಬರೆದ ಉದ್ದವಾದ ಪತ್ರವನ್ನು ಬಹುವಾಗಿ ನಾನು 
ಸಂಕ್ಷೇಪಿಸಿದ್ದೇನೆ. ಅನೇಕ ಪುರೋಹಿತರ ತಿಳಿಗೇಡಿತನದ ಬೇಗೆಗೂ ಅವರು ಮಾಡುವ 
ಪಾಂಡಿತ್ಯ ನಟನೆಯ ವಿಷಯವಾಗಿಯೂ ಆತನು ಬರೆದುದು ಅಕ್ಷರಶಃ ದುರ್ದೈವದಿಂದ 
ಅತ್ಯಂತ ಸತ್ಯವಾಗಿದೆ. ಜನರ ಶೀಲದ ಮಟ್ಟವನ್ನು ಸಾಮಾನ್ಯವಾಗಿ ಉನ್ನತಗೊಳಿಸುವದು 
ಮತ್ತು ಸಂಸ್ಕೃತದಲ್ಲಿ ವ್ಯವಹರಿಸುವಷ್ಟು ಜ್ಞಾನವನ್ನು ಒಳಗೊಂಡ ಸೂಕ್ತ ಶಿಕ್ಷಣ 
ಪ್ರಸಾರವನ್ನು ಕೈಕೊಳ್ಳುವುದು ಇದಕ್ಕೆ ಸರಿಯಾದ ಉಪಾಯ, ವಿವೇಕಾನ೦ದರು 
ಸಂಸ್ಕೃತಕ್ಕಿರುವ ಶಕ್ತಿಯನ್ನು ಕುರಿತು ಹೇಳಿದ ಮಾತಿನಲ್ಲಿ ನನ್ನ ನಂಬಿಕೆಯಿದೆ. 
ಸಂಸ್ಕೃತವನ್ನು ಕಲಿಯುವದು ಕಠಿನವೆಂದು ಅನಾವಶ್ಯಕವಾಗಿ ಗಾಬರಿಗೊಂಡಿದ್ದೇವೆ. 
 ಶ್ರಮನಿರತನಾದ ವಿದ್ಯಾರ್ಥಿಗ ಉಳಿದ ಭಾಷಾಬ್ಯಾಸಕ್ಕಿಂತಲೂ ಇದೇನೂ 
ಕಠಿನವೆನಿಸಲಾರದು. ಪುರಾತನ ಗ್ರಂಥಗಳ ರಹಸ್ಯಗಳನ್ನೆಲ್ಲ ತಿಳಿದುಕೊಳ್ಳುವಷ್ಟು ಸಂಸ್ಕೃತ 
ಜ್ಞಾನಸ೦ಪಾದನೆ, ಸರಿಯಾದ ಉಚ್ಚಾರವನ್ನು ತಿಳಿದುಕೊಳ್ಳುವುದು, ಪುರೋಹಿತನು 
ತನ್ನ ಕೆಲಸವನ್ನು ಸರಿಯಾಗಿ ಮಾಡುತ್ತಿರುವನೋ ಇಲ್ಲವೂ ಅಥವಾ ಪಂಡಿತನು 
ತಪ್ಪುದಾರಿಯನ್ನು ಹಿಡಿಸುತ್ತಿರುವನೋ ಹೇಗೆ ಎಂಬುದನ್ನು ಕ೦ಡು ಹಿಡಿಯುವುದು 
ಎಷ್ಟು ಕಷ್ಟವೋ ಅದರಲ್ಲಿ ಹತ್ತನೆಯ ಒಂದಂಶದಷ್ಟಾದರೂ ಕಠಿನವಲ್ಲವೆ೦ದು ನನ್ನ 
ಅಭಿಪ್ರಾಯ. ಇಷ್ಟುಮಟ್ಟಿನ ಸಂಸ್ಕೃತ ದಕ್ಷಿಣ ಭಾರತದ ಭಾಷೆಗಳನ್ನು ಒಳಗೊಂಡ 
ಅನೇಕ ಭಾರತೀಯ ಭಾಷೆಗಳಲ್ಲಿ ಅಡಗಿರುವ ಜ್ಞಾನಭಂಡಾರವನ್ನು ಪಡೆಯುವ 
ಪ್ರಧಾನ ಬೀಗದ ಕೈ ಆಗಿರುವದೆಂಬುದನ್ನು ಮರೆಯಕೂಡದು. 

ಆದರೆ ನಾನು ನನ್ನ ಪ್ರಕೃತ ವಿಷಯದಿಂದ ದೂರಹೋಗಬಾರದು. ಈ ಸುದಿನವು 
ಬರುವತನಕ ನಮ್ಮಲ್ಲಿರುವ ಉಪಕರಣಗಳನ್ನೇ ಉತ್ಕಷ್ಟರೀತಿಯಲ್ಲಿ ನಾವು ಉಪಯೋಗ 
ಮಾಡಿಕೊಳ್ಳಬೇಕು. ಪೌರೋಹಿತ್ಯವನ್ನು ಮಾಡಿಸಲು ನಂಬಿಕೆಗರ್ಹನಾದ ಬ್ರಾಹ್ಮಣ 
`: ಪುರೋಹಿತ ಸಿಕ್ಕದಿರುವ ಸಂದರ್ಭದಲ್ಲಿ ಭಾಗವತ ಮತ್ತು ಈಚಿನ ಸಾಧುಸಂತರೂ 
ಅತ್ಯಂತ ಸುಲಭ ಉಪಾಯವನ್ನು ಹೇಳಿಕೊಟ್ಟಿದ್ದಾರೆ. ವಿವಾಹ, ಉಪನಯನ, ಜಾತ 
ಕರ್ಮ, ಉತ್ತರಕ್ರಿಯೆ ಮೊದಲಾದ ಯಾವದೇ ಸಂದರ್ಭದಲ್ಲಿಯೂ ಅಂತಃ 


78 - ಸಮಾಜಧರ್ಮ 


ಕರಣಪೂರ್ವಕ ಪರಮಾತ್ಮನ ನಾಮೋಚ್ಚಾರವನ್ನು ಮಾಡಿದರೆ ಆ ಪ್ರಸಂಗದಲ್ಲ 
ದೇವನು ಅಲ್ಲಿ ಆಗಮಿಸಿ ಅನುಗಹಿಸುವನೆಂದು ಹೇಳಿದೆ. ದೇವನು ಯಾವಾಗಲೂ 
ಎಲ್ಲೆಡೆಗಳಲ್ಲಿಯೂ ಇರುವನು; ಆದರೆ ನಾವು ಅದನ್ನು ಅರಿತಿಲ್ಲ, ಗುರುತಿಸಿಲ್ಲ. 
ಸಾಧುಸಂತರ ಅನೂಚಾನ ಪರಂಪರೆಯಿಂದ ಪುನೀತವಾದ ಪರಮಾತ್ಮನ 
ನಾಮೋಚ್ಚಾರವು ನಮ್ಮನ್ನು ಅಜ್ಞಾನದಿಂದ ಜಾಗ್ರತಗೊಳಿಸುತ್ತದೆಯಲ್ಲದೆ 
ವಿದ್ಯುತ್ನಿರಣದಂತೆ ತತ್‌ಕ್ಷಣ ಕಾರ್ಯವನ್ನು ಮಾಡುತ್ತದೆ. ಅದು ನಮ್ಮಲ್ಲಿ ಒಡನೆಯೆ 
ದೇವನ ಸಾನ್ನಿಧ್ಯದ ಅನುಭವವನ್ನು ಮಾಡಿಕೊಡುತ್ತದೆ. ಶ್ರದ್ಧೆಯಿದ್ದವರಿಗೆ ಮಾತ್ರ 
ನಾನು ಈ ಮಾತನ್ನು ಹೇಳುತ್ತೇನೆ. ಸಂಸಸೆಯಾಟವಳರು ಆ. ತಮ್ಮ ಮನಸ್ಸಿನಿಂದ 
ಹೊರಗೆ ತಾಭಭಾವಾತಸ ಸ ಅಂತಹವರಿಗೆ ಸಾಂಪ್ರದಾಯಿಕ ತರಲಿ ಇರುವುದೂ 
ಕೂಡ ಒಂದು ಬಗೆಯ ಜಡಕರ್ಮ ಮತ್ತು ಅಜ್ಞಾನ ಪೂರ್ವಕವಾದ ರೂಢಿ 
ಶರಣತೆ ಎನಿಸುತ್ತದೆ. ಅದರಿಂದ ಅವರಿಗೆ ಯಾಸ್‌ ಲಾಭವೂ ಇಲ್ಲ; ಪುಣ್ಯವೂ ಇಲ್ಲ. 
ಪ್ರಾಮಾಣಿಕನಾದ ಸ ಸಂಪ್ರದಾಯಬದ್ಧ ಪುರೋಹಿತನಿಗೆ ಹಿಂದೂ ಕುಟುಂಬದಲ್ಲಿ ಒಂದು 
ಸ್ಥಾನವಿದೆ. ತನ್ನ ದಡ್ಡತನದಿ೦ದಲೇ ಅವನು ಅದನ್ನು ವೇಗದಿಂದ ಕಳದುಕೊಳ್ಳುತ್ತಿರುವನು. 
ತನ್ನ ಆಲಸ್ಯ ಜಾಡ್ಯಗಳನ್ನು ತನ್ನ ಅಜ್ಞಾನವನ್ನು, ಎಲ್ಲಕ್ಕಿಂತ ಮಿಗಿಲಾಗಿ ತನ್ನ 
ಅಪ್ರಾಮಾಣಿಕತೆಯನ್ನು ತ್ಯಜಿಸಿದರೆ ಅವನು ಸುರಕ್ಷಿತ ಉಳಿಯಬಲ್ಲನು. ಅಪ್ರತ್ಯಕವಾಗಿ 
ಆ ಸುಧಾರಣೆಯನ್ನು ಮಾಡುವುದೇ ಆ ಅಂದೋಲನದ ಉದ್ದೇಶವಾಗಿದೆ. ಅ೦ತರಿಕ 
ಪರಿಶುದ್ಧತೆಯ ಅಂದೋಲನವೇ ಇವೆಂದು ಕಂಡಬಳಿಕ ದುರ್ಗುಣವೆಂಬುದನ್ನೆಲ್ಲ 
ಗುಡಿಸಿದ ಹೊರತು ಆ ಸುಧಾರಣೆಯನ್ನು ನಾವು ಸಾಧಿಸಲಾರೆವು. ಬ್ರಾಹ್ಮಣನೆಂದು 
ಕರೆದುಕೊಳ್ಳುವವನಲ್ಲದೆ ಇದನ್ನು ಇನ್ನಾರು ಮಾಡಬಲ್ಲರು? 
ಉಪನಯನ ಸಂಸ್ಕಾರವನ್ನು ಕುರಿತು, ನಾನೇ ಅದನ್ನು ತಿರಸ್ಕರಿಸಿದ್ದರೂ, ಅದರಲ್ಲಿ 
ಒಂದು ಆಳವಾದ ಅರ್ಥವಿದೆಯೆಂಬ ಮಾತಿನಲ್ಲಿ ಯಾವ ಸಂದೇಹವೂ ಇಲ್ಲ. 
ಯಜ್ಞೋಪವೀತ ನವಜನ್ನದ ಸಂಕೇತ; ಪುನರ್ಜನ್ಮವದು. ಜನಿವಾರವನ್ನು ಹಾಕಿಕೊಳ್ಳುವ 
ಮುನ್ನ ಇರುವದೊಂದು ಜನ್ಮ ಅರ್ಥಾತ್‌ ದೈಹಿಕ ಜನ್ಮ ಯಜ್ಞೋಪವೀತ ಗ್ರಹಣವು 
ದಿತಿ «ಯಜನ್ಮದ ಅಂದರೆ ಅಧ್ಯಾತ್ಮಿಕ ಜನದ ಲಕ್ಷಣ. ಪರಮಾತ್ಮನಿಗೆ ತನ್ನನ್ನು : 
ಆ... ಹೊಸಜನ್ಮದ ದೀಕ್ಷೆಯ Soles ಅದು. ಓಧುವರಿಂಊ ತನಗೆ 
ಸಂಬಂಧಪಟ್ಟಂತೆ ಹೆಚ್ಚಿನ ಹೋತಾ ಅರ್ಥದಲ್ಲಿ ಅದು ಒಂದು ಉತ್ತಷ ಷ್ಟ 
ಜೀವನ; ಆದರೆ ತನ್ನ ವೆರೆಹೂಳೆಯವರಿಗಿಂತ ತನಗೆ ಅದು ಯಾವ ಹೆಚ್ಚಿನ ಸ್ಥಾನವನ್ನು 
ಕೂಡುವುದಿಲ್ಲ. "ತ! ದೀಕ್ಷಾಸಮಯದಲ್ಲಿ ಅಂದಿನಿಂದ, ತಾನು ದೀನದರಿದ್ರರ 
ಸೇವಕನೆಂಬ ನಿಶ್ಚಿತ ಅನುಭವ. ಅವನಿಗೆ ಆಗಬೇಕು. ಉಪನಯನ ಸಂಸ್ಕಾರ 


ಸಮಾಜಧರ್ಮ - 79 


ದೀಕ್ಷಗಳಾಗುವವರೆಗೆ ಎಲ್ಲರೂ ಶೂದ್ರರೆಂಬ ಮಾತು ನನ್ನ ಅಭಿಪ್ರಾಯದಲ್ಲಿ ಅತ್ಯಂತ 
ಸುಂದರವಾದ ಹಾಗು ಉದಾರವಾದ ವಿಚಾರ. ದುರದೃಷ್ಟದಿಂದ ಕರ್ತವ್ಯಗಳನ್ನು 
ಬೋಧಿಸಲು ಹೊರಟ ಈ ಧಾರ್ಮಿಕ ವಿಧಿ ವಿಧಾನಗಳನ್ನು ಶೋಷಣಕ್ಕಾಗಿಯೂ 
ಮತ್ತು ನ್ಯಾಯವಲ್ಲದ ಆಕ್ರಮಣಕ್ಕಾಗಿಯೂ ದುರುಪಯೋಗಪಡಿಸಲಾಗುತ್ತಿದೆ. 


ಪಶುಯಜಗಳು 
ಅಗಿ 


ಧಾರವಾಡದ ಯುವಕಸಂಘದ ಕಾರ್ಯದರ್ಶಿಯ ಪತ್ರವೊಂದಕ್ಕೆ ಗಾಂಧೀಜೀ 
ಬರೆದ ಉತ್ತರವಿದು: 

ಪಶುಬಲಿಯಿಂದ ಪ್ರೀತರಾಗುವ ದೇವತೆಗಳಿರುವರೆಂಬ ವಿಷಯದಲ್ಲಿ 
ಶ್ರದ್ದೆಯನ್ನಿಟ್ಟುಕೊಂಡ ಸುಶಿಕ್ಷಿತರು ಸಾಕಷ್ಟು ದೇಶದಲ್ಲಿರುವುದು ಅತ್ಯಂತ ವಿಷಾದದ 
ಹಾಗೂ ಅವಮಾನದ ಸಂಗತಿ. ಧಾರವಾಡದ ಯುವಕಸಂಘದ ಕಾರ್ಯದರ್ಶಿಯು 
ಬಣ್ಣಿಸಿದಂತೆ ನಿರಪರಾಧಿಗಳಾದ ಆಡುಗಳನ್ನು ಕೊಲ್ಲುವ ಬಗೆಯು ನಿಜವಾಗಿದ್ದರೆ 
ಧರ್ಮದ ಹೆಸರಿನಲ್ಲಿ ನಡೆದ ಅಮಾನುಷ ಕೃತಿಯೇ ಅದು. ಕಾರ್ಯದರ್ಶಿಯು 
 ಹೇಳಿದ್ದುದರಲ್ಲಿ ಅತಿಶಯೋಕ್ತಿಯಿದೆಯೆಂದು ನನಗೆ ತೋರುತ್ತದೆ. ಬಂಗಾಲದಿಂದಲೂ 
ಅಂತಹ ಪತ್ರ ಬಂದಿದೆ. ಅದರಲ್ಲಿ ಆ ದೊಡ್ಡ ಪ್ರಾಂತದಲ್ಲಿ ದಿನವೂ ಧರ್ಮದ 
ಹೆಸರಿನಲ್ಲಿ ನಡೆಯುತ್ತಿರುವ ಈ ಪಶುಬಲಿಗಳನ್ನು ನಿಷೇಧಿಸಲು ನನ್ನನ್ನು 
ಕೇಳಿಕೊಳ್ಳುಲಾಗಿದೆ. ಈ. ಪಶುಬಲಿಗಳನ್ನು ನಾನು ನಿಷೇಧಿಸುವುದರಿಂದ ಒಂದು 
ಪ್ರಾಣಿಯ ಜೀವವಾದರೂ ಉಳಿಯುವಂತಿದ್ದರೆ ನನ್ನ ಆಗ್ರಹವೂರ್ವಕವಾದ ಅಭಿಪ್ರಾಯ 
ಅದಕ್ಕೆ ಮೀಸಲು. ಆದರೆ ಇಂತಹ ಪ್ರಾಣಿವಧೆಯನ್ನು ಪ್ರೋತ್ಸಾಹಿಸುವ ಹಾಗು 
'ಸಮರ್ಥಿಸುವ ನೂತನ ಕ್ರಮವು ಆರ೦ಭವಾದಂತೆ ತೋರುತ್ತದೆ. ಮದ್ರಾಸ ಪ್ರಾಂತದಲ್ಲಿ 
ಬ್ರಾಹ್ಮಣಪ೦ಂಡಿತರು ಮಾಡಿದ ಇಂತಹ ಪಶುಯಾಗದ ವರ್ಣನೆಯುಳ್ಳ ಕಾಗದ 
ಪತ್ರಗಳನ್ನು ಮದ್ರಾಸಿನಿಂದ ಓರ್ವ ಪತ್ರಲೇಖಕ ನನಗೆ ಕಳುಹಿಸಿರುವನು. ದೇಶದ 
ತುಂಬೆಲ್ಲ ಯುವಕ ಸಂಘಗಳು, ಎಚ್ಚತ್ತು ಇಂತಹ ಯಾಗಗಳ ವಿರುದ್ದ ಕ್ರಾಂತಿಯನ್ನು 
ಎಬ್ಬಿಸಿ ಅವು ಅಶಕ್ಕವಾಗುವಂತೆ ಮಾಡಬೇಕೆಂದು ನಾನು ಬಯಸುತ್ತೇನೆ. 
ಪಶುಯಜ್ಞಗಳನ್ನು ನಿಲ್ಲಿಸಿದಂದಿನಿಂದ ಜನರು ಕ್ಹಾತ್ರತೇಜಸ್ಸನ್ನು ಕಳೆದುಕೊಂಡಿರುವ 
ವಾದವನ್ನು ನಾನು ಕೇಳಿದೇನೆ. ಕೈಸ್ತಧರ್ಮದ ಪೂರ್ವದಲ್ಲಿ ಯೂರೋಪಿನಲ್ಲಿ 
ಸಾಕಷ್ಟು ಪಶುಯಜ್ಞಗಳು ನಡೆಯುತ್ತಿದ್ದವು. ಅಧಮಾಧಮ ಪಶುಯಾಗಗಳನ್ನು 
ನಿಲ್ಲಿಸಿದ್ದರಿಂದ ಯುರೋಪು ಕ್ಷಾತ್ರ ತೇಜಸ್ಸನ್ನು ಅಂದರೆ ವೀರವೃತ್ತಿಯನ್ನು 
ಕಳೆದುಕೊಂಡಂತೆ ಕಾಣಿಸುವುದಿಲ್ಲ. ಕ್ಷತ್ರಿಯ ಬಲದ ಉಪಾಸಕನು ನಾನಲ್ಲ. ಆದರೆ 
ನಿಸಹಾಯಕವೂ ನಿರಪರಾಧಿಯೂ ಪ್ರತಿಭಟನೆಯ ಸಾಮರ್ಥ್ಯವಿಲ್ಲದವೂ ಆದ 
80 - ಸಮಾಜಧರ್ಮ 


ನಮ್ಮೊಡನಿರುವ ಬಹು ಮೂಕ ಪ ಪ್ರಾಣಿಗಳ ಕ್ರೂರ ಹಾಗು ನಿರ್ದಯ ವಧೆಯಿಂದ 
ಕ್ಷತ್ರಿಯ ಬಲದ ಉಪಾಸ ಕನು ನಾನಲ್ಲ. ಆದರೆ ನಿಸಹಾಯಕವೂ ನಿರಪರಾಧಿಯೂ 
ಪ್ರತಿಭಟನೆಯ ಸಾಮರ್ಥ್ಯವಿಲ್ಲದವೂ ಆದ ನಮ್ಮೊಡನಿರುವ ಬಹು ಮೂಕ ಪ್ರಾಣಿಗಳ 
ಕ್ರೂರ ಹಾಗು ನಿರ್ದಯ ವಧೆಯಿಂದ ಕ್ಷತ್ರಿಯ ಬಲ ವೃದ್ಧಿಯಾಗುವುದಿಲ್ಲವೆಂದು 
ನನಗೆ ಚೆನ್ನಾಗಿ ಗೊತ್ತಿದೆ. 


ಹೆರವರು ನಮ್ಮನ್ನು ಕಂಡಂತೆ 


ಹೆರವರು ನಮ್ಮನ್ನು ಕಾಣುವಂತೆ ನಮ್ಮನ್ನು ನಾವು ಕೆಂಡುಕೊಳ್ಳುವದೊಳಿತು. 
ಎಷ್ಟು ಪ್ರಯತ್ನಮಾಡಿದರೂ ನಮ್ಮನ್ನು ನಾವು ಪೂರ್ಣವಾಗಿ ಅರಿತುಕೊಳ್ಳಲಾರೆವು; 
ಎಶೇಷತಃ ನಮ್ಮ ದುರ್ಗುಣಗಳನ್ನು ನಾವು ಅರಿಯಲಾರೆವು. ನಮ್ಮ ವಿಮರ್ಶಕರ್ತರ 
ವಿಷಯದಲ್ಲಿ ನಾವು ಕೋಪಿಸಿಕೊಳ್ಳದೆ ಮತ್ತು ಅವರು ಹೇಳುವದನ್ನು ಸರಿಯಾಗಿ 
ತಿಳಿದುಕೊಂಡರೆ ಇದು ಸಾಧ್ಯ. ಹೇಗಾದರೂ ಮುಂದೆ ಹೇಳಿದ ಟೀಕೆಯನ್ನು 
ಸಾಧ್ಯವಿದ್ದಷ್ಟು ನಿರ್ವಿಕಾರ ಮನಸ್ಸಿನಿಂದ ಪರೀಕ್ಷಿಸಬಯಸಿದ್ದೇನೆ. ಇಂದು ಪ್ರತ್ಯಕ್ಷ 
ಅನುಷ್ಠಾನದಲ್ಲಿ ಹಿಂದೂಧರ್ಮದಲ್ಲಿ ಇರುವ ಪ್ರಮಾದಕರ ನ್ಯೂನತೆಗಳನ್ನು 
ಒಪ್ಪಲೇಬೇಕು. ಅನೇಕ ಮಠಗಳೂ ಅವುಗಳ ಆಡಳಿತವೂ ಹಿಂದೂಧರ್ಮಕ್ಕೆ 
ಕಲಂಕಪ್ರಾಯವಾಗಿವೆ. ಅವುಗಳಿಗೆ ಸುರಿಯುತ್ತಿರುವ ಹಣವು ಸೇವಾರೂಪದಲ್ಲಿ 
ಉಪಾಸಕರಿಗೆ ಮರಳಿ ಬರುತ್ತಿಲ್ಲ. ಈ ಪರಿಸ್ಥಿತಿಯು ಸುಧಾರಿಸಲೇಬೇಕು; ಇಲ್ಲವೇ 

ಕೊನೆಗಾಣಬೇಕು. 
ಕೈಸ್ತ ಪಾದರಿಗಳಿಂದ ಮಾಡಲ್ಪಟ್ಟ ಜೀವದಯಾ ಕಾರ್ಯವನ್ನು ಒಪ್ಪಲೇಬೇಕು. 
ಹರಿಜನರಂತೆಯೇ ಇತರ ಅನೇಕ ಬಡ ಭಾರತೇಯರಿಗೂ ಆರ್ಥಿಕ ಮತ್ತು 
ಶೈಕ್ಷಣಿಕ ಪರಿಹಾರವು ಅವಶ್ಯವಾಗಿದೆ. ಆದರೆ ಹರಿಜನರಿಗೆ ಕೆಲವು ವಿಶಿಷ್ಟ 
ಅನಾನುಕೂಲಗಳಿವೆ. ಯಾವ ಅನಾನುಕೂಲಗಳನ್ನು ಅವರು ಪ್ರತಿಷೇಧಿಸುವರೆಂಬುದು 
ಮುಖ್ಯ ಪ್ರಶ್ನೆಯಿಲ್ಲ. ಹರಿಜನರು ಅಪ್ಪಿಕೊಳ್ಳುತ್ತಿದ್ದರೂ ಅವರ ಸಂಕೋಲೆಗಳನ್ನು 
ಕತ್ತರಿಸುವುದು ಉಚ್ಚವರ್ಣದವರೆಂದು ಕರೆದುಕೊಳ್ಳುವ ಹಿಂದೂಗಳ ಕರ್ತವ ವಾಗಿದೆ. 
ವಿವೇಕಾನಂದ ರಾಧಾ ಕೃಷ್ಣನ್‌ರವರೂ ಪ್ರತಿಪಾದಿಸಿದ ಹದ ಊಂ ಬ ಭವ್ಯತೆ 
ಜನಹಾಮಾನ್ಯರಲ್ಲ ವ್ಯಾಪಿಸಿರುವ ಅಂಶ ಸ್ಪಷ್ಟವಾಗಿದೆ. ಹಳ್ಳಿಗರಲ್ಲಿ ಒರಟುತನವು 
ಕ೦ಡುಬರುತ್ತಿದ್ದರೂ ಮಾನವ ಸ್ವಭಾವದಲ್ಲಿರುವ ಒಳ್ಳೆಯತನದ ದೃಷ್ಟಿಯಿಂದ 
ಎಚಾರಮಾಡಿದರೆ ಜಗತ್ತಿನಲ್ಲಿಯ ಯಾವ ಹಳ್ಳಿಗರಿಗೂ ಅವರು ಕಡಿಮೆಯಾಗುವುದಿಲ್ಲ. 
ಹುಯಾನತ್ನಾಂಗನಿಂದ ಮೊದಲು ಮಾಡಿಕೊಂಡು ಇಂದಿನವರೆಗೆ ಈ ದೇಶಕ್ಕೆ 
ಬ೦ದುಹೋದ ಬಹುಸಂಖ್ಯಾಪ್ರವಾಸಿಗರು ಬರೆದಿಟ್ಟು ತಮ್ಮ ಅಭಿಪ್ರಾಯದಿಂದ ಈ 
ಸಮಾಜಧರ್ಮ - 81 


ಮಾತು ಸಿದ್ಧವಾಗುತ್ತದೆ. ಭಾರತದ ಹಳ್ಳಿಗರು ತೋರುವ ಸಹಜ ಸಂಸ್ಕೃತಿ, ಬಡವರ 
ಮನೆಗಳಲ್ಲಿ ಕಂಡುಬರುವ ಕಲೆ, ಹಳ್ಳಿಗರ ನಡತೆಯಲ್ಲಿ ಕಂಡುಬರುವ ಸಂಯಮ, 
ಇವುಗಳೆಲ್ಲ ಅನಾದಿ ಕಾಲದಿಂದಲೂ ಅವರನ್ನು ಬಂಧಿಸಿದ ಧರ್ಮದ ಪರಿಣಾಮಗಳೇ 
ಆಗಿವೆ. 

ಹಿಂದೂ ಧರ್ಮವು ಅನೇಕ ದುರಾಗಹಗಳು, ಮೂಢ ನಂಬಿಕೆಗಳು ಮತ್ತು 
ಅನಾಚಾರಗಳು, ಇವುಗಳನ್ನು ಪರಿಣಾಮಕಾರಕವಾದ ರೀತಿಯಲ್ಲಿ ಪ್ರತಿಭಟಿಸಿದ 
ಸುಧಾರಕ ಸಂತತಿಗೆ ಜನ್ನಕೊಟ್ಟಿದೆ. ಯಾವ ಡಂಗುರವನ್ನೂ ಸಾರದೆ ಅದು ದೀನದರಿದ್ರರ 
| ಪರಿಹಾರ ಪದ್ಧತಿಯೊಂದನ್ನು ರೂಪಿಸಿಕೊಂಡಿದೆ. ಅದು ಅನೇಕ ವಿದೇಶೀಯರ 
ಪ್ರಶಂಸೆಗೂ ಪಾತ್ರವಾಗಿದೆ. ನನ್ನ ಮಟ್ಟಿಗೆ ಅದರಲ್ಲಿ ಇನ್ನೂ ಸುಧಾರಣೆಯಾಗಬೇಕಾಗಿದೆ. 
ಅದಕ್ಕೆ ಅನಿಷ್ಟ ರೂಪವೂ ಬಂದಿವೆ. ಆದರೆ ಉದಾರತೆಯ ದೃಷ್ಟಿಯಿಂದ ಅದು ತನ್ನ 
ಅಸ್ತಿತ್ವವನ್ನು ಸಮರ್ಥಿಸಿಕೊಂಡಿದೆ. ಮುದ್ರಿತ ವರದಿಗಳೇ ಮೊದಲಾದವುಗಳ 
ಮುಖಾಂತರ ದಾನಧರ್ಮಗಳ ಡಂಗುರವನ್ನು ಸಾರುವುದು ಭಾರತೀಯರ 
ಸಂಪ್ರದಾಯವಲ್ಲ. ಆದರೆ ಉಚಿತ ಅನ್ನದಾನ ನಿಲಯ ಹಾಗು ಪುಕ್ಕಟೆ ವೈದ್ಯಕೀಯ 
ಪರಿಹಾರಗಳನ್ನು ಬಡಬಗ್ಗರಿಗೆ ಒದಗಿಸುತ್ತಿರುವುದನ್ನು ಯಾರು ಬೇಕಾದರೂ 


`` ಕಾಣಬಹುದು. 


82 - ಸಮಾಜಧರ್ಮ 


eu ‘1, cons 


ಉಪವಾಸ ಮತ್ತು ಪ್ರಾರ್ಥನೆ 


(ರಾಷ್ಟೀಯ ಸಪ್ತಾಹದಲ್ಲಿ ಉಪವಾಸ ಮಾಡಬೇಕೆಂದೂ ಪ್ರಾರ್ಥನೆಯನ್ನು 
ಸಲ್ಲಿಸಬೇಕೆಂದೂ ಜನರಿಗೆ ಗಾ೦ಧೀಜಿಯು ಬಿನ್ನವಿಸಿಕೊಳ್ಳುತ್ತಾ ಹೀಗೆ ಬರೆದರು:) 
ಇದು ಬಹಳ ಪುರಾತನ ಸಂಸ್ಥೆ. ನಿಜವಾದ ಉಪವಾಸ ದೇಹವನ್ನೂ ಮನಸ್ಸನ್ನೂ 
ಆತ್ಮವನ್ನು ಶುದ್ಧೀಕರಿಸುತ್ತದೆ. ದೇಹವನ್ನು ದಂಡಿಸಿ ಅಷ್ಟರಪುಟ್ಟತ ಆತ್ಮವನ್ನು 
ವಿಮೋಚನಗೊಳಿಸುತ್ತದೆ. ಅಂತಃಕರಣ ಪೂರ್ವಕವಾದ ಪ್ರಾರ್ಥನೆ ಅದ್ದುತ ಪರಿಣಾಮ 
ಮಾಡಬಲ್ಲದು. ಉಚ್ಚತರವಾದ ಪಾವಿತ್ರ್ಯಕ್ಕಾಗಿ ಆತ್ಮನ ಉತ್ಕಟ ಅಕಾಂಕ್ಷಯೆ ಅದು. 
ಹೀಗೆ ಪಡೆದ ಪರಿಶುದ್ಧತೆಯನ್ನು ಉದಾರ ಉದ್ದೇಶಕ್ಕಾಗಿ ವಿನಿಯೋಗಿಸಿದರೆ 
ಪ್ರಾರ್ಥನೆಯಾಗುವುದು. ರೋಗಿಗಳನ್ನು ಗುಣಪಡಿಸಲು ಗಾಯತ್ರಿ ಮಂತ್ರ 
ಪುರಶ್ಚರಣೆಯನ್ನು ಪ್ರಯೋಗಿಸುವುದು ಪ್ರಾರ್ಥನೆಗೆ ನಾನಿತ್ತ ಅರ್ಥವನ್ನು 
ಸಮರ್ಥಿಸುತ್ತದೆ. ಆ ಗಾಯತ್ರಿಯನ್ನೇ ನಮ್ರಭಾವನೆಯಿಂದ ಉದಾತ್ತ ಉದ್ದೇಶಕ್ಕಾಗಿ 
ಏಕಾಗ್ರ ಚಿತ್ತದಿ೦ದ ಜ್ಞಾನಪೂರ್ವಕವಾಗಿ ರಾಷ್ಟೀಯ ಕಷ್ಟ ನಿಷ್ಠುರಗಳಲ್ಲಿ ಜಪಿಸಿದರೆ 
ಆಪತ್ತನ್ನು ಪರಿಹರಿಸಲು ಅತ್ಯಂತ ಪ್ರಭಾವಿಯಾದ ಸಾಧನವಾಗುತ್ತದೆ. ಗಾಯತ್ರಿ 
ಜಪ, ಸಮಾಜ ಅಥವಾ ಕ್ರೈಸ್ತ ಪ್ರಾರ್ಥನೆಗಳು ಆಜ್ಞರಿಂದ ಆಚರಿಸಲ್ಪಡುವ ಅಂಧ 
ಶದ್ದೆಗಳೆಂದು ತಿಳಿಯುವುದಕ್ಕಿಂತ ಹೆಚ್ಚಿನ ಪ್ರಮಾದವು ಬೇರಾವೂದೂ ಇರಲಾರದು. 
ಆದುದರಿಂದ ಉಪವಾಸ ಪ್ರಾರ್ಥನೆಗಳು ಆತ್ಮಶುದ್ಧಿಯ ಅತ್ಯಂತ ಪ್ರಬಲ ಸಾಧನಗಳು. 


ಸಮಾಜಧರ್ಮ - 83 


ಶುದ್ಧೀಕರಿಸುವ ವಸ್ತುವು. ಅವಶ್ಯಕವಾಗಿ ನಮ್ಮ ಕರ್ತವ್ಯವನ್ನು ಚೆನ್ನಾಗಿ ಮಾಡಲು 
ಮತ್ತು ನಮ್ಮ ಧ್ಯೇಯವನ್ನು ಮುಟ್ಟಲು ಶಕ್ತಿಯನ್ನು ಕೊಡುತ್ತದೆ. ಆದುದರಿ೦ದ ಉಪವಾಸ 
ಪ್ರಾರ್ಥನೆಗಳಿಂದ ಒಮ್ಮೊಮ್ಮೆ ಇಷ್ಟಫಲವು ಸಿದ್ಧಿಸದಿದ್ದರೆ ಅವುಗಳಲ್ಲಿ ಏನೂ 
ಹುರುಳಿಲ್ಲವೆಂದಲ್ಲ; ಆದರೆ ಅವುಗಳನ್ನು ಸರಿಯಾದ ಬುದ್ದಿಯಿಂದ ಕೈಕೊಂಡಿರಲಿಕ್ಕಿಲ್ಲ. 

ಉಪವಾಸವನ್ನು ಮಾಡಿದ ಮನುಷ್ಯನು ದಿನವೆಲ್ಲ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿವಸ 
ಅನೇಕರು ಮಾಡುವಂತೆ ಜೂಜಾಡಿದರೆ ಹೆಚ್ಚಿನ ಪಾವಿತ್ಮದ ರೂಪದಲ್ಲಿ ಉಪವಾಸದ 
ಫಲವನ್ನು ಪಡಯುವುದಿಲ್ಲವಿಷ್ಟೇ ಅಲ್ಲದೆ ಅಂತಹ ನಿಷ್ಟಮೋಜಕ ಉಪವಾಸದಿಂದ 
ಇನ್ನಷ್ಟು ಅವನು ಆಧೋಗತಿಗಿಳಿಯುವನು. 


ಸಿದಿಯೆಡೆಗೆ 
ಛ 


ಅಂತರಂಗದಲ್ಲಿ ಶ್ರೀ ರಾಮನನ್ನು ಪ್ರತಿಷ್ಠಿಸಿಕೊಂಡಿರುವವನ ಲಕ್ಷಣವೇನು? ಇದನ್ನು 
ಅರಿತುಕೊಳ್ಳದಿದ್ದರೆ ರಾಮನಾಮವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಅಂಜಿಕೆಯಿದೆ. 
ಈಗಾಗಲೇ ಕೆಲವೊಂದು ತಪ್ಪುತಿಳಿವಳಿಕೆಯು ಇದೆ. ಅನೇಕರು ಜಪಮಣಿಗಳನ್ನು 
ತಿರುಗಿಸುತ್ತಾರೆ. ಹಣೆಯ ಮೇಲೆ ಗ೦ಧವನ್ನು ಹಚ್ಚಿಕೊಳ್ಳುವರು ಮತ್ತು ನಿರರ್ಥಕವಾಗಿ 
_ ಆತನ ನಾಮೋಚ್ಚಾರವನ್ನು ಮಾಡುವರು. ಸಂತತವಾಗಿ ರಾಮನಾಮದ ಮಹಿಮೆಯನ್ನು 

ನಾನು ಒತ್ತಿ ಹೇಳಿ ಈಗಾಗಲೇ ಪ್ರಚಲಿತವಿದ್ದ ಡಾಂಭಿಕತನಕ್ಕೆ ಬೆಂಬಲವನ್ನು 
ಕೊಡುತ್ತಿರುವುದಿಲ್ಲವೆಯೆಂದು ನನ್ನನ್ನು ಕೇಳಬಹುದು. ಈ ಭಯ ನನ್ನನ್ನು 
ತಡೆಯಕೂಡದು. ಹೀಗೆ ಮಾಡಿಕೊಂಡ ಮೌನವು ಅಪಾಯಕರ. ಮೌನವು ಜೀವಂತ 
ಧ್ವನಿಗೆ ಸುದೀರ್ಪವಾದ ಅಂತಃಕರಣ ಚೋದಿತ ಆಚಾರದ ಉತ್ತೇಜನವು ಅವಶ್ಯ. 
ಇಂತಹ ಸ್ವಾಭಾವಿಕ ಮೌನದ ಅಭಾವದಲ್ಲಿ ತನ್ನ ಅ೦ತರ೦ಗದಲ್ಲಿ ರಾಮನನ್ನುಳ್ಳ 
ಮನುಷ್ಯನ ಗುರುತುಗಳನ್ನು ಅರಿತುಕೊಳ್ಳಲು ನಾವು ಪ್ರಯತ್ನಿಸಬೇಕು. 

ಗೀತೆಯ ಸ್ಥಿತಪ್ರಜ್ಞನೇ ರಾಮಭಕ್ತನೆಂದು ಹೇಳಬಹುದು. ಇನ್ನಷ್ಟು ಆಳವಾಗಿ 
ನೋಡಿದರೆ ಪರಮಾತ್ಮನ ನಿಜವಾದ ಭಕ್ತನು ಪ್ರಕೃತಿಯ ಪಂಚಮೂಲ ತತ್ವಗಳಿಗೆ 
ಅತ್ಯಂತ ವಿಧೇಯನಾಗಿರುವನೆಂದು ಕಾಣಬಹುದು. ಅವನು ಹಾಗೆ ವಿಧೇಯನಾಗಿದ್ದರೆ 
ಅವನೆಂದೂ ಬೇನೆಬೀಳುವುದಿಲ್ಲ. ಅಕಸ್ಮಾತ್ತಾಗಿ ಬೇನೆಬಿದ್ದರೆ ನಿಸರ್ಗದ ನೆರವಿನಿಂದಲೇ 
ಅವನು ತನ್ನನ್ನು ತಾನೆ ಗುಣಪಡಿಸಿಕೊಳ್ಳುವನು. ದೇಹವನ್ನು ಹೇಗಾದರೂ 
ಗುಣಪಡಿಸಿಕೊಳ್ಳುವುದು ದೇಹದೊಳಗಿದ್ದವನ ಕೆಲಸವಲ್ಲ. ದೇಹವೇ ತಾನೆಂದು 
ತಿಳಿಯುವವನು ತನ್ನ ದೇಹದ ರೋಗರುಜಿನಗಳನ್ನು ಗುಣಪಡಿಸಿಕೊಳ್ಳಲು ಪ್ರಪಂಚದ 
ಅಂಚಿನವರೆಗೂ ಸ್ವಾಭಾವಿಕವಾಗಿ ಹೋಗುವನು. ಆದರೆ ಆತ್ಮವು ದೇಹದೊಳಗಿದ್ದರೂ 
ದೇಹದಿಂದ ಭಿನ್ನವೆ೦ದು ತಿಳಿದವನು ಹಾಗು ವಿನಾಶಿಯಾದ ದೇಹಕ್ಕೆ ವ್ಯತಿರಿಕ್ತವಾಗಿ 
84 - ಸಮಾಜಧರ್ಮ 


ಅದು ಅವಿನಾಶಿಯೆಂದು ಅರಿತವನು ತಳಮಳಿಸುವುದಿಲ್ಲ. ಅಥವಾ ಪ್ರಕೃತಿ ತತ್ವಗಳು 
ಕೈಬಿಟ್ಟರೆ ದುಃಖಿಸುವದಿಲ್ಲ. ತದ್ವಿರುದ್ಧವಾಗಿ ಮೃತ್ಯುವನ್ನು ಮಿತ್ರನಂತೆ'ಸ್ಟಾಗತಿಸುವನು. 
ವೈದ್ಯರನ್ನು ಹುಡುಕುವ ಬದಲು ಅವನು ತನನ್ನು ತಾನೇ ಗುಣಪಡಿಸಿಕೊಳ್ಳುವನು. 
ಒಳಗಿರುವ ಆತ್ಮಪ್ರಜ್ಞೆಯಲ್ಲಿಯೆ ಅವನು ಇರುವನು ಮತ್ತು ಅ೦ತಸ್ಥನಾಗಿರುವವನ 
ಯೋಗಕ್ಷೇಮವನ್ನೇ ಆದ್ಯಂತವಾಗಿ ಅವನು ನೋಡುವನು. 

ಪ್ರತಿ ಉಸಿರಿನ ಜೊತೆಯಲ್ಲಿಯೂ ಪರಮಾತ್ಮನ ನಾಮವನ್ನೇ ಅವನು 
ಉಚ್ಚರಿಸುವನು. ದೇಹವು ಮಲಗಿದ್ದರೂ ಆತನ ರಾಮನು ಸದಾ ಜಾಗ್ರತನಾಗಿರುವನು. 
ಅವನು ಮಾಡುತ್ತಿರುವದರೊಡನೆಲ್ಲ ರಾಮನು ಯಾವಾಗಲೂ ಇರುವನು. ಇಂತಹ 
ಪವಿತ್ರ ಮೈತ್ರಿಯ ಹಾನಿಯೆ ಆ ಭಕ್ತನ ನಿಜವಾದ ಮರಣ. 

ತನ್ನ [A ತನ್ನ ಜೊತೆಯಲ್ಲಿ ಇರಿಸಿಕೊಳ್ಳಲು ಸಹಾಯವೆಂದು 
Bea ey ಕೊಡುವುದನ್ನೇ ಅವನು ಸ್ವೀಕರಿಸುವನು. ಅಂದರೆ ಪ ಪೃಥ್ವಿ, ಅಪ್‌, 
ತೇಜಸ್ಸು, ವಾಯು, ಆಕಾಶ ಇವುಗಳಿಂದ ಬರೆಯ ಲಾಭವನ್ನು ಮಾತ್ರ ಇರಾ 
ಅತಿ ಸು ಹಾಗು ಸರಳವಾದ ಸಾಧನಗಳನ್ನು ಉಪಯೋಗಿಸುವನು. ಈ 
ಸಹಾಯವು ರಾಮನಾಮಕ್ಕೆ ಪೂರಕವಲ್ಲ. ಅದರ ಸಿದ್ದಿಗೆ ಇದು ಕೇವಲ ಒಂದು 
ಸಾಧನ. ನಿಜವಾಗಿ ವಸ್ತುತಃ ರಾಮನಾಮಕ್ಕ ಯಾವ ಸಹಾಯವೂ ಬೇಕಿಲ್ಲ. 
ರಾಮನಾಮದಲ್ಲಿ ಶ್ರದ್ದೆಯುಂಟೆಂದು ಹೇಳುವದೂ, ಹಾಗೆಯ ಆ ಕಾಲಕ್ಕಯೆ ಡಾಕ್ಟರರ 
ಕಡೆಗೆ ಓಡುವದೂ, 'ವಿಸಂಗತವಾಗಿವೆ. 

ಧಾರ್ಮಿಕ ವಿದ್ಯೆಯಲ್ಲಿ ಪರಿಣತನಾದ ಮಿತ್ರನೊಬ್ಬನು ರಾಮನಾಮದ ವಿಷಯವಾಗಿ 
ಬರೆದ ನನ್ನ ವಿಚಾರಗಳನ್ನು ಕೆಲಕಾಲದ ಹಿಂದೆ ಓದಿ ದೇಹವನ್ನು ಕೂಡ 
ಪರಿವರ್ತನೆಗೊಳಿಸುವ ಇ ರಸಾಯನವೇ ರಾಮನಾಮವೆಂದು ಬರೆದನು. 
ವೀರ್ಯಸಂಗ್ರಹವನ್ನು ನಿಧಿಸಂಗ್ರಹಕ್ಕೆ ಹೋಲಿಸಿರುವುದು೦ಟು. ಆದರೆ ಅಧಃಪತನವನ್ನು 
ಅಶಕ್ಕಗೊಳಿಸುವಂತೆ ಸದಾ ವರ್ಧಿಸುವ ಆಧ್ಯಾತ್ಮಿಕ ಬಲದ ಪ್ರವಾಹವು ಅವ್ಯಾಹತವಾಗಿ 
ಹರಿಯುವಂತೆ ಮಾಡುವ ಸಾಮರ್ಥ್ಯವು ರಾಮನಾಮದಲ್ಲಿ ಮಾತ್ರವಿದೆ. 

ರಕ್ತವಲ್ಲದೆ ದೇಹವು ಬಾಳಲಾರದೆಂಬಂತೆ, ಆತ್ಮಕ್ಕೆ ಅಪ್ರತಿಮವಾದ ಶುದ್ಧ ಶ್ರದ್ಧೆಯ 
ಶಕ್ತಿಯು ಅವಸ್ಯ, ಈ ಬಲವು ಮಾನವನ ಎಲ್ಲ ದೇಹೇಂದ್ರಿಯಗಳ ದೌರ್ಬಲ್ಯವನ್ನು 
ನಿವಾರಿಸಿ ಅವುಗಳನ್ನು ಪುನರುಜ್ಜೀವಿಸಬಲ್ಲದು, ಆದುದರಿ೦ದಲೇ ರಾಮನಾಮವು 
ಹೃದಯಾಂತರಾಳದಲ್ಲಿ ನೆಲೆಗೊಂಡರೆ ಮಾನವನ ಪುನರ್ಜನ್ಮವೇ ಆದಂತೆಂದು 
ಹೇಳುವರು. ಈ ನಿಯಮವು ಸ್ತ್ರೀಪುರುಷರು, ಆಬಾಲವೃದ್ಧರು, ಎಲ್ಲರಿಗೂ 
ಅನ್ವಯಿಸುತ್ತದೆ. ಈ ಶ್ರದ್ಧೆಯನ್ನು ಪಶ್ಚಿಮದೇಶಗಳಲ್ಲಿಯೂ ಕಾಣಬಹುದು. | 


ಸಮಾಜಧರ್ಮ - 85 


ಅನಾದಿಕಾಲದಿಂದ ಭಾರತೀಯರಿಗೆ ಪರಂಪರೆಯಾಗಿ ಬಂದ ಈ ಶ್ರದ್ಧೆಗೆ 
ಹೊರನಾಡಿನ ಬೆ೦ಬಲವೇನೂ ಭಾರತಕ್ಕೆ ಬೇಕಾಗಿಲ್ಲ. 


ಬ್ರಹ್ಮಚರ್ಯ ಅಥವಾ ಆತ್ಮಸಂಯಮ 


(೧೯೨೪ನೇ ಇಸವಿಯ ಮೇ ತಿಂಗಳ ೨೫ನೇ ದಿನಾಂಕದ ನವಜೀನವದಲ್ಲಿ ಈ 
ಸೂಕ್ಷ್ಮ ವಿಷಯವನ್ನು ಕುರಿತು ಬರೆದ ನನ್ನ ಲೇಖನವನ್ನು ಶ್ರೀ ಮಹದೇವ 
ದೇಸಾಯಿಯವರು ಅನುವಾದಿಸಿರುವರು. ಅದನ್ನು ನಾನು ಯಂಗ್‌ ಇಂಡಿಯಾದಲ್ಲಿ 
ಸಂತೋಷದಿಂದ ಪ್ರಕಟಿಸುತ್ತಿರುವೆನು. ಈ ವಿಷಯವನ್ನೇ ಕುರಿತು ಭಾರತದ ಬೇರೆಬೇರೆ 
ಭಾಗಗಳಿಂದ ಅನೇಕರು ಬರದ ಪತ್ರಗಳು ನನ್ನ ಮುಂದಿವೆ. ಕಳಕಳಿಯಿಂದ 
ಶುದ್ಧಜೀವನಕ್ಕಾಗಿ ಹ೦ಬಲಿಸುತ್ತಿರುವವರಿಗೆ ಈ ಲೇಖನದಲ್ಲಿ ಸಂಗ್ರಹಿಸಿದ ಬಿಡಿ 
ಎಚಾರಗಳಿಂದ ಸಹಾಯವಾಗಬಹುದು. ನನ್ನನ್ನು ಕೇಳಿದವರೆಲ್ಲ ಹಿಂದೂಗಳೇ 
ಆಗಿರುವನು. ಆದುದರಿಂದ ಸ್ವಾಭಾವಿಕವಾಗಿ ನಾನು ಅವರಿಗೇ ಈ ವಿಚಾರಗಳನ್ನು 
ಹೇಳಿದ್ದೇನೆ. ಕೊನೆಯ ಪರಿಚ್ಛೇದವು ಅತ್ಯಂತ ಮಹತ್ವದ್ದೂ ಕಾರ್ಯಕಾರಿಯೂ 
ಆದ ಭಾಗವಾಗಿದೆ. ಅಲ್ಲಾ ಅಥವಾ ದೇವರು ಎಂಬ ಶಬ್ದಗಳಿಗೆ ಅಷ್ಟೇ ಶಕ್ತಿಯಿವೆ. 
ನಮ್ಮ ಅಂತರ್ಯಾಮಿಯಾಗಿರುವ ದೇವನ ಅಸ್ತಿತ್ವವನ್ನು ಗುರುತಿಸುವುದೇ ಇದರ 
ಉದ್ದೇಶ. ಪಾಪಗಳನ್ನೆಲ್ಲ ಗುಪ್ತವಾಗಿ ಮಾಡುವದುಂಟು. ಪರಮಾತ್ಮನು ನಮ್ಮ 
ಆಲೋಚನೆಗಳನ್ನು ಕೂಡ ಸಾಕ್ಷಿಯಾಗಿ ನೋಡುತ್ತಿರುವನೆಂಬ ಮಾತು ಗೊತ್ತಾದರೆ 
ನಾವು ಮುಕ್ತರಾಗುತ್ತೇವೆ. ' 

-(ಎಂ. ಕೆ. ಜಿ.) 

ಈ ವಿಷಯವನ್ನು ಕುರಿತು ಬರೆಯುವುದು ಹಗುರಲ್ಲ. ಆದರೆ ನನ್ನ ಹಿ೦ದಿನ 
ಅನುಭವ ಸಂಗ್ರಹದಲ್ಲಿದ್ದ ಕೆಲ ಕಾಳುಗಳನ್ನು ಓದುಗರಿಗೆ ಕೊಟ್ಟು ಊಟಮಾಡಬೇಕೆಂಬ 
ಇಚ್ಛೆಯು ನನ್ನ ಮನಸ್ಸಿನಲ್ಲಿ ಅತ್ಯುತ್ಕಟವಾಗಿದೆ. ನನಗೆ ಬ೦ದ ಕೆಲ ಪತ್ರಗಳು ನನ್ನ 
ಈ ಇಚ್ಛೆಯನ್ನು ಇನ್ನಷ್ಟು ಮಸೆದಿವೆ. 

ಮಿತ್ರನೋರ್ವನು. ಕೇಳಿದ್ದಾನೆ: “ಬ್ರಹ್ಮಚರ್ಯೆಯೆಂದರೇನು? ಪೂರ್ಣವಾಗಿ 
ಅದನ್ನು ಪಾಲಿಸುವುದು ಸಾಧ್ಯವೆ? ಶಕ್ಕವಿದ್ದರೆ ನೀವು ಹಾಗೆ ಪಾಲಿಸುತ್ತಿರುವಿರಾ?” 

ಬ್ರಹ್ಮಚರ್ಯದ ಪೂರ್ಣ ಹಾಗು ಸರಿಯಾದ ಅರ್ಥವು ಬ್ರಹ್ಮಜ್ಞಾನವೆಂದಾಗುತ್ತದೆ. 
ಪ್ರತಿಯೊಂದು ವಸ್ತುವಿನಲ್ಲಿಯೂ ಬ್ರಹ್ಮನಿದ್ದಾನೆ. ಆದುದರಿಂದ ಅಂತರಾತ್ಮನ ಆಳದಲ್ಲಿ 
ಮುಳುಗಿ ಆತ್ಮಜ್ಞಾನವನ್ನು ಮಾಡಿಕೊಳ್ಳುವದರಿಂ ಅವನನ್ನು ಕಾಣಬಹುದು. ಇಂದ್ರಿಯ 
ನಿಗ್ರಹವಿಲ್ಲದೆ ಈ ಸಾಕ್ಷಾತ್ಕಾರ ಅಶಕ್ಯ. ಸರ್ವಸ್ಥಳಗಳಲ್ಲಿ, ಸರ್ವಕಾಲದಲ್ಲಿ ತ್ರಿಕರಣ 
ಪೂರ್ವಕ ಸವೇಂದ್ರಿಯಗಳ ಸ೦ಯಮವೇ ಬ್ರಹ್ಮಚರ್ಯೆ. 

86 - ಸಮಾಜಧರ್ಮ | | 


ಬ್ರಹ್ಮಚರ್ಯವನ್ನು ಸಂಪೂರ್ಣವಾಗಿ ಪಾಲಿಸುವ ಸ್ತ್ರೀಪುರುಷರು 
ಇಂದ್ರಿಯವಿಕಾರದಿ೦ದ ಮುಕ್ತರಾಗಿರುವರು. ಇಂತಹವರು ದೇವರ ಸನಿಯದಲ್ಲರುವರು; 

ದೇವರಂತಿರುವರು. 
“.. ಸಂಪೂರ್ಣವಾಗಿ ಮನೋವಾಕ್ಕಾಯಗಳಿಂದ ಇಂತಹ ಬ್ರಹ್ಮಚರ್ಯವನ್ನು 
ಪಾಲಿಸುವದು ಶಕ್ಯವಿದೆಯೆಂಬಲ್ಲಿ ನನಗಾವ ಸಂಶಯವೂ ಇಲ್ಲ. ಬ್ರಹ್ಮಚರ್ಯಯ 
ಪರಿಪೂರ್ಣಾವಸ್ಥೆಗೆ ನಾನಿನ್ನೂ ಮುಟ್ಟಿಲ್ಲವೆಂದು ಹೇಳಲು ವಿಷಾದವಾಗುತ್ತದೆ. ಆದರೆ 
ನನ್ನ ಜೀವನದ ಪ್ರತಿಕ್ಷಣವೂ ಅದನ್ನು ಮುಟ್ಟಲು ನಾನು ಯತ್ನಿಸುತ್ತಿದ್ದೇನೆ. ಈ 
ದೇಹದಲ್ಲಿಯೆ ಆ ಸ್ಥಿತಿಯನ್ನು ಮುಟ್ಟಬೇಕೆಂಬ ನನ್ನ ಆಶೆಯನ್ನು ನಾನು ಬಿಟ್ಟಿಲ್ಲ. 
ನನ್ನ ದೇಹದ ಮೇಲೆ ನನಗೆ ನಿಗ್ರಹವು ಸಿಕ್ಕಿದೆ. ನನ್ನ ಜಾಗ್ರದವಸ್ಥೆಯಲ್ಲಿ ನನ್ನ ಮೇಲೆ 
ನನ್ನ ಹಿಡಿತವನ್ನು ಇಟ್ಟುಕೊಳ್ಳಬಲ್ಲೆನು. ನನ್ನ ನಾಲಿಗೆಯನ್ನು ನಿಗ್ರಹಿಸುವಲ್ಲಿ ಸಾಕಷ್ಟು 
ನಾನು ಯಶಸ್ವಿಯಾಗಿದ್ದೇನೆ. ಆದರೆ ನನ್ನ ಆಲೋಚನೆಗಳ ನಿಯಮನದಲ್ಲಿ ನಾನಿನ್ನೂ 
ಅನೇಕ ಅವಸ್ಥೆಗಳನ್ನು ದಾಟಬೇಕಾಗಿದೆ. ಅವು ನನ್ನ ಅಪ್ಪಣಯ ಪ್ರಕಾರ ಬರುವುದಿಲ್ಲ; 
ಹೋಗುವುದಿಲ್ಲ. ಹೀಗೆ ನನ್ನ ಮನಸ್ಸು ಯಾವಾಗಲೂ ತನ್ನ ವಿರುದ್ಧವಾಗಿಯೆ ಒ೦ದು 
ಬಗ್ಗೆಯ ಕ್ರಾಂತಿಯ ಅವಸ್ಥೆಯಲ್ಲಿದೆ. 

ಆದರೆ ನನ್ನ ಜಾಗ್ರದವಸ್ಥೆಯಲ್ಲಿ ನನ್ನ ವಿಚಾರಗಳು ಒಂದನ್ನೊಂದು ತಾಕಲಾಡದಂತೆ 
ಮಾಡಬಲ್ಲ. ದುಷ್ಟ ವಿಚಾರಗಳ ಸಂಪರ್ಕದಿಂದ ನನ್ನ ಮನಸ್ಸು ಜಾಗ್ರದವಸ್ಥೆಯಲ್ಲಿ 
ಅಲಿಪ್ತವೂ ಭದವೂ ಆಗಿದೆಯೆಂದು ಹೇಳಬಹುದು. ಸುಪ್ತಾವಸ್ಥೆಯಲ್ಲಿ ವಿಚಾರನಿಗ್ರಹವು 
ಬಹಳ ಕಡಿಮೆಯಿದೆ. ಮಲಗಿದಾಗ ಅನೇಕ ಪ್ರಕಾರದ ವಿಚಾರಗಳಿಂದ ಅನಪೇಕ್ಷಿತ 
ಸ್ವಪ್ನಗಳಿ೦ದ ಹಾಗು ಹಿ೦ದೆ ಭೋಗಿಸಿದ ವಸ್ತುಗಳ ಹಾಗು ಕೃತಿಗಳ ಬಯಕೆಯಿಂದ 
ಮನಸ್ಸು ಹೊಯ್ದಾಡುತ್ತದೆ. ಇಂತಹ ವಿಚಾರಗಳೂ ಸ್ವಪ್ನಗಳೂ ಅನಿರ್ಮಲವಾಗಿದ್ದರೆ 
ವಾಡಿಕೆಯ ಪರಿಣಾಮಗಳನ್ನು ಅವು ಮಾಡಿಯೆ ಬಿಡುವವು. ಇಂತಹ ಅನುಭವಗಳು 
ಆಗುತ್ತಿರುವಾಗ ಯಾವನೊಬ್ಬನೂ ವಿಕಾರಮುಕ್ತನಾಗಿರುವನೆಂದನ್ನಲಾಗದು. ಈ 
ಎಮಾರ್ಗಚಲನೆಯು ಕಡಿಮೆಯೇನೋ ಆಗುತ್ತಿದೆ; ಆದರೆ ಪೂರ್ಣವಾಗಿ ನಿಂತಿಲ್ಲ. 
ನನ್ನ ಆಲೋಚನೆಗಳ ಮೇಲೆ ಸಂಪೂರ್ಣ ನಿಯಂತ್ರಣವಿದ್ದಿದ್ದರೆ ಕಳೆದ ೧೦ 
ವರ್ಷಗಳಲ್ಲಿ ಪ್ಲೂರೆಸಿ ಆಮಶಂಕೆ ಮತ್ತು ಅಪೆಂಡಿಸಾಯಿಟಿಸಿನ ಬಾಧೆಯು 
ನನಗಾಗುತ್ತಿರಲಿಲ್ಲ. ನಿರೋಗಿಯಾದ ಆತ್ಮವು ನಿರೋಗಿಯಾದ ದೇಹದಲ್ಲಿ 
ವಾಸಿಸಬೇಕೆಂದು ನನಗನಿಸುತ್ತದೆ. ಆದುದರಿಂದ ಆತ್ಮವು ಆರೋಗ್ಯಯುಕ್ತವಾಗುತ್ತಲೂ 
ಏಕಾರರಹಿತವೂ ಆಗುತ್ತ ನಡೆದಂತೆ ದೇಹವೂ ನಿರೋಗಿಯೂ ವಿಕಾರವರ್ಜಿತವೂ 
ಆಗುವುದು. ನಿರೋಗಿಯಾದ ದೇಹವು ಮಜ್ಜಮಾಂಸಗಳಿಂದ ಪುಷ್ಪವಾಗಿರಬೇಕೆ೦ದು 


ಸಮಾಜಧರ್ಮ - 87 


ಇದರರ್ಥವಲ್ಲ. ವೀರ ಆತ್ಮನು ಪ್ರಾಯಶಃ ಸೊರಗಿದ ಶರೀರದಲ್ಲಿಯೆ ಇರುವನು. 
ಒಂದು ವಿಶಿಷ್ಟ ಅವಸ್ಥಯನಂತರ ಆತ್ಮನ ಅಭಿವೃದ್ಧಿಗೆ ವ್ಯಸ್ತಪ್ರಮಾಣದಲ್ಲಿ ದೇಹವು 
ಸೂರಗುತ್ತದೆ. ಅನೇಕ ರೋಗಗಳಿಗೆ ದೇಹವು ತುತ್ತಾಗಿದೆ. ಅದು ಹೊರಗಣ್ಣಿಗೆ 
ರೋಗಮುಕ್ತವಾಗಿದ್ದರೂ ಅದು ಸೋಂಕುರೋಗಗಳೇ ಮುಂತಾದವುಗಳಿಂದ 
ಮುಕ್ತವಾಗಿರುವುದಿಲ್ಲ. ಸಂಪೂರ್ಣ ನಿರೋಗಿ ದೇಹಕ್ಕೆ ಇವುಗಳಿಂದಾವ ಬಾಧೆಯೂ 
ಆಗಲಾರದು. ಕೆಡಲಾರದ ರಕ್ತದಲ್ಲಿ ಅಂತಹ ಸೋಂಕುಬೇನೆಗಳನ್ನು ಎದುರಿಸುವ 
ಕಸುವು ಸ್ವಭಾವತಃ ಇರುತ್ತದೆ. ; 

ಇಂತಹ ಸಮತೂಕವನ್ನು ಸಾಧಿಸುವುದು ಕಠಿಣ. ಇಲ್ಲಿದ್ದರೆ ಈ ಪರಿಪೂರ್ಣ 
ಅವಸ್ಥೆಯನ್ನು ಹೊ೦ದಲು ನಾನು ಯಾವ ಪರಿಶ್ರಮವನ್ನೂ ಬಿಡುವುದಿಲ್ಲೆಂಬುದಕ್ಕೆ 
ನನ್ನ ಅ೦ತರಾತ್ಮವೇ ಸಾಕ್ಷಿ. ಆದುದರಿಂದ ಇಷ್ಟರಲ್ಲಿ ನಾನು ಅದನ್ನು ಮುಟ್ಟಬೇಕಾಗಿತ್ತು. 
ಹೊರಗಿನ ಯಾವ ಅಡಚಣೆಯೂ ನನ್ನ ಹಾಗು ಆ ಸಿದ್ಧಿಯ ನಡುವೆ ನಿಲ್ಲಲಾರದು. 
ಪೂರ್ವ ಸಂಸ್ಕಾರಗಳನ್ನು ಅಳಿಸಿಬಿಡುವುದು ಎಲ್ಲರಿಗೂ ನನಗಂತೂ ಸುಲಭವಲ್ಲ. 
ಆದರೆ ವಿಲಂಬದಿಂದ ನನಗೇನೂ ವಿಸ್ಮಯವಾಗಿಲ್ಲ. ಆ ಪೂರ್ಣಾವಸ್ಥೆಯ ಮನಶ್ಚಿತ್ರವು 
ನನ್ನಮುಂದೆ ನಿಚ್ಚಳವಾಗಿದೆ. ಅದರ ಮಸಮಸುಕಾದ ನೋಟಗಳನ್ನು ನಾನು ಕಂಡಿದ್ದೇನೆ. 
ಸಾಧಿಸಿದ ಪ್ರಗತಿಯಿಂದ ನಿರಾಶೆಗಿಂತಲೂ ಆಶೆಯು ನನ್ನಲ್ಲಿ ತುಂಬಿದೆ. ಆದರೆ ಈ 
ಆಶೆಯು ಕೈಗೂಡುವ ಮುನ್ನವೇ ನಾನು ಹೊರಟು ಹೋದರೂ ನಾನು ಸೋತೆನೆಂದು 
ನಾನು ತಿಳಿಯುವುದಿಲ್ಲ. ಏಕ೦ದರೆ ಈಗಿನ ದೇಹದಲ್ಲಿ ನಂಬಿಗೆಯಿರುವಂತೆ 
ಪುನರ್ಜನ್ಮದಲ್ಲಿಯೂ ನನ್ನ ಶ್ರದ್ಧೆಯಿದೆ. ಪ್ರಯುಕ್ತ ಅತ್ಯಲ್ಪ ಪ್ರಯತ್ನವೂ ವ್ಯರ್ಥವಲ್ಲಂದು 
ನನ್ನ ಭಾವನೆ. | 

ನನ್ನ ಪತ್ರಲೇಖಕರೂ ಅವರಂತೆ ಇತರರೂ ತಾಳ್ಮೆ ಮತ್ತು ಆತ್ಮ ವಿಶ್ವಾಸವನ್ನು 
ಪಡೆಯಬೇಕೆಂಬ ಸರಳ ಉದ್ದೇಶದಿಂದ ನನ್ನ ಬಗೆಗೇ ಇಷ್ಟು ನಾನು ಹೇಳಿಕೊಂಡಿದ್ದೇನೆ. 
ಎಲ್ಲರಲ್ಲಿಯೂ ಇರುವ ಆತ್ಮ ಒಂದೇ. ಪ್ರತಿಯೊಬ್ಬನಿಗೂ ಅದರ ಸಾಧ್ಯತೆಗಳು 
ಏಕಪ್ರಕಾರವಾಗಿರುವವು. ಕೆಲವರ ವಿಷಯದಲ್ಲಿ ಅದು ಆವಿಷ್ಕಾರವನ್ನು ಹೊಂದಿದೆ. 
ಬೇರೆ ಕೆಲವರ ವಿಷಯದಲ್ಲಿ ಇನ್ನು ಹೊಂದಬೇಕಾಗಿದೆ. ತಾಳ್ಮೆಗೂಡಿದ ಪ್ರಯತ್ನದಿಂದ 

ಪ್ರತಿಯೊಬ್ಬನೂ ಇದರಿಂದ ಪಾರಾಗಬಹುದು. 
".. ಅಂತೆಯೆ ನಾನು ಬ್ರಹ್ಮಚರ್ಯವನ್ನು ವ್ಯಾಪಕಾರ್ಥದಲ್ಲಿ ವಿವೇಚಿಸಿರುವನು. 
ಮನೋವಾಕ್ಕಾಯಗಳಿಂದ ಪಶುವಿಕಾರಗಳನ್ನು ನಿಗ್ರಹಿಸುವುದೇ ಬ್ರಹ್ಮಚರ್ಯವೆಂದು 
ಸಾಮಾನ್ಯವಾಗಿ ಅ೦ಗೀಕೃತವಾದ ಅರ್ಥ. ಹೀಗೆ ಅದರ ಅರ್ಥ ವ್ಯಾಪ್ತಿಯನ್ನು 
ಸಂಕೋಚಿಸುವುದು ವಿಹಿತವೇ ಆಗಿದೆ. ಈ ಬ್ರಹ್ಮಚರ್ಯವನ್ನು ಪಾಲಿಸುವರು ಬಹಳ 


88 - ಸಮಾಜಧರ್ಮ 


ಕಠಿನವೆಂದು ತಿಳಿಯಲಾಗುತ್ತದೆ. ಇಂದ್ರಿಯ ಲಾಲಸೆಯ ಈ ನಿಗ್ರಹವು ಬಹಳ 
ಕಠಿಣ, ಅದು ಅಶಕ್ಕ, ಎಂದು ಹೇಳಲು, ನಮ್ಮ ಜಿಹ್ನೆಯ ಸಂಯಮಕ್ಕೆ ಸಾಕಷ್ಟು 
ಮಹತ್ವವನ್ನು ಕೊಡದಿರುವುದೇ ಕಾರಣ. ರೋಗಗಸ್ತವಾಗಿ ಕೃಶವಾದ ದೇಹದಲ್ಲಿ 
ಇಂದ್ರಿಯ ಭೋಗದ ಇಚ್ಛೆಯು ಹೆಚ್ಚಾಗಿರುತ್ತದೆಂಬುದು ನಮ್ಮ ವೈದ್ಯರ ಅನುಭವವಾಗಿದೆ. 
ಆದುದರಿಂದ ದುರ್ಬಲವಾದ ಜನಾಂಗದಿಂದ ಬ್ರಹ್ಮ ಚರ್ಯಪಾಲನೆಯು 
ಸ್ವಾಭಾವಿಕವಾಗಿಯೆ ಕಠಿನ. 

ಕೃಶವಾಗಿದ್ದರೂ ನಿರೋಗಿಯಾದ ದೇಹವನ್ನು ಕುರಿತು ಮೇಲೆ ನಾನು ಹೇಳಿದ್ದೇನೆ. 
ಶಾರೀರಕ ಸಂಸ್ಕೃತಿಯನ್ನು ನಾನು ಕಡೆಗಾಣಿಸಿದ್ದೇನೆಂದು ಯಾರೂ ತಿಳಿಯಬೇಕಿಲ್ಲ. 
ನನ್ನ ಒರಟು ನುಡಿಯಲ್ಲಿ ಬ್ರಹ್ಮಚರ್ಯದ ಪರಿಪೂರ್ಣಾವಸ್ಥೆಯನ್ನು ಕುರಿತು ನಾನು 
ಹೇಳಿದ್ದೇನೆ. ಆದುದರಿ೦ದ ಅದನ್ನು ತಪ್ಪು ತಿಳಿದುಕೊಳ್ಳುವ ಸಂಭವವಿದೆ. ಸರ್ವೇಂದ್ರಿಯ " 
ದಮನವನ್ನು ಆಚರಿಸಬಯಸುವವನು ದೇಹಕೃಶತೆಯನ್ನು ಸ್ವಾಗತಿಸುವನು. 
ದೇಹಾಸಕ್ತಿಯು ತೊಲಗಿದರೆ ಸ್ನಾಯುಬಲದ ಅಪೇಕ್ಟೆಯು ಅಳಿದು ಬಿಡುವುದು. 

ಆದರೆ ನಿಜವಾದ ಬ್ರಹ್ಮಚಾರಿಯ ದೇಹವು ನಿರಪವಾದವಾಗಿ ಹೊಚ್ಚ 
ಹೊಸತಾಗಿಯೂ ಕಂಚಿನಂತೆ ಶಕ್ತವಾಗಿಯೂ ಇರುವುದು. ಈ ಬ್ರಹ್ಮಚರ್ಯವು 
ಅಪಾರ್ಥಿನ ಬ್ರಹ್ಮಚರ್ಯ. ಸುಪ್ತಿಯಲ್ಲಿಯೂ ಇಂದ್ರಿಯ ಭೋಗದ ಇಚ್ಛೆಯಿಲ್ಲದೆ 
ಇರುವವನು ಪ್ರಶಂಸಾರ್ಹನೇ ಸರಿ. ಉಳಿದೆಲ್ಲ ಇಂದ್ರಿಯಗಳ ನಿಗಹವು ಆತನಿಗೆ 
ತಾವೇತಾವಾಗಿ ಬ೦ದು ಕೂಡುತ್ತದೆ. ಈ ನಿಯಮಿತ ಬ್ರಹ್ಮಚರ್ಯವನ್ನು ಕುರಿತು 
ಇನ್ನೊಬ್ಬ ಮಿತ್ರನು ಬರೆಯುತ್ತಾನೆ. “ನಾನು ಅತ್ಯಂತ ದುಃಖಿಯಾಗಿದ್ದೇನೆ. ನನ್ನ 
ಕಾರ್ಯಾಲಯದಲ್ಲಿದ್ದಾಗಲೂ, ಬೀದಿಯಲ್ಲಿ ಹೋಗುತ್ತಿರುವಾಗಲೂ, ಹಗಲೂ 
ಇರುಳೂ, ಓದುವಾಗ, ದುಡಿಯುವಾಗ, ಪ್ರಾರ್ಥನೆಯನ್ನು ಮಾಡುತ್ತಿರುವಾಗಲೂ 
ಇಂದ್ರಿಯ ಭೋಗದ ಪಿಶಾಚಿಯು ನನ್ನನ್ನು ಪೀಡಿಸುತ್ತಿದೆ. ಚಂಚಲವಾದ ಈ ಮನಸ್ಸನ್ನು 
ಹೇಗೆ ನಿಗ್ರಹಿಸಬೇಕು? ಪ್ರತಿಯೊಬ್ಬ ಮಹಿಳೆಯನ್ನೂ ತನ್ನ ತಾಯಿಯಂತೆ ಕಾಣುವುದನ್ನು 
ಹೇಗೆ ಕಲಿಸಬೇಕು? ಕಣ್ಣು ಶುದ್ಧ ಪ್ರೇಮವನ್ನು ಹೊಮ್ಮಿಸುವದೆಂತು? ದುರ್ವಿಚಾರಗಳನ್ನು 
ನಿರ್ಮೂಲ ಗೊಳಿಸುವುದು ಹೇಗೆ? ಅನೇಕ ವರ್ಷಗಳ ಹಿಂದೆ ನೀವು ಬರೆದ 
ಬ್ರಹ್ಮಚರ್ಯದ ವಿಷಯಕವಾದ ನಿಮ್ಮ ಲೇಖವು ನನ್ನ ಬಳಿಯಲ್ಲಿದೆ. ಆದರೆ ಅದರಿಂದ 
ನನಗಾವ ಸಹಾಯವೂ ಆಗಿಲ್ಲ.” 

ಈ ಸ್ಥಿತಿಯು ಹೃದಯವಿದ್ರಾಕವಾಗಿದೆ. ಅನೇಕರು ಇಂತಹ ಪೀಡೆಯಿಂದ 
ಬಳಲುತ್ತಿರುವರು. ಆದರೆ ದುರ್ವಿಚಾರಗಳ ವಿರುದ್ಧ ಮನಸ್ಸು ಶಾಶ್ವತವಾಗಿ 
ಹೋರಾಡುತ್ತಿರುವಾಗ ನಿರಾಶೆಗೆ ಎಡೆಯಿಲ್ಲ. ಕಣ್ಣು ಅಪರಾಧ ಮಾಡಿದರೆ ಅದನ್ನು 


ಸಮಾಜಧರ್ಮ - 89 


ಮುಚ್ಚಿಬಿಡಬೇಕು. ಕೆಳಗೆ ಕಣ್ಣುಗಳನ್ನು ಮಾಡಿಕೊ೦ಡು ಹೋಗುವದೇ ಯಾವಾಗಲೂ 
ಮೇಲು. ಆಗ ಅಡ್ಡದಾರಿಗೆ ಹೋಗಲು ಅವುಗಳಿಗೆ ಅವಕಾಶವುಳಿಯುವುದಿಲ್ಲ. ಹೊಲಸು 
ಮಾತಿನ ಹಾಗು ಅಶುದ್ಧ ಸಂಗೀತದ ನಿಲಯಗಳನ್ನು ವರ್ಜಿಸಬೇಕು. ನಾಲಗೆಯ 
ಮೇಲೆ ಪೂರ್ಣ ನಿಯಂತ್ರಣವಿಡಬೇಕು. ಜಿಹ್ನೆಯ ಮೇಲೆ ಅಂಕೆಯಿಲ್ಲದವನಿಂದ 
ಇಂದ್ರಿಯ ನಿಗ್ರಹವು ಆಗದು. ನಾಲಗೆಯನ್ನು ಬಿಗಿ ಹಿಡಿಯುವುದು ಕಠಿನವೆಂಬುದನ್ನು 
ನಾನು ಬಲ್ಲೆ. ಆದರೆ ಜಿಹ್ವಾಪ್ರಭುತ್ನವೆಂದರೆ ತಾನಾಗಿಯೇ ಇತರ ಇಂದ್ರಿಯಗಳ 
ಪ್ರಭುತ್ವ ಮಸಾಲೆಗಳನ್ನು ಪೂರ್ಣವಾಗಿ ಇಲ್ಲವೆ ಶಕ್ಕವಿದ್ದಷ್ಟು ಬಿಟ್ಟು ಬಿಡುವದೇ 
ಜಿಹ್ವಾನಿಗ್ರಹದ ನಿಯಮಗಳಲ್ಲಿ ಒಂದಾಗಿದೆ. ನಾವು ಉಣ್ಣುವ ಅನ್ನವು 
ದೇಹಪೋಷಣೆಗಾಗಿದೆಯಲ್ಲದೆ ಜಿಹ್ವಾತೃಪ್ತಿಗಾಗಿಯಲ್ಲೆವೆಂಬ ಭಾವನೆಯನ್ನು 
ಬೆಳೆಸಿಕೊಳ್ಳುವುದು ಇನ್ನೊಂದು ಕಠಿಣವಾದ ನಿಯಮ. ವಾಯುವನ್ನು ನಾವು 
ಸೇವಿಸುವುದು ಭೋಗಕ್ಕಾಗಿಯಲ್ಲ. ಉಸಿರಾಡಿಸುವುದಕ್ಕಾಗಿ, ನೀರಡಿಕೆಯನ್ನು 
ಆರಿಸಿಕೊಳ್ಳುವುದಕ್ಕಾಗಿ ನೀರು ಕುಡಿಯುವೆವು; ಹಾಗೆಯೆ ನಾವು ನಮ್ಮ ಹಸಿವನ್ನು 
ಹಿ೦ಗಿಸುವುದಕ್ಕಾಗಿ ಉಣ್ಣಬೇಕು. ಆದರೆ ಶೈಶವದಿಂದ ಆರಂಭಿಸಿ ಮುಂದೆ ಮುಂದೆ 
ನಮ್ಮನ್ನು ಬೇರೆ ವ್ಯಸನಕ್ಕೆ ಎಳೆದೊಯ್ಯಲಾಗುತ್ತದೆ. ನಮ್ಮ ಪೋಷಣೆಗೋಸುಗವಲ್ಲ, 
ಆದರೆ ನಮ್ಮ ಮೇಲೆ ಪ್ರೀತಿಯ ಮಳೆಯನ್ನು ಸುರಿಯುವುದಕ್ಕಾಗಿ ಎಲ್ಲ ಬಗೆಯ 
ರುಚಿಗಳನ್ನೂ ನೋಡಲು ನಮ್ಮ ತಾಯ್ತಂದೆಗಳು ಕಲಿಸುತ್ತಾರೆ. ಹೀಗೆ ನಾವು 
ಹಾಳಾಗುತ್ತೇವೆ. ಆದುದರಿ೦ದ ನಮ್ಮ ಪಾಲನೆ ಪೋಷಣೆಯ ನಿಯಮಗಳ ವಿರುದ್ಧವೇ 
ನಾವು ಹೋರಾಡಬೇಕಾಗುತ್ತದೆ. 

ಆದರೆ ಇಂದ್ರಿಯಭೋಗೇಚ್ಛೆಯನ್ನು ನಿಯಂತ್ರಿಸಲು ಒಂದು ಸುವರ್ಣ 
ನಿಯಮವಿದೆ. ರಾಮನಾಮ ಅಥವಾ ಅ೦ತಹ ಮಂತ್ರದ ಪುನಶ್ಚರಣ ಪಾರಾಯಣವೇ 
ಅದು. "ಓಂ ನಮೋ ಭಗವತೇ ವಾಸುದೇವಾಯ' ಎಂಬ ದ್ವಾದಶಾಕ್ಷರ ಮಂತ್ರದಿಂದ 
ಈ ಕಾರ್ಯವಾಗುತ್ತದೆ. ಪ್ರತಿಯೊಬ್ಬನೂ ತನ್ನ ಇಷ್ಟದಂತೆ ಮಂತ್ರವನ್ನು ಆರಿಸಿಕೊಳ್ಳಬೇಕು. 
ನನ್ನ ಬಾಲ್ಯದಲ್ಲಿ ನನಗೆ ರಾಮನಾಮವನ್ನು ಹೇಳಿಕೊಟ್ಟಿದ್ದರಿಂದ ನಾನು ಅದನ್ನು 
ಇಲ್ಲಿ ಹೇಳಿದ್ದೇನೆ. ಅದರಿ೦ದ ನನಗೆ ಯಾವಾಗಲೂ ಬಲವು ದೊರೆತಿದೆ. ಯಾವುದೇ 
ಮಂತ್ರವನ್ನು ಪಡೆದರೂ ಅದನ್ನು ಪಠಿಸುವಾಗ ತಾದಾತ್ಮ್ಯವನ್ನು ಹೊಂದಬೇಕು. ಆ 
ಮಂತ್ರವು ಆತನ ಜೀವನದ ದೀಪವಾಗುವುದಲ್ಲದೆ ದುಃಖದಿ೦ದ ಅವನನ್ನು 
ಮುಕ್ತಮಾಡುವುದು. ಇಂತಹ ಪವಿತ್ರ ಮಂತ್ರಗಳನ್ನು ಎಂದೂ ಭೌತಿಕ ಉದ್ದೇಶಗಳಿಗಾಗಿ 
ಉಪಯೋಗಿಸಕೂಡದೆಂಬುದು ಸ್ಪಷ್ಟ ನೀತಿಯನ್ನು ಬೆಳೆಸಿಕೊಳ್ಳಲು ಮಾತ್ರ ಇವುಗಳ 
ಉಪಯೋಗವನ್ನು ಮಾಡುತ್ತ ಹೋದರೆ ಅದರ ಫಲವು ಅದ್ಭುತವಾಗುವುದು. 


90 - ಸಮಾಜಧರ್ಮ 


ಪಾಠದಂತೆ ಇಂತಹ ಮಂತ್ರದ ಕೇವಲ ಉಚ್ಛಾರವು ನಿಷ್ಟಯೋಜಕ. ಅದರಲ್ಲಿ 
ತನ್ನ ಆತ್ಮವನ್ನೇ ತುಂಬಿಬಿಡಬೇಕು. ಗಿಳಿಯು ಯಂತ್ರದಂತೆ ಪಡಿಸುತ್ತದೆ. ಅನಿಷ್ಟ 
ವಿಚಾರಗಳನ್ನು ಬರಗೊಡದಿರಲು ಆ ಮಂತ್ರಗಳ ಶಕ್ತಿಯಲ್ಲಿ ಪೂರ್ಣ 
ಶ್ರದ್ಧೆಯನ್ನಿಟ್ಟುಕೂ೦ಡು ನಾವು ಅವುಗಳನ್ನು ಜಪಿಸಬೇಕು. 


ಸಂತತಿ ನಿಯಂತ್ರಣ 


ಸಂತತಿ ನಿಯಂತ್ರಣದ ಅವಶ್ಯಕತೆಯ ವಿಷಯದಲ್ಲಿ ಮತಭೇದಕ್ಕೆ ಅವಕಾಶವೇ 
ಇಲ್ಲ. ಆದರೆ ಪ್ರಾಚೀನ ಕಾಲದಿಂದಲೂ ಪರಂಪರೆಯಾಗಿ ಬಂದ ಒಂದೇ ಒಂದು 
ರೀತಿಯೆಂದರೆ ಬ್ರಹ್ಮಚರ್ಯೆ ಅಥವಾ ಆತ್ಮಸಂ೦ಯಮ. ಅದನ್ನು ಪಾಲಿಸುವವರಿಗೆ 
ಒಳಿತನ್ನು ಮಾಡುವ. ದೋಷರಹಿತವಾದ ಅತ್ಯುತ್ತಮ ಉಪಾಯವೇ ಅದಾಗಿದೆ. 
ಸಂತತಿ ನಿಯಮನದ ಕೃತಕ ಉಪಾಯಗಳನ್ನು ಹುಡುಕುವ ಬದಲು ಆತ್ಮನಿಗ್ರಹದ 
ಸಾಧನಗಳನ್ನು ಶೋಧಿಸಿದರೆ ವೈದ್ಯಶಾಸ್ತಜ್ಞಧಿಗೆ ಮಾನವಕುಲವೇ ಖುಣಿಯಾಗಿರುವುದು. 
ಸ್ತ್ರೀಪುರುಷ ಸಂಯೋಗವು ತ ಜೋಗಕ್ಕಾಗಿರದೆ ಸಂತತಿಜನನಕ್ಕಾಗಿದೆ. ಸಂತತಿ 
ನನನದ ಇಚ್ಛೆ ಯಿಲ್ಲದಿರುವಾಗ ಮಾಡಿದ ಸ್ತ್ರೀ ಸಂಭೋಗವು ಸವ 

ಜಟಾ ಕ್ಯ ಉತ್ತೇಜನವು ಕೈ ಕ್ಷತಕ ಉಪಾಯಗಳಿಂದ ದೊರೆಯುತ್ತದೆ. ಸ್ತ್ರೀಯನ್ನು 
ಪುರುಷನನ್ನು ಒಟ ಸ್ವೇಚ್ಛಾಚಾರಿಯನ್ನಾಗಿ ಮಾಡುವಿರಿ. ಲೋಕಾಭಿಪ್ರಾಯವು 
ಸ೦ಯಮಗಳಿಗೆ ಕೊಡುತ್ತಿರುವ ಗೌರವವು ಕೃತಕ ಉಪಾಯಗಳಿಗೆ ನೀಡಲಾಗುತ್ತಿರುವ 
ಆದರದಿಂದ ಹಾಳಾಗಿ ಹೋಗುವುದು. ಕೃತಕ ಉಪಾಯಗಳ ಅಂಗೀಕಾರದಿಂದ 
ನಪುಂಸಕತ್ವೂ ಸ್ನಾಯು ದೌರ್ಬಲ್ಯವೂ ಉಂಟಾಗುವುದು ನಿಶ್ಚಿತ. ಬೇನೆಗಿ೦ತ ಮದ್ದೇ 
ಕೆಟ್ಟುದೆ೦ದು ಕಂಡುಬರುವುದು. ತನ್ನ ಕೃತಿಗಳ ಹೊಣೆಯನ್ನು ತಪ್ಪಿಸಿಕೊಳ್ಳಲು 
ಪ್ರಯತ್ನಿಸುವುದು ತಪ್ಪು ಹಾಗು ಅನೈತಿಕ. ಬಹಳ ಉಣ್ಣುವವನು ಹೊಟ್ಟೆಕಡಿತದಿ೦ದ 
ನರಳುವುದು ಹಾಗು ಬಳಿಕ ಉಪವಾಸ ಮಾಡುವುದು ಯೋಗ್ಯ. ಹೊಟ್ಟೆಬಾಕತನಕ್ಕೆ 
ಅನಿರ್ಬಂಧ ಅವಕಾಶವನ್ನು ಕೊಟ್ಟು ಅದರ ಪರಿಣಾಮಗಳನ್ನು ತಪ್ಪಿಸಿಕೊಳ್ಳಲು 
ಪೌಷ್ಟಿಕ ಔಷಧಗಳನ್ನಾಗಲಿ ಪಟಿಕಚೂರ್ಣಾದಿಗಳನ್ನಾಗಲಿ ಸೇವಿಸುವುದು ಲೇಸಲ್ಲ. 
ತನ್ನ ಪಶುವಿಕಾರಗಳಿಗೆ ಯಥೇಷ್ಟ ಅವಕಾಶವನ್ನು ಕೊಟ್ಟು ಅದರ ಪರಿಣಾಮಗಳನ್ನು 
ತಪಿಸಿಕೊಳುವುದು ಅದಕ್ಕಿಂತಲೂ ನಿಂದ್ಯ ಬತ ತನ್ನ ನಿಯಮಗಳನ್ನು 
ಉಲ್ಲಂಗಿಸಿದವರ ಮೇಲೆ ಪ್ರಕ ಶಶಿಯು ಹಂ ಎಟ ಯೂ ತನ್ನ ಪೂರ್ಣ 
ಸೇಡನ್ನು ತೀರಿಸಿಕೊಳ್ಳುವಳು. ನೈತಿಕ ಪರಿಣಾಮಗಳು ನೈತಿಕ ee Warn 
ಈ 2ನ್ನು ಉಳಿದ ಸ೦ಯಮಗಳು ಅವುಗಳ ಮುಖ್ಯೋದ್ದೇಶವನ್ನೇ 


ಸಮಾಜಧರ್ಮ - 91 


ಹಾಳುಮಾಡಿಬಿಡುವವು. ಕೃತಕ ಉಪಾಯಗಳನ್ನು ಯೋಜಿಸುವಲ್ಲಿ ಕಂಡು ಬರುವ 
ಬುದ್ಧಿವಾದದ ಬುಡದಲ್ಲಿ ಇಂದ್ರಿಯಭೋಗವು ಅವಶ್ಯವೆಂಬ ಕಲ್ಪನೆಯಿದೆ. ಇದಕ್ಕಿಂತ 
ಹೆಚ್ಚಿನ ಸದೋಷ ವಿಚಾರವಿನ್ನೊಂದಿಲ್ಲ. ಸಂತತಿಯನ್ನು ನಿಯಮನಗೊಳಿಸಲು 
ಆತುರರಾಗಿರುವವರು ಪುರಾತನರಿಂದ ಯೋಜಿಸಲ್ಪಟ್ಟಿದ್ದ ನೀತಿಪೂರ್ಣವಾದ 
ನಿಯಮಗಳನ್ನು ಪೂರ್ಣವಾಗಿ ಸಂಶೋದಿಸಿ ಅವುಗಳನ್ನು ಹೇಗೆ 
ಪುನರಜ್ಜೀವಿಸಬಹುದೆಂಬುದನ್ನು ಕಂಡು ಹಿಡಿಯಲಿ. ಅವರ ಮುಂದೆ ಬೆಟ್ಟದಷ್ಟು 
ಕೆಲಸ ಬಿದ್ದಿದೆ. ಬಾಲ್ಕವಿವಾಹಗಳು ಜನಸಂಖ್ಯೆಯ ಬೆಳೆವಣಿಗೆಗೆ ಕಾರಣಗಳಾಗಿವೆ. 
ಅನಿಯಂತ್ರಿತ ಪ್ರಜಾಸಂಖ್ಯೆಯ ಅನರ್ಥಕ್ಕೆ ಇಂದಿನ ಜೀವನದ ರೀತಿಯೂ 
ಕಾರಣವಾಗಿದೆ. ಈ ಕಾರಣಗಳನ್ನು ಪರಾಮರ್ಶಿಸಿ ಯೋಗ್ಯ ಉಪಾಯಗಳನ್ನು 
ಕಂಡುಹಿಡಿದರೆ ಸಮಾಜವು ನೈತಿಕದೃಷ್ಟಿಯಿ೦ದ ಉನ್ನತವಾಗುವುದು, ಆತುರರಾದ 
ಉತ್ಸಾಹಿಗಳು ಇದನ್ನು ಕಡೆಗಣಿಸಿ ಕೃತಕ ಉಪಾಯಗಳಿಗೆ ಉತ್ತೇಜನವನ್ನಿತ್ತು ಅವು 
ದಿನಬಳಕೆಯ ಕಾರ್ಯಗಳಾಗುವಂತೆ ಮಾಡಿದರೆ ನೈತಿಕ ಅಧೋಗತಿಯ ಹೊರತು 
ಬೇರಿನ್ನಾವ ಫಲವು ದೊರೆಯದು. ವಿವಿಧ ಕಾರಣಗಳ ಮೂಲಕ ಈಗಾಗಲೇ 
ನರಗುಂದಿದ ಸಮಾಜವು ಕೃತಕ ಉಪಾಯಗಳ ಅಂಗೀಕಾರದಿಂದ ಮತ್ತಷ್ಟು 
ಬಲಹೀನವಾಗುವುದು. ಕೃತಕ ಉಪಾಯಗಳನ್ನು ಹಗುರಾಗಿ ಪುರಸ್ಕರಿಸುವ 
ಮಹಾಶಯರು ಮತ್ತೊಮ್ಮೆ ಈ ವಿಷಯವನ್ನು ಅಭ್ಯಸಿಸುವದೊಳಿತು. ಮತ್ತು ತಮ್ಮ 
ಅಪಾಯಕರ ಚಟುವಟಿಕೆಯನ್ನು ತಡೆಹಿಸಿದು ವಿವಾಹಿತರಿಗೂ ಅವಿವಾಹಿತರಿಗೂ 
ಬ್ರಹ್ಮ ಚರ್ಯೆಯಿಂದಾಗುವ ಹಿತವನ್ನು ಬಿಂಬಿಸಬೇಕು. ಸಂತತಿ ನಿಯಮನಕ್ಕೆ ಇದೊಂದೇ 
ನೇರವಾದ ಹಾಗು ಉದಾತ್ತವಾದ ಉಪಾಯ. 
ಬ್ರಹ್ಮಚರ್ಯೆಯ ಮೆಟ್ಟಲುಗಳು 

ಆದರ ಆವಶ್ಯಕತೆಯ ಅರಿವೇ ಮೊದಲ ಮೆಟ್ಟಿಲು. ಕ್ರಮೇಣ ಇಂದ್ರಿಯ ನಿಗ್ರಹ 
ಸಾಧನೆಯ ಎರಡನೆಯ ಹೆಜ್ಜೆ. ಬ್ರಹ್ಮಚಾರಿಯು ನಾಲಗೆಯನ್ನು ಬಿಗಿಹಿಡಿಯಲೇ 
ಬೇಕು. ಬದುಕಲಿಕ್ಕೆ ಉಣಬೇಕಲ್ಲದೆ ಭೋಗಕ್ಕಾಗಿಯಲ್ಲ. ನಿರ್ಮಲವಾದ ವಸ್ತುಗಳನ್ನು 
ಮಾತ್ರ ಆತನು ನೋಡಬೇಕಲ್ಲದೆ ಹೊಲಸು ವಿಷಯಗಳನ್ನು ಕಂಡರೆ ಕಣ್ಣು ಮುಚ್ಚಬೇಕು. 
ನೆಲವನ್ನು ನೊಡುತ್ತ ಕೆಳಗೆ ಮುಖಮಾಡಿಕೊಂಡು ನಡೆಯುವುದು ನಮ್ರತೆ ಲಕ್ಷಣ; 
ಕಂಡಕಂಡ ವಸ್ತುವನ್ನು ನೋಡುತ್ತ ನಡೆಯುವುದು ಯೋಗ್ಯ ಲಕ್ಷಣವಲ್ಲ. ಹಾಗೆಯೆ 
ಬ್ರಹ್ಮಚಾರಿಯು ಅಶ್ಲೀಲ ಮಾತುಗಳನ್ನು ಕೇಳಕೂಡದು, ಮತ್ತು ಸುಗಂಧ ದ್ರವ್ಯಗಳನ್ನು 
ಲೇಪಿಸಿಕೊಳ್ಳಬಾರದು ಹಾಗು ಅವುಗಳ ವಾಸನೆಯನ್ನು ತೆಗೆದುಕೊಳ್ಳಬಾರದು. ಹಸನಾದ 


92 - ಸಮಾಜಧರ್ಮ 


ನೆಲದ ವಾಸನೆಯು ಕೃತಕ ಗಂಧೆಣ್ಣೆ ಅತ್ತರಗಳಿಗಿಂತ ಶ್ರೇಷ್ಠವಾಗಿರುತ್ತದೆ. ಬ್ರಹ್ಮಚಾರಿ 
ಯಾಗಬಯಸುವವನು ತನ್ನ ಕೈಕಾಲುಗಳನ್ನು ಒಳ್ಳೆಯ ಕಾರ್ಯಗಳಲ್ಲಿತೊಡಗಿಸ ಲಿ. 
ಆಗಾಗ್ಗೆ ಅವನು ಆಧ ಮಾಡಲಿ. 

ಸದ್ಗುಣೆಗಳಾದ ಮಿತ್ರರನ್ನು ಆ ಪುಸ್ತಕಗಳನ್ನು ಸನ್ನಿತ್ರರನ್ನು ಪಡೆಯುವುದು 
ಮೂರನೆಯ ಮೆಟ್ಟಿಲು. 

ಕೊನೆಯದು, ಆದರೆ ಕನಿಷ್ಠವಲ್ಲದ ಮೆಟ್ಟಲೆಂದರೆ ಪ್ರಾರ್ಥನ. ಪ್ರತಿದಿನವೂ 
ಮನಃಪೂರ್ವಕವಾಗಿ ರಾಮನಾಮವನ್ನು ಜಪಿಸಲಿ ಮತ್ತು ದೈವಾನುಗ್ರಹವನ್ನು 
ಕೇಳಿಕೊಳ್ಳಲಿ. 

ಸಾಮಾನ್ಯ ಸ್ತ್ರೀ ಪುರುಷರಿಗೆ ಇವುಗಳಲ್ಲಿ ಯಾವುದೂ ಕಠಿನವಿಲ್ಲ. ಅವು ಬಹಳ 
ಸರಳವಾಗಿವೆ. 'ಅವುಗಳ ಸರಳತೆಯೇ ತೊಂದರೆಯೆನ್ನು ಕೊಡುತ್ತದೆ. ಮನಸ್ಸಿದ್ದಲ್ಲಿ 
ಮಾರ್ಗವು ಸುಲಭವಿದೆ. ಮನುಷ್ಯರಿಗೆ ಅದರ ಇಚ್ಛೆಯಿಲ್ಲ. ಅದಕ್ಕಾಗಿ ಅವರು ಕತ್ತಲಲ್ಲಿ 
ತಡವರಿಸುತ್ತಿರುವರು ನಿರರ್ಥಕವಾಗಿ, ಬ್ರಹ್ಮಚರ್ಯದ ಪಾಲನೆಯ ಮೇಲೆಯೇ ಹೆಚ್ಚು 
ಕಡಿಮೆ ಜಗತ್ತು ಅವಲಂಬಿಸಿದೆಯೆಂಬ ಸಂಗತಿಯಿಂದ ಅದು ಅವಶ್ಯ ಹಾಗು 
ವ್ಯವಹಾರ್ಯವೆಂಬ ಮಾತು ಸ್ಪಷ್ಟವಾಗುತ್ತದೆ. 

ಬ್ರಹ್ಮಚರ್ಯೆ 

ಬ್ರಹ್ಮಚರ್ಯೆಯೆಂದರೇನು? ಬ್ರಹ್ಮನೆಡೆಗೆ ಅಂದರೆ ದೇವರೆಡೆಗೆ ನಮ್ಮನ್ನು 
ಕರೆದೊಯ್ಯವ ಬಾಳ ದಾರಿಯದು. ಪ್ರಜೋತ್ಪಾದನ ಕ್ರಮದ ಮೇಲೆ ಪೂರ್ಣ 
ನಿಯಂತ್ರಣವು ಮನೋವಾಕ್ಕಾಯಗಳಲ್ಲಿ ಬೇಕು. ಆಲೋಚನೆಯ ಮೇಲೆ 
ನಿಯಂತ್ರಣವಿಲ್ಲದಿದ್ದರೆ ಉಳಿದೆರಡು ನಿಯಂತ್ರಣಗಳು ವ್ಯರ್ಥ. ಹಿ೦ದುಸ್ತಾನಿಯಲ್ಲಿ 
ಒಂದು ನಾಣ್ಣುಡಿಯಿದೆ. "ಅಂತಃಕರಣವು ಶುದ್ಧವಿರುವವನ ಮನೆಯಲ್ಲಿ ಗಂಗಾದಿ 
ತೀರ್ಥಗಳೆಲ್ಲ ಇರುವವು” ಎಂಬುದೇ ಆ ಗಾದೆ. ವಿಚಾರಗಳು ಅಂಕೆಯಲ್ಲಿರುವವನಿಗೆ 
ಉಳಿದುದೆಲ್ಲ ಕೇವಲ ಆಟ. ನನ್ನ ಕಲ್ಪನೆಯ ಬ್ರಹ್ಮಚಾರಿಯು ನಿರೋಗಿಯೂ 

ದೀರ್ಫಾಯುವೂ ಆಗಿರುವನು. ಅವನಿಗೆ ತಲೆನೋವಿನ ಬಾಧೆಯೂ ಆಗದು. ಮಾನಸಿಕ 
` ಹಾಗು ದೈಹಿಕ ಕಾರ್ಯದಿಂದ ಅವನಿಗೆ ದಣಿವಾಗದು. ಅವನು ಯಾವಾಗಲೂ 
ತೇಜಸ್ವಿಯಾಗಿರುವನು. ಎಂದೂ ಸೋಮಾರಿಯಾಗಿರುವುದಿಲ್ಲ. ಬಾಹ್ಯ ಅಚ್ಚು ಕಟ್ಟುತನವು 
ಒಳಗಿನ ಒಳುಪಿನ ಪ್ರತಿಬಿಂಬವೇ ಆಗಿರುವುದು. ಗೀತೆಯಲ್ಲಿ ಬಣ್ಣಿಸಿದ ಸ್ಥಿತಪ್ರಜ್ಞನ 
ಲಕ್ಷಣಗಳನ್ನೆಲ್ಲ ಅವನು ತೋರುವನು. ಈ ವರ್ಣನೆಯಂತಿರುವ ಒಬ್ಬನೂ ಸಿಕ್ಕದಿದ್ದರೆ 
ಬೇಸರಪಡಬೇಕಾಗಿಲ್ಲ. 


ಸಮಾಜಧರ್ಮ - 93 


ಮಾನವಪ್ರಾಣಿಗಳ ಉತ್ಪತ್ತಿಯ ಶಕ್ತಿಯನ್ನು ಪಡೆದ ವೀರ್ಯವನ್ನು ಸಂಗ್ರಹಿಸಿ 
ಅದನ್ನು ಊರ್ಧ್ವಮುಖ ಮಾಡುವದರಿಂದ ಮೇಲೆ ಹೇಳಿದ ಲಕ್ಷಣಗಳನ್ನೆಲ್ಲ ಒಬ್ಬನಲ್ಲಿ 
ಕಾಣುವಲ್ಲಿ ಆಶ್ಚರ್ಯವೇನು? ಇಂತಹ ಊರ್ಧ್ವ ಮುಖತೆಯ ಶಕ್ತಿಯನ್ನು ಯಾವನು 
ಅಳದು ಹೇಳಬಲ್ಲನು? ಪತಂಜಲಿಯು ಐದು ಎಧಿಗಳನ್ನು ಹೇಳಿದ್ದಾನೆ. ಒಂದನ್ನು 
ಬೇರ್ಪಡಿಸಿ ಇನ್ನೊಂದನ್ನು ಪಾಲಿಸುವುದು ಸಾಧ್ಯವಿಲ್ಲ. ಸತ್ಯವೊಂದರ ವಿಷಯದಲ್ಲಿ 
ಹಾಗೆ ಹೇಳಬಹುದು; ಏಕೆಂದರೆ ಅದರಲ್ಲಿಉಳಿದ ನಾಲ್ಕು ವಿಧಿಗಳೂ ಸೇರಿವೆ, 
ಈಗಿನ ಯುಗಕ್ಕೆ ಆ ಐದನ್ನು ಬೆಳೆಸಿ ಹನ್ನೊಂದನ್ನಾಗಿ ಮಾಡಿ ಹೇಳಲಾಗಿದೆ. ಆಚಾರ್ಯ 
ಎನೋಬಾ ಅವರು, ಅವುಗಳನ್ನು ಮರಾಠಿ ಪದ್ಯರೂಪದಲ್ಲಿ ಹೇಳಿದ್ದಾರೆ. ಅವು 
ಹೀಗಿವೆ: ಅಹಿ೦ಸೆ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಶಾರೀರಕ ಶ್ರಮ, 
ಜಿಹ್ನಾನಿಗಹ, ಅಭಯ, ಸರ್ವಧರ್ಮ ಸಮನ್ವಯ, ಸ್ವದೇಶಿ ಮತ್ತು ಅಸ್ಪಶ್ಯತಾ ನಿವಾರಣೆ. 

ಇವುಗಳನ್ನೆಲ್ಲ ಸತ್ಯದಿಂದ ಪಡೆಯಬಹುದು. ಆದರೆ ಜೀವನವು ಬಹಳ 
ಜಟಿಲವಾಗಿದೆ. ಒಂದು ಮಹಾತತ್ಸವನ್ನು ಹೇಳಿ ಅದರಿಂದ ಉಳಿದುವುಗಳೆಲ್ಲ 
ಹೂರಸೂಸುವವೆಂದು ಬಿಡುವುದು ಶಕ್ಕವಿಲ್ಲ. ನಮಗೊಂದು ಮಾತು ಗೊತ್ತಿದ್ದರೂ 
ಅದರ ಉಪಾಂಗಗಳನ್ನು ಚೆನ್ನಾಗಿ ಲೆಕ್ಕಕ್ಕೆ ಹಿಡಿಯಬೇಕಾಗುವುದು. 

ಎಲ್ಲ ಸ೦ಯಮಗಳೂ ಅಷ್ಟೇ ಮಹತ್ವದ್ದೆಂದು ತಿಳಿಯುವದೊಳಿತು. ಒಂದನ್ನು 
ಮುರಿದರೆ ಎಲ್ಲವೂ ಮುರಿಯುವವು. ಸತ್ಯ ಅಥವಾ ಅಹಿಂಸೆಯ ಉಲ್ಲಂಘನೆಯು 
ಕ್ಷಮ್ಯವೆಂದು ನಮ್ಮಲ್ಲಿ ಸಾಮಾನ್ಯ ತಿಳಿವಳಕೆಯಿದ್ದಂತೆ ತೋರುತ್ತದೆ. ಅಸ್ತೇಯ 
ಅಪರಿಗ್ರಹಗಳನ್ನ೦ತೂ ಕ್ವಚಿತ್ತಾಗಿ ಉಲ್ಲೇಖಿಸಲಾಗುತ್ತಿದೆ. ಅವುಗಳ ಪಾಲನೆಯ 
ಅವಶ್ಯಕತೆಯನ್ನು ಗುರುತಿಸಿದವರೇ ವಿರಲ. ಆದರೆ ಬ್ರಹ್ಮಚರ್ಯದ ಉಲ್ಲಂಘನೆಯಿಂದ 
ಕೋಪೋದ್ರೇಕವಾಗುತ್ತದೆಯಲ್ಲದೆ ಅನಾಹುತಗಳೂ ಸಂಭವಿಸುತ್ತವೆ. ಯಾವುದೊಂದು 
ವಿಷಯದ ಮಹತ್ವದ ಬಗ್ಗೆ ಅತಿಯೋಕ್ತಿಯಿದ್ದ ಅಥವಾ ಅನಾದರವಿದ್ದ ಸಮಾಜದಲ್ಲಿ 
ಏನೋ ತಪ್ಪಿರುತ್ತದೆ. ಅಲ್ಲದೆ ಬ್ರಹ್ಮಚರ್ಯವೆಂಬ ಶಬ್ದವನ್ನು ಸಂಕುಚಿತ ಅರ್ಥದಲ್ಲಿ 
ಪ್ರಯೋಗಿಸುವುದು ಅದರ ಮಹತ್ವವನ್ನು ಕಡಿಮೆ ಮಾಡಿದಂತೆಯೇ ಸರಿ. ಇಂತಹ 
ವಿಪರೀತತೆಯಿಂದ ಅದರ ಪಾಲನೆಯು ಇನ್ನಷ್ಟು ಕಠಿನವಾಗುತ್ತದೆ. ಅದನ್ನು ಪ್ರತ್ಯೇಕಿಸಿದರೆ 
ಅದರ ಅತ್ಯಂತ ಸಾಮಾನ್ಯ ಪಾಲನೆಯೂ ಅಶಕ್ಕವಾಗದಿದ್ದರೂ ಕಠಿನವಾಗುತ್ತದೆ. 
ಆದುದರಿಂದ ಎಲ್ಲ ನಿಗ್ರಹಗಳನ್ನೂ ಒಂದೇ ಎಂದು ತಿಳಿಯುವದು ಅವಶ್ಯ ಇದರಿಂದ 
ಬ್ರಹ್ಮಚರ್ಯದ ಪೂರ್ಣ ಮಹತ್ವ ಹಾಗೂ ಘನತೆಯನ್ನು ಗುರುತಿಸಲು 
ಅನುಕೂಲವಾಗುವುದು. 


94 - ಸಮಾಜಧರ್ಮ 


ಕಾವಲುಗೋಡೆಗಳು 


ಪೂರ್ಣ ಬ್ರಹ್ಮಚಾರಿಯಾದವನಿಗೆ ಯಾವ ಕಾವಲು ಗೋಡೆಗಳು ಬೇಕಾಗುವುದಿಲ್ಲ. 
ಆದರೆ ಬ್ರಹ್ಮಚಾರಿಯಾಗಬಯಸುವವನಿಗೆ ಮಾತ್ರ ಎಳೆಯ ಮಾವಿನ ಸಸಿಗೆ ಬೇಲಿಯು 
ಬೇಕಾಗುವಂತೆ ಅಂತಹ ಕಾವಲು ಗೋಡೆಗಳು ಬೇಕಾಗುವವು. ಕೂಸು ತಾಯಿಯ 
ಮಡಿಲಿನಿಂದ ತೊಟ್ಟಲಿಗೆ ಹೋಗುತ್ತದೆ. ಅಲ್ಲಿಂದ ಅದು ತನಗೆ ಪೂರ್ಣವಾಗಿ 
ಕೈಗಾಡಿಯ ನೆರವಿಲ್ಲದೆ ನಡೆಯಲು ಬರುವತನಕ ಗಾಡಿಯನ್ನು ಹಿಡಿದುಕೊಂಡು 
ನಡೆದಾಡುತ್ತದೆ. ಅಗತ್ಯವಿಲ್ಲದಿದ್ದರೂ ಆಸರವನ್ನು ಹಿಡಿದುಕೊಂಡಿರುವದು ಅಪಾಯಕರ. 

ಬ್ರಹ್ಮಚರ್ಯವು ಮಾನಸಿಕ ಸ್ಥಿತಿ. ವ್ಯಕ್ತಿಯ ಬಾಹ್ಯ ನಡತೆಯು ಆತನ ಅ೦ತಃಸ್ಥಿತಿಯ 
ಸ್ಪಷ್ಟದ್ಯೋತಕ. ಲೈಂಗಿಕ ಪ್ರೇರಣೆಯನ್ನು : ALN ನಾಶಮಾಡಿಕೊಂಡಿರುವವನು 
ಯಾವುದೇ ಧನಿಪವನಿಸೂತದರ ಅಪರಾಧಕ್ಕೆ ಗುರಿಯಾಗುವುದಿಲ್ಲ. ಒಬ್ಬ ಹೆಂಗಸು 
ಎಷ್ಟೇ ಸುಂದರಿಯಾಗಿದ್ದರೂ ಲೈಂಗಿಕ ಪ್ರೇರಣೆಯಿಲ್ಲದವನಲ್ಲಿ ಆಕೆಯ ಸೌಂದ 
'ರ್ಯಾಕರ್ಷಣೆಯ ಆಟವು ಡೇಸುವುದಿಲ್ಲು ಆ ನಿಯಮವೇ ಹೆ೦ಗಸಿಗೂ 
ಅನ್ವಯಿಸುತ್ತದೆ ಆದರೆ ಕಾಮವನ್ನು ಜಯಿಸದಿದ್ದ ಸ್ಲೀಯಾಗಲೀ ಪುರಷನಾಗಲೀ 
ತನ್ನ ಅಕ್ಕ-ತಂಗಿ ಅಣ್ಣ-ತಮ್ಮ ಮಗ-ಮಗಳು ಇವರೆ ಮೊದಲಾದ ಯಾರ ಕಡೆಗೂ 
Sie ಈ ಉಪದೇಶವನ್ನು ನಾನು ನನ್ನ ಮಿತ್ರರಿಗೆ ಕೊಟ್ಟಿದ್ದೇನೆ. ಅದರಿಂದ 
ಅವರಿಗೆ ಹಿತವಾಗಿದೆ. 

ಬ್ರಹ್ಮಚಾರಿಯಾಗಬಯಸುವವನಿಗೆ ಕೆಲವು ನಿಯಮಗಳನ್ನು ಭಾರತದಲ್ಲಿ 
ಹಾಕಿಕೊಡಲಾಗಿದೆ. ಅವು ಹೀಗಿವೆ: ಸ್ತ್ರೀಯರ ಮಧ್ಯದಲ್ಲಿ, ಪಶುಗಳ ಸ೦ಗಡ, ಹಾಗು 
ನಪುಂಸಕರೊಡನೆ ಇರಬಾರದು. "ಒಬ್ಬಳೇ ಹೆಂಗಸಿಗಾಗಲಿ ಇಲ್ಲವೆ ಹೆಂಗಸರ 
ಗುಂಪಿಗಾಗಲಿ ಪಾಠಗಳನ್ನು ಕಲಿಸಬಾರದು. ಹೆಂಗಸರೊಡನೆ ಒಂದೇ ಹಾಸಿಗೆಯಮೇಲೆ 
ಕೂಡಬಾರದು. ಸ್ತ್ರೀಯ ಯಾಃ ಅಂಗವನ್ನು ದಿಟ್ಟಿಸಿ ನೋಡಕೂಡದು. ಹಾಲು, 
ಮೊಸರು, ತುಪ್ಪ ಬೆಣ್ಣೆ ಮೊದಲಾದ ಸ್ನಿಗ್ಗ ಪದಾರ್ಥಗಳನ್ನು ತಿನ್ನಬಾರದು. ಎಣ್ಣೆ 
ಮಜ್ಜನ ಮಾಡಬಾರದು ಮತ್ತು ಎಣ್ಣೆಯಿಂದ ಮೈ ತಿಕ್ಕಿಸಿಕೊಳ್ಳಬಾರದು. ದಕ್ಷಿಣ 
ಆಫ್ರಿಕದಲ್ಲಿದ್ದಾಗ ನಾನಿವುಗಳನ್ನು ಓದಿದೆನು. ಅಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿದ್ದ 
ಕೆಲ ಸೀಪುರುಷ ಷರನ್ನು ನಾನು ಕಂಡೆನು. ಅವರಿಗೆ ಮೇಲೆ ಹೇಳಿದ ಚ. ನಿಯಮಗಳು 
ಅವಶ್ಯವೆಂದು ಗೊತ್ತಿರಲಿಲ್ಲ ನಾನಾದರೂ ಆ ನಿಯಮಗಳನ್ನು ಪಾಲಿಸಲಿಲ್ಲ. ಆದರೆ 
ಚಾಯ್‌ ನನಗೇನೂ ಅಪಾಯವಾಗಿಲ್ಲ. ನಾನು ಹಾಲು ತುಪ್ಪು ಮೊದಲಾದ ಸ್ನಿಗ್ಗ 
ಪದಾರ್ಥಗಳನ್ನು ಬಿಟ್ಟೆನೇನೋ ನಿಜ; ಆದರೆ ಬೇರೆ ಕಾರಣಗಳಿಗಾಗಿ. ಭಾರತಕ್ಕೆ 
ನಾನು ಮರಳಿಬಂದಬಳಿಕ ಎರಡು ಮೂರು ವರ್ಷಗಳ ಅವಧಿಯಲ್ಲಿ ನನ್ನ ಈ 


ಸಮಾಜಧರ್ಮ - 95 


ಪ್ರಯತ್ನದಲ್ಲಿ ಅಯಶಸ್ವಿಯಾದೆನು. ಆದರೆ ಹಾಲು ತುಪ್ಪಗಳಿಗೆ ಬದಲಾಗಿ 
ಏನಾದರೊಂದು ಪರಿಣಾಮಕಾರಿಯಾದ ತರಕಾರಿ ನನಗೆ ದೊರತರೆ ನಾನು ಹಾಲು 
ತುಪ್ಪ ಮೊದಲಾದ ಪ್ರಾಣಿಜನ್ಯ ಪದಾರ್ಥಗಳನ್ನು ಬಿಟ್ಟುಕೊಡಲು ಸಿದ್ಧನಿದ್ದೇನೆ. ಆದರೆ 
ಆ ಕಥೆಯು ಬೇರೆ. 

ಪೂರ್ಣ ಬ್ರಹ್ಮಚಾರಿಯು ವೀರ್ಯವನ್ನು ಎಂದೂ ಹಾಳುಮಾಡಿಕೊಳ್ಳುವುದಿಲ್ಲ. 
ತದ್ವಿರುದ್ಧ ದಿನದಿನಕ್ಕೆ ಅದನ್ನು ಬೆಳಸುತ್ತಾನಲ್ಲದೆ ಅದನ್ನು ಸ೦ಚಯಿಸುತ್ತಾನೆ. ಹೀಗಾಗಿ 
ಅವನು ಎಂದೂ ಮುದುಕನಾಗುವುದಿಲ್ಲ ಮತ್ತು ಆತನ ಬುದ್ಧಿಯೂ ಎಂದೂ 
ಮಂದವಾಗುವುದಿಲ್ಲ. 

ನಿಜವಾದ ಸಾಧಕನಿಗೆ ಮೇಲಿನ ನಿರ್ಬಂಧಗಳು ಬೇಕೆಂದು ನನಗನಿಸುವುದಿಲ್ಲ. 
ಬಾಹ್ಯ ನಿರ್ಬಂಧಗಳಿಂದ ಸಾಧಿಸುವಂತಹ ಸದಾಚಾರವೂ ಬ್ರಹ್ಮಚರ್ಯವಲ್ಲ. ಮಹಿಳೆಯ 
ಅವಶ್ಯಕ ಸಂಪರ್ಕದಿಂದ ಓಡಿಹೋಗುವವನಿಗೆ ಬ್ರಹ್ಮಚರ್ಯದ ಪೂರ್ಣ ಅರ್ಥವು 
ತಿಳಿಯಲಾರದು. 

ನಿಜವಾದ ನಿಗ್ರಹದ ನಿಯಮವಿಲ್ಲದಂತಹ ಜೀವನಕ್ಕೆ ನನ್ನ ಈ ಬರಹವು 
ಉತ್ತೇಜನವನ್ನೀಯುತ್ತಿದೆಯೆ೦ದು ಓದುಗನಾವನೂ ತಿಳಿಯದಿರಲಿ. ಪ್ರಾಮಾಣಿಕ 
ಪ್ರಯತ್ನದಲ್ಲಿ ಡಾಂಭಿಕತನಕ್ಕೆ ಯಾವ ಅವಕಾಶವೂ ಇಲ್ಲ. 

ಡಾಂಭಿಕತನ ಮತ್ತು ಸ್ಪರತಿಗಳನ್ನು ಬಿಟ್ಟುಬಿಡಬೇಕು. ನಿಜವಾದ ಬ್ರಹ್ಮಚಾರಿಯು 
ಸುಳ್ಳು ಸಂಯಮಗಳನ್ನು ತಿರಸ್ಕರಿಸುವನು. ತನ್ನ ಯೋಗ್ಯತಾನುಸಾರ ತನಗೆ ಅವಶ್ಯವಿದ್ದ 
ರಕ್ಷಣೆಯ ನಿಮಯಗಳನ್ನು ಆತನು ವೇ ಮಾಡಿಕೊಳ್ಳಬೇಕು ಮತ್ತು ಜನ 
ಅನವಶ್ಯ ವಾದಂತೆ ಅವುಗಳನ್ನು ಬಿಟ್ಟುಕೊಡುತ್ತ ಸಬೇಕು. ಬ್ರಹ್ಮಚರ್ಯ 
ವೆಂದರೇನೆಂಬುದನ್ನು ಮೊದಲು ತಿಳಿದುಕೊಳ್ಳಬೇಕು. ಬಳಿಕ ಅದರ ಮಹತ್ವವನ್ನು 
ಅರಿತು ಅದು ಅಮೂಲ್ಯ 'ಸದ್ಗುಣವೆಂದು ಆಚರಿಸಲು ಯತ್ನಿಸಬೇಕು. ದೇಶದ 
ನಿಜವಾದ ಸೇವೆಗೆ ಇದು ಅಗತ್ಯವೆಂದು ನನ್ನ ಅಭಿಪ್ರಾಯ. 


ಪರಮಾತ್ಮನ ಸಂಬಂಧದಲ್ಲಿ ಬ್ರಹ್ಮಚರ್ಯ 


ಬ್ರಹ್ಮನೆಡೆಗೆ ಕರೆದೊಯ್ಯುವ ಸರಿಯಾದ ಜೀವನಕ್ರಮವೇ ಬ್ರಹ್ಮಚರ್ಯವೆಂದು 
ನಾನು ಅದರ ಲಕ್ಷಣವನ್ನು ಹೇಳಿದ್ದೇನೆ. ಅದರಿಂದ ನೇರವಾಗಿ ಒಂದು ಪ್ರಶ್ನೆ 
ಹುಟ್ಟುತ್ತದೆ. “ದೇವನೆಂದರೆ ಏನು ಅಥವಾ ಯಾರು?” ಇದಕ್ಕೆ ಮನುಷ್ಯನು ಉತ್ತರವನ್ನು 
ತಿಳಿದಿದ್ದರೆ ಆತನೆಡೆಗೆ ಹೋಗುವ ದಾರಿಯನ್ನು ಕಂಡುಹಿಡಿಯಲು ಅವನಿಗೆ 
ಅನುಕೂಲವಾಗುವುದು. A 


96 - ಸಮಾಜಧರ್ಮ 


ದೇವನು ಓರ್ವ ವ್ಯಕ್ತಿಯಲ್ಲ. ಮನುಷ್ಯರೂಪದಲ್ಲಿ ಆಗಾಗ್ಗೆ ಅವನು ಈ ಲೋಕದಲ್ಲಿ 
ಅವತರಿಸಿ ಬರುವನೆಂದು ಹೇಳುವುದು ಅಂಶತಃ ಸತ್ಯ ಇದರ ಅರ್ಥವಿಷ್ಟೇ. ಏನಂದರೆ 
ಅಂತಹ ಅವತಾರಿಯು ದೇವನ ನಿಕಟ ವರ್ತಿಯಾಗಿರುವನೆಂದು ಪರಮಾತ್ಮನು 
ಸರ್ವಾಂತರ್ಯಾಮಿಯೂ ಸರ್ವವ್ಯಾಪಿಯೂ ಆಗಿರುವುದರಿಂದ ಪ್ರತಿಯೊಬ್ಬ 
ಮನುಷ್ಯನಲ್ಲಿಯೂ ಅವನು ಇರುವನು. ಆದುದರಿಂದ ಎಲ್ಲರೂ ಒಂದು ಬಗೆಯಿಂದ 
ಆತನ ಅವತಾರಗಳೇ ಎನ್ನಬಹುದು. ಆದರೆ ಇದರಿಂದೇನೂ ಪ್ರಯೋಜನವಾಗುವುದಿಲ್ಲ. 
ರಾಮ, ಕೃಷ್ಣ ಇವರಿಗೆ ನಾವು ದೈವೀಗುಣಗಳನ್ನು ಆರೋಪಿಸುವುದರಿಂದ ಅವರು 
ದೇವರ ಅವತಾರವೆಂದು ಹೇಳುತ್ತೇವೆ. ನಿಜವಾಗಿ ಅವರು ಮಾನವನ ಕಲ್ಪನಾ 
ಸೃಷ್ಟಿ ಅವರು ಪ್ರತ್ಯಕ್ಷವಾಗಿ ಇದ್ದರೋ ಇಲ್ಲವೋ ಎ೦ಬ ಮಾತಿನ ಪರಿಣಾಮ, 
ಜನರ ಮನಸಿನಲ್ಲಿ ಇರುವ ಅವರ ಚಿತ್ರದ ಮೇಲೆ ಏನೂ ಆಗದು. ಇತಿಹಾಸದ 
ರಾಮ ಮತ್ತು ಕೃಷ್ಣ ಇವರ ವಿಚಾರವು ಅನೇಕಸಲ ಕೆಲ ಅಡಚಣೆಗಳನ್ನು ಒಡ್ಡುತ್ತದೆ. 
ಅವುಗಳನ್ನು, ಅನೇಕ ಪ್ರತಿಪಾದನೆಗಳನ್ನು ಮಾಡಿ ನಿವಾರಿಸಿಕೊಳ್ಳಬೇಕಾಗುತ್ತದೆ. 

ದೇವನು ಶಕ್ತಿಯೆಂಬ ಮಾತು ಸತ್ಯ ಆತನು ಜೀವನದ ಸತ್ವ ಅವನು ಶುದ್ಧ 
ಹಾಗೂ ದೋಷರಹಿತ ಪ್ರಜ್ಞೆ ಅವನು ಶಾಶ್ವತ, ನಿತ್ಯ ಆದರೂ ಎಲ್ಲರಿಗೂ ಆತನ 
ಸರ್ವವ್ಯಾಪಿಯಾದ ಆಶ್ರಯದಲ್ಲಿ ಎಡೆಯು ದೊರೆಯುವುದಿಲ್ಲ ಹಾಗೂ ಕೆಲವರಿಗೆ 
ಲಾಭವಾಗುವುದಿಲ್ಲೆಂಬುದು ವಿಚಿತ್ರ ಸಂಗತಿಗಳೇ ಸರಿ. 

ವಿದ್ಯುತ್ತು ಬಲಿಷ್ಠವಾದ ಶಕ್ತಿ ಎಲ್ಲರಿಗೂ ಅದರ ಲಾಭವು ದೊರೆಯಲಾರದು. 
ಕೆಲ ನಿಯಮಗಳನ್ನು ಪಾಲಿಸಿದರೆಯೇ ಅದು ಉತ್ಪನ್ನವಾಗುತ್ತದೆ. ಅದು ನಿರ್ಜೀವಶಕ್ತಿ 
ಅದರ ನಿಯಮಗಳ ಜ್ಞಾನವನ್ನು ಮಾಡಿಕೊಳ್ಳಲು ಅವಿಶ್ರಾಂತ ದುಡಿದರೆ ಮನುಷ್ಯನು 
ಅದನ್ನು ಉಪಯೋಗಿಸಿಕೊಳ್ಳಬಲ್ಲನು. 

ನಮ್ಮ ಅಂತರ್ಯಾಮಿಯಾಗಿರುವ ದೇವನನ್ನು ಕಾಣುವುದಕ್ಕೆ ಅವಶ್ಯವಾದ ಆತನ 
ನಿಯಮವನ್ನು ತಿಳಿದು ಅನುಸರಿಸಿದರೆ ಪರಮಾತ್ಮನೆಂಬ ಜೀವಂತ ಶಕ್ತಿಯನ್ನು 
ನಾವು ಕಾಣಬಹುದು. ಆದರೆ ನಮ್ಮ ದೇವನ ನಿಯಮವನ್ನು ತಿಳಿದುಕೊಳ್ಳಲು 
ಬಹಳ ದುಡಿಯಬೇಕಾಗುವದೆಂಬುದು ಸ್ಪಷ್ಟವಿದೆ. ಒಂದೇ ಮಾತಿನಲ್ಲಿ ಬಹ್ಮಚರ್ಯವೇ 
ಆ ನಿಯಮವೆಂದು ಹೇಳಬಹುದು. ಬ್ರಹ್ಮಚರ್ಯ ಪಾಲನೆಗೆ ನೇರವಾದ ದಾರಿಯೆಂದರೆ 
ರಾಮನಾಮ. ನನ್ನ ಅನುಭವದಿಂದ ನಾನಿದನ್ನು ಹೇಳಬಲ್ಲೆ. ತುಳಸೀದಾಸನಂತಹ 
ಸ೦ತರೂ ಭಕ್ತರೂ ಈ ರಾಜಮಾರ್ಗವನ್ನು ತೋರಿಸಿಕೊಟ್ಟಿರುವರು. ನನ್ನ ಅನುಭವಕ್ಕೆ 
ಯಾರೂ ಬಹಳ ಮಹತ್ವವನ್ನು ಕೊಡಬೇಕಾಗಿಲ್ಲ. ಬಹುಶಃ ಉರುಳಿಕಾಂಚನದಲ್ಲಿ 
ರಾಮನಾಮದ ಶಕ್ತಿಯ ಸ್ಪಷ್ಟ ಅನುಭವು ನನಗಾಯ್ತು. ನಮ್ಮ ಎಲ್ಲಾ ವಿಪತ್ತುಗಳ 


ಸಮಾಜಧರ್ಮ - 97 


ಪರಿಹಾರಕ್ಕೆ ರಾಮನಾಮವೇ ತರನೋಪಾಯವೆಂದು ನಾನು ಅಲ್ಲಿ ಒತ್ತಿ ಹೇಳಿದೆನು. 
ಇದರ ಉಪಯೋಗವನ್ನು ಮಾಡಿಕೊಳ್ಳುವವನು ಅತ್ಯಲ್ಪ ಹೊರಗಿನ ಸಹಾಯದಿಂದ 
ಅದ್ಭುತ ಶಕ್ತಿಯುತ ಫಲಿತಾ೦ಶ ತೋರಿಬಲ್ಲನು. 

ಪ ವಿಚಾರಧಾರೆಯನ್ನು ಅನುಸರಿಸಿ ರಾಮನಾಮವು ಅಂತರಂಗದಲ್ಲಿ ಭದ್ರವಾಗಿ 
ನೆಲೆಗೊಂಡರೆ ಬ್ರಹ್ಮಚಾರ್ಯ ಪಾಲನೆಗೆ ಸಾಂಪ್ರದಾಯಿಕರು ಹೇಳಿದ ಸಾಧನಗಳೆಲ್ಲ 
ಆ ನಾಮದ ಮುಂದೆ ನಿಸ್ನೇಜವಾಗುವವೆಂದು ಎದೆ ತಟ್ಟಿ ಹೇಳಬಲ್ಲೆನು. ಆಗ ಮತ್ತು 
ಆಗ ಮಾತ್ರ ನಾವು ಅದರ ಅಲೌಕಿಕ ಶಕ್ತಿಸೌಂದರ್ಯಗಳನ್ನು ಗುರುತಿಸಬಲ್ಲೆವು. 
ಅನುಪಮವಾದ ಶಸ್ತಕ್ಕೋಸುಗ ನಡೆಸಿದ ಆಲಸ್ಕರಹಿತ ಸಂಶೋಧನದಲ್ಲ ಸಾಧನ 
ಸಾಧ್ಯಗಳನ್ನು ವಿಂಗಡಿಸಿ ಹೇಳುವುದು ದುಸ್ತರ. ಆದುದರಿಂದ ಆಚಾರದ ಆ ಏಕಾದಶ 
ನಿಯಮಗಳು. ಪರಮಾತ್ಮನನ್ನು ಸಾಕ್ಟಾತ್ಕರಿಸಿಕೊಳ್ಳುವ ಸಾಧನಗಳು. ಆ ಹನ್ನೊಂದು 
ನಿಯಮಗಳಲ್ಲಿ ಸತ್ಯವು ಸಾಧ್ಯ ಎಂಬುದಾದರೂ ಸರಿಯಲ್ಲವೆ? 

ಆದರೆ ನನ್ನ ಮೊದಲಿನ ಮಾತಿನ ಕಡೆಗೆ ಹೊರಳುವಾ. ಜನನೇ೦ದ್ರಿಯ ನಿಗ್ರಹವೇ 
ಬ್ರಹ್ಮಚರ್ಯವೆಂದು ಸಾಮಾನ್ಯವಾದ ತಿಳಿವಳಿಕೆ. ಈ ಗುರಿಯನ್ನು ಸಾಧಿಸಲು 
ರಾಮನಾಮವು ಸುವರ್ಣಸಾಧನ. 


ಧಾರ್ಮಿಕ ಶಿಕ್ಷ ಣಿ 


ಓದುಗ-ಧಾರ್ಮಿಕ ಶಿಕ್ಷಣದ ಪ್ರಶ್ನೆಯ ಬಲು ಕಠಿನವಾಗಿದೆ. 

ಗಾ೦ಧೀಜಿ-ಆದರೂ ಅದನ್ನು ಬಿಡಲಾಗದು. ಭಾರತವು ಎಂದೂ ನಿರೀಶ್ವರವಾಗದು. 
(ದೇವಲಂಡವಾಗದು). ಈ ದೇಶದಲ್ಲಿ ಜಡ ನಿರೀಶ್ವರವಾದವು ಎಂದೂ 
ಉರ್ಜಿತವಾಗಲಾರದು. ಕೆಲಸವೇನೋ ನಿಜವಾಗಿ ಕಠಿನವಿದೆ. ಧಾರ್ಮಿಕ ಶಿಕ್ಷಣದ 
ವಿಚಾರವನ್ನು ಮಾಡತೊಡಗಿದಂತೆ ನನ್ನ ತಲೆಯು ತಿರುಗುತ್ತದೆ. ನಮ್ಮ ಧರ್ಮಗುರುಗಳು 
ಡಾಂಬಿಕರೂ ಸ್ವಾರ್ಥಿಗಳೂ ಆಗಿರುವರು. ಅವರ ಕಡೆಗೆಯೇ ಹೋಗಬೇಕಾಗುವುದು. 
ಮುಲ್ಲಾಗಳು ದಸ್ತೂರರು ಮತ್ತು ಬ್ರಾಹ್ಮಣನು ಬೀಗದ ಕೈಯನ್ನು ತಮ್ಮ 
ಬಳಿಯಲ್ಲಿಟ್ಟುಕೊಂಡಿರುವರು. ಆದರೆ ಅವರಿಗೆ ಸದ್ಭುದ್ಧಿಯ೦ಟಾಗದಿದ್ದರೆ 
ಆಂಗ್ಲಶಿಕ್ಷಣದಿಂದ ಪಡೆದ ನಮ್ಮ ಉತ್ಸಾಹ ಶಕ್ತಿಯನ್ನು ಧಾರ್ಮಿಕ ಶಿಕ್ಷಣಕ್ಕೆ 
ಮೀಸಲಾಗಿಡಬೇಕು. ಸಮುದ್ರದ ದಂಡೆಯ ಮಾತ್ರ ಕಲಕಿದೆ. ಈ ದಂಡೆಯಲ್ಲಿದ್ದವರು 
ಮಾತ್ರ ಹಸನಾಗಬೇಕಾಗಿದೆ. ಈ ಗುಂಪಿಗೆ ಸೇರಿದ ನಾವು ನಮ್ಮನ್ನು ಹಸನು 
ಗೊಳಿಸಿಕೊಳ್ಳುವಾ. ಏಕೆಂದರೆ ನನ್ನ ಮಾತುಗಳು ಜನಸಾಮಾನ್ಯರಿಗೆ ಅನ್ವಯಿಸುವುದಿಲ್ಲ. 
ಭಾರತಕ್ಕೆ ಅದರ ಮುಂಚಿನ ಪವಿತ್ರಸ್ಥಿ ತಿಯನ್ನು ತಂದುಕೊಡಲೋಸುಗ ನಾವು ಧಾರ್ಮಿಕ 
ಶಿಕ್ಷಣಕ್ಕೇ ತಿರುಗಿ ಹೋಗಬೇಕು. ಉಳಿದುದೆಲ್ಲ ತಾನೇ ತಾನಾಗಿ ಬರುವದು. 
98 - ಸಮಾಜಧರ್ಮ | 


ಶೂದ್ರರ ಹಕ್ಕು 


ಪ್ರತಿಯೊಬ್ಬ ಹಿಂದೂಬಾಲಕಬಾಲಿಕೆಯೂ ಸಂಸ್ಕೃತದ ಜ್ಞಾನವನ್ನು ಪಡೆಯಬೇಕೆಂದು 
ನನ್ನ ಮತ. ಮತ್ತು ಪ್ರಸಂಗ ಬಂದರೆ ಆ ಭಾಷೆಯಲ್ಲಿ ವಿಚಾರಗಳನ್ನು ವ್ಯಕ್ತಪಡಿಸುವ 
ಯೋಗ್ಯತೆಯನ್ನೂ ಪ್ರತಿಯೊಬ್ಬ ಹಿಂದುವೂ ಪಡೆದಿರಬೇಕು. ಶೂದ್ರರಿಗೂ 
ಪಂಚಮರಿಗೂ ಸಂಸ್ಥೃತವನ್ನು ಕಲಿಸಲು ಮೈಸೂರಲ್ಲಿ ಪಂಡಿತರು ಹಿಂಜರಿಯವರೆಂದು 
ಕೇಳಿದ್ದೇನೆ. ಶೂದ್ರರಿಗೆ ಸಂಸ್ಕೃತವನ್ನು ಕಲಿಯುವ ಹಾಗು ವೇದಪಠನ ಮಾಡುವ 
ಅಧಿಕಾರವಿಲ್ಲೆಂಬ ಮಾತಿಗೆ 'ನೇದದಲ್ಲಿ ಎಷ್ಟರ ಮಟ್ಟಿಗೆ ಪ್ರಮಾಣಗಳಿರುವವೋ 
ನಾನರಿಯೆ. ಆದರೆ ಸನಾತನೀ ಹಿಂದೂ ಎಂಬ ರೀತಿಯಿಂದ ಹೇಳುವದಾದರೆ 
ಒ೦ದು ಸಮಯ ಏನಾದರೂ ಪ್ರಮಾಣವಿದ್ದರೂ ಅದನ್ನು ಅಕ್ಷರಶಃ ನೋಡಿ ನಮ್ಮ 
ಧರ್ಮದ ಜೀವವನ್ನೇ ಕೊಂದುಬಿಡಬಾರದು. ಮನುಷ್ಯನಂತೆ ಶಬ್ದಗಳೂ ವಿಕಾಸಶ : 
ಹೊಂದುತ್ತವೆ. ಬುದ್ಧಿಗೆ ಅಸಹ್ಯ ಹಾಗೂ ಅನುಭವಕ್ಕೆ ಅಸಂಗತವೆಂದು ಕಾಣುವ 
ವೇದ ಮಂತ್ರಗಳ ಪ್ರಮಾಣವನ್ನು ನಿರಾಕರಿಸಬೇಕು. ನಾವೀಗ ತಿಳಿದಿರುವಂತೆ ಅಸ್ಸ ಶ್ಯತೆಗೆ . 
ವೇದದಲ್ಲಿ ಯಾವ ಚತು ಇಲ್ಲೆಂದು ಶಾಸ್ತ್ರಗಳನ್ನು ನಾನರಿತಮಟ್ಟಿಗೆ “ನಗೆ 
ತೋರುತ್ತದೆ. ಭಾರತದ ಬೇರೆಬೇರೆ ಭಾಗಗಳಲ್ಲಿಯ ಅಸ್ಪ] ಶ್ವರ ಬಗೆಗೆ ನನಗೆ ಬಂದ 
ಅನುಚಿವದಿರದ ಮನುಷ್ಯ ಮನುಷ್ಯ ರಿಗೆ ತೂಗಿ ನೋಡಿದರೆ "ಅಸ್ಪೃಶ್ಯ 'ಮ 
ಬೌದ್ದಿಕವಾಗಿಯಾಗಲಿ ನೈತಿಕವಾಗಿಯಾಗಲಿ 'ಸ್ಪಶ್ಯ' ಬಂಧುವಿಗಿಂತ ಯಾವ 
ಬಗೆಯಲ್ಲಿಯೂ ಕಡಿಮೆಯಿಲ್ಲಂದು ಹೇಳಬಲ್ಲೆನು. ನಮ್ಮಂತೆಯೇ ನಿರ್ಮಲವಾದ 
ನೈತಿಕ ಜೀವನವನ್ನು ನಡೆಸಿರುವ ದಲಿತ ವರ್ಗಗಳ ಜನರಿರುವುದನ್ನು ನಾನರಿತಿದ್ದೇನೆ. 
ಬ್ರಾಹ್ಮಣ ಹುಡುಗ ಹುಡುಗಿಯರಂತೆಯೇ ಸಂಸ್ಕತ ಪದ್ಯಗಳನ್ನು ಅನ್ನುವ ಆದಿಕರ್ನಾಟಕ 
ಹುಡುಗರನ್ನು ನಾನು ನೋಡಿದ್ದೇನೆ. ಆದುದರಿಂದ ಇಂತಹ ಮೂಲ ಅಭಿಪ್ರಾಯಗಳನ್ನು 
ಇಟ್ಟುಕೊಂಡಿರುವವನನ್ನು ಬರಮಾಡಿಕೊಂಡು ಅವನಿಗೆ ಬಿನ್ನವತ್ತಳೆಯನ್ನು ಕೊಟ್ಟು 
ಆತನ ಮತವನ್ನು ಒಪ್ಪಿಕೊಳ್ಳುತ್ತಿರುವ ನಿಮಗೆ ನಾನು ನಿಜವಾಗಿ ಯಣಿಯಾಗಿದ್ದೇನೆ. 
ಅನೇಕ ಬ್ರಾಹ್ಮಣರು ತಕಲಿಗಳನ್ನು ತಿರುಗಿಸುತ್ತಿರುವುದನ್ನು ನೋಡಿ ನನಗೆ 
ಆನಂದವಾಗಿದೆ. ಆದರೆ ಬರೀ ನಿಮ್ಮ ಯಜ್ಞೋಪವೀತಗಳನ್ನು ಮಾಡಿ ಕೊಳ್ಳುವದಕ್ಕೆ 
ಮಾತ್ರ ಅದನ್ನು ಮರರ್ಯಾದಿತಗೊಳಿಸಬೇಡಿರಿ. ತಕಲಿ ನೂಲಿನಿಂದಲೇ 
ಯಜ್ಞೋಪವಿತಗಳನ್ನು ಮಾಡಿಕೊಳ್ಳುವು ನಡೆಯಲಿ. ಆದರೆ ಈ ನೂಲಿನಿಂದಾಗಲೀ 
ರಾಟೆಯ ನೂಲಿನಿಂದಾಗಲೀ ನೀವು ನಿಮ್ಮ ನಿಮ್ಮ ಬಟ್ಟೆಗಳನ್ನು ಮಾಡಿಕೊಳ್ಳಿರಿ. 
ಎದೇಶೀ ವಸ್ತವನ್ನು ಉಟ್ಟು ವೇದ ಮಂತ್ರಗಳನ್ನು ಪಠಿಸುವ ಬಾಲಕಬಾಲಿಕೆಯರನ್ನು 
ನೋಡಿ ನನಗೆ ವೇದನೆಯಾಯ್ತು. ಅದು ವಿಸಂಗತವೆಂದು ನನಗೆ ಅನಿಸಿತು. ಬಾಹ್ಯ 


ಸಮಾಜಧರ್ಮ - 99 


ವಸ್ತುವು ಧರ್ಮಸಾರವೇನೂ ಅಲ್ಲ. ಆದರೂ ಬಹಿರ೦ಗವು ಅನೇಕ ಸಲ ಅ೦ತರ೦ಗವನ್ನು 
ಹೊರಗೆಡಹುತ್ತದೆ. ಆದುದರಿ೦ದ ಸಂಸ್ಕೃತ ವಿದ್ಯಾಲಯಕ್ಕಾಗಲಿ ಅಥವಾ ಆರ್ಯ 
ಸಂಸ್ಕೃತಿಯನ್ನು ಕಲಿಸುವ ಯಾವದೊಂದು ಸಂಸ್ಥೆಗಾಗಲಿ ನಾನು ಹೋದರೆ ಅಲ್ಲಿ 
ನಮ್ಮ ಪ್ರಾಚೀನ ಯಷಿಗಳ ನಿರಾಡಂಬರ ಸರಲ ಜೀವನದ ಸ್ಮತಿಗಳನ್ನು ಕಾಣಲು 
ಹಾತೊರೆಯುತ್ತೇನೆ. ನನ್ನ ಈ ಅಪೇಕ್ಷೆಯನ್ನು ನೀವು ತೃಪ್ತಿಗೊಳಿಸಲಿಲ್ಲೆಂದು ನನಗೆ 
ಎಷಾದವಾಗಿದೆ. ನಮ್ಮ ಪ್ರಾಚೀನ ಸಂಸ್ಕೃತಿಯ ನಿಜ ಪ್ರತಿನಿಧಿಗಳನ್ನಾಗಿ ಈ 
ಬಾಲಕಬಾಲಿಕೆಯರನ್ನು ಮಾಡಿರೆಂದು ಶಿಕ್ಷಕರನ್ನೂ ತಾಯ್ತಂದೆಗಳನ್ನೂ ಪಾಲಕರನ್ನೂ 
ನಾನು ಕೇಳಿಕೊಳ್ಳುತ್ತೇನೆ. 

ಮೊನ್ನೆ ಮಾತನಾಡುತಿದ್ದಾಗ ಒಬ್ಬ ಪಾದ್ರಿ ಮಿತ್ರನು ಭಾರತವು ನಿಜವಾಗಿಯೂ 
' ಅಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಿದ ದೇಶವಾಗಿದ್ದಿತೇ? ಎಂದು ಕೇಳಿದನು. ಮತ್ತು 
ತಮ್ಮ ಧರ್ಮದ ಜ್ಞಾನವಿರುವ ಜನರ ಸಂಖ್ಯೆ ಇಷ್ಟು ಕಡಿಮೆ ಏಕಿದೆ? ಹಾಗೂ 
ಭಗವದ್ಗೀತೆಯನ್ನರಿತವರಾದರೂ ಕಡಿಮೆ ಏಕೆ? ಎಂದು ಪ್ರಶ್ನೆಮಾಡಿದನು. ಈ 
ಮಾತಿಗೆ ಬೆಂಬಲವಾಗಿ ಸ್ವತಃ ಶಿಕ್ಷಣಜ್ಜ್ಞನಾದ ಆ ಮಿತ್ರನು ತಮ್ಮ ಧರ್ಮವೂ ಜ್ಞಾನವು 
ತಮಗೂ ಇಲ್ಲೆಂದೂ ಭಗವದ್ಗೀತೆಯನ್ನು ತಾನೂ ಓದಿಲ್ಲೆಂದೂ ನನಗೆ ಹೇಳಿದನು. 
ಬಹುಜನರಿಗೆ ಈ ಜ್ಞಾನವಿಲ್ಲ. ' 

ಕಲವು ವಿದ್ಯಾರ್ಥಿಗಳಿಗೆ ತಮ್ಮ ಧರ್ಮದ ಜ್ಞಾನವಿಲ್ಲವಾದುದರಿಂದ ಭಾರತವು 
ಅಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಿರಲಿಲ್ಲವೆ೦ಬ ಅನುಮಾನದ ಪ್ರಶ್ನೆಯನ್ನು ನಾನೀಗ 
ಎತ್ತಿಕೊಳ್ಳಬಯಸುವುದಿಲ್ಲ. ಆದರೆ ಕೆಲವು ವಿದ್ಯಾರ್ಥಿಗಳಲ್ಲಿ ಧಾರ್ಮಿಕ ಗಂಥಗಳ 
ಅಜ್ಜಾನವಿದ್ದರೆ ಎಲ್ಲ ಧಾರ್ಮಿಕ ಜೀವನದ ಅಭಾವಕ್ಕೆ ಅದು ಸಾಕ್ಷಿಯೆಂದಾಗಲಿ 
ಅಥವಾ ಅಧ್ಯಾತ್ಮಿಕತೆಯಿಲ್ಲವೆಂದಾಗಲಿ ಹೇಳಲಿಕ್ಕಾಗದೆಂದು ಮಾತ್ರ ಇಲ್ಲಿ ಹೇಳದಿರೆನು. 
ಆದರೆ ಸರಕಾರೀ ಶಿಕ್ಷಣ ಸಂಸ್ಥೆಗಳಿ೦ದ ಪಾಸಾಗಿ ಹೊರಬೀಳುವ ವಿದ್ಯಾರ್ಥಿಗಳಲ್ಲಿ 
ಬಹುಜನರಿಗೆ ಧಾರ್ಮಿಕ ಶಿಕ್ಷಣವಿರುವುದಿಲ್ಲೆಂಬ ಮಾತಿನಲ್ಲಿ ಯಾವ ಸಂದೇಹವೂ 
ಇಲ್ಲ. ಮೈಸೂರ ವಿದ್ಯಾರ್ಥಿಗಳ ಸಂಬಂಧದಲ್ಲಿ ಪಾದ್ರಿಯು ಮಾತಾಡಿದ್ದನು. ಮೈಸೂರಿನ 
ವಿದ್ಯಾರ್ಥಿಗಳಿಗೂ ಸರಕಾರೀ ಶಾಲೆಗಳಲ್ಲಿ ಧಾರ್ಮಿಕ ಶಿಕ್ಷಣವು ದೊರೆಯು 
ವುದಿಲ್ಲೆಂಬುದನ್ನು ನೋಡಿ ನಿಜವಾಗಿ ನನಗೆ ಬಹಳ ವ್ಯಥೆಯಾಯಿತು. ಸಾರ್ವಜನಿಕ 
ಶಾಲೆಗಳಲ್ಲಿ ಬರೀ ಲೌಕಿಕ ಶಿಕ್ಷಣವನ್ನೇ ಕೊಡಬೇಕೆಂಬ ವಿಚಾರಪಂಥವೊಂದಿರುವುದನ್ನು 
ನಾನು ಬಲ್ಲೆನು. ಭಾರತದ೦ತಹ ದೇಶದಲ್ಲಿ ವಿಶ್ವದ ಎಲ್ಲ ಧರ್ಮಗಳನ್ನು ಪ್ರತಿನಿಧಿಸುವ 
ಧರ್ಮಗಳಿರುವ ಈ ದೇಶದಲ್ಲಿ ಮತ್ತು ಒಂದೇ ಧರ್ಮದಲ್ಲಿಯೇ ಅನೇಕ 
ಪಂಗಡಗಳಿರುವಲ್ಲಿ ಧಾರ್ಮಿಕ ಶಿಕ್ಷಣದ ವ್ಯವಸ್ಥೆಯನ್ನು ಮಾಡುವುದು ಕಠಿನವೆ೦ಬ 


100 - ಸಮಾಜಧರ್ಮ 


ವಿಷಯವೂ ನನಗೆ ಗೊತ್ತಿದೆ. ಆದರೆ ಭಾರತವು ಆಧ್ಯಾತ್ಮಿಕ ದಾರಿದ್ಯದ ಡಂಗುರವನ್ನು 
ಸಾರಬಾರದೆಂದಿದ್ದರೆ ಯುವಕರಿಗೆ ಲೌಕಿಕ ಶಿಕ್ಷಣದಷ್ಟೇ ಧಾರ್ಮಿಕ ಶಿಕ್ಷಣವೂ 
ಅವಶ್ಯವೆಂದು ಒಪ್ಪಲೇಬೇಕು. ಧಾರ್ಮಿಕ ಗ್ರಂಥಗಳ ಜ್ಞಾನವು ಧರ್ಮದ ಜ್ಞಾನಕ್ಕೆ 
ಒಪ್ಪಲೇಬೇಕು. ಧಾರ್ಮಿಕ ಗ್ರಂಥಗಳ ಜ್ಞಾನವು ಧರ್ಮದ ಜ್ಞಾನಕ್ಕೆ ಸಮಾನ 
ವಾದುದಲ್ಲವೆಂಬುದು ನಿಜ. ಆದರೆ ನಮಗೆ ಧರ್ಮವು ದೊರೆಯದಿದ್ದರೆ ನಮ್ಮ 
ಮಕ್ಕಳು ಮರಿಗಳಿಗೆ ಕನಿಷ್ಠ ಉತ್ತಮವಾದುದಾವುದೋ ಅದನ್ನಾದರೂ ಕೊಡೋಣ. 
ಶಾಲೆಗಳಲ್ಲಿ ಶಿಕ್ಷಣವು ದೊರೆಯಲಿ ಬಿಡಲಿ ದೊಡ್ಡವರಾದ ಹುಡುಗರಾದರೂ ಉಳಿದ 
ವಿಷಯಗಳಲ್ಲಿಯಂತೆ ಧಾರ್ಮಿಕ ವಿಷಯಗಳಲ್ಲಾದರೂ ಸ್ವಾವಲಂಬನೆ ಸ್ಪಸಹಾಯದ 
ವೃತ್ತಿಯನ್ನು ಬೆಳೆಸಿಕೊಳ್ಳಲಿ. ತಮ್ಮ ವಾದವಿವಾದ ಸಂಘಗಳನ್ನು, ಈಗ ನೂಲುವವರ 
ಕಬ್ಬುಗಳನ್ನು ಸ್ಥಾಪಿಸಿಕೊಂಡಂತೆ ತಮ್ಮ ಧಾರ್ಮಿಕ ಶಿಕ್ಷಣವರ್ಗಗಳನ್ನು ಅವರು 
ಏರ್ಪಡಿಸಿಕೊಳ್ಳಲಿ. 

ಶಿವವೊಗ್ಗೆಯಲ್ಲಿ ಕೋಲೇಜಿಯೇಟ ಹೈಸ್ಕೂಲಿನ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಭಾಷಣ 
ಮಾಡುವಾಗ ಆ ಸಭೆಯಲ್ಲಿದ್ದ ಒಂದುನೂರಕ್ಕಿಂತ ಹೆಚ್ಚಿನ ಎದ್ಯಾರ್ಥಿಗಳಲ್ಲಿ 
ಭಗವದ್ಗೀತೆಯನ್ನು ಓದಿದವರು ಎ೦ಟುಜನರು ಮಾತ್ರ ಇದ್ದರೆಂದು ತಿಳಿದುಬಂತು. 
ಓದಿದ ಕೆಲವರಲ್ಲಿಯೆ ಎಷ್ಟು ಜನರಿಗೆ ಅದರ ಅರ್ಥವು ತಿಳಿದಿದೆಯೆಂದು ಕೇಳಿದರೆ 
ಯಾವನೂ ಕೈಯೆತ್ತಲಿಲ್ಲ. ಐದು ಅಥವಾ ಆರು ಜನ ಮುಸಲ್ಮಾನ ಹುಡುಗರಲ್ಲಿ 
ಎಲ್ಲರೂ ಕುರಾನವನ್ನು ಓದಿದ್ದಾಗಿ ಕೈಯೆತ್ತಿದರು. ಆದರೆ ಅವರಲ್ಲಿ ಒಬ್ಬನು ಮಾತ್ರ 
ಅದರ ಅರ್ಥವನ್ನು ಅರಿತಿರುವುದಾಗಿ ಹೇಳಿದನು. ನನ್ನ ಅಭಿಪ್ರಾಯದ ಪ್ರಕಾರ 
ಗೀತೆಯು ಸುಲಭವಾಗಿ ತಿಳಿಯತಕ್ಕ ಗ್ರಂಥ. ಬಿಡಲಿಕ್ಕೆ ಕಠಿನವಾದ ಕೆಲವು ಮೂಲಭೂತ 
ಸಮಸ್ಯೆಗಳನ್ನು ಅದು ಎತ್ತುತ್ತದೆಯೆಂಬುದೇನೋ ನಿಸಂದೇಹ. ಆದರೆ ಗೀತೆಯ 
ಸಾಮಾನ್ಯ ಧೋರಣೆ ಸ್ಪಷ್ಟವಾಗಿದೆ. ಹಿಂದೂಗಳಲ್ಲಿ ಎಲ್ಲ ಮತದವರೂ ಅದನ್ನು 
ಪ್ರಮಾಣಗ್ರಂಥವೆಂದು ಒಪ್ಪುತ್ತಾರೆ. ಅದು ಯಾವದೇ ಬಗೆಯ ಮತಾಗ್ರಹದಿಂದ 
ಮುಕ್ತವಾಗಿದೆ. ಕಿರಿದರಲ್ಲಿ ಅದು ಪೂರ್ಣವಾದ ಬುದ್ಧಿನಿಷ್ಠವಾದ ನೀತಿತತ್ವವನ್ನು 
ನಮಗೆ ಒದಗಿಸುತ್ತದೆ. ಅದು ಬುದ್ಧಿಯನ್ನೂ ಅಂತಃಕರಣವನ್ನೂ ತಣಿಸುತ್ತದೆ. ಹೀಗೆ 
ಅದು ಅಧ್ಯಾತ್ಮಿಕವೂ ಭಕ್ತಿಪ್ರಧಾನವೂ ದರ್ಶನಾತ್ಮಕವೂ ಆಗಿದೆ. ಅದರ 
ತತ್ವಪ್ರತಿಪಾದನೆಯು ವಿಶ್ವವಿಸ್ತಾರವಾಗಿದೆ. ಭಾಷೆಯು ನಂಬಲಾರದಷ್ಟು ಸರಳವಾಗಿದೆ. 
ಆದರೂ ಪ್ರತಿಯೊಂದು ಪ್ರಾಂತಿಕ ಭಾಷೆಯಲ್ಲಿಯೂ ಅದರ ಅಧಿಕೃತ 
ಅನುವಾದವಿರಬೇಕೆಂದು ನನಗನಿಸುತ್ತದೆ. ತಾಂತ್ರಿಕ ವಿವರಗಳನ್ನು ಬಹುವಾಗಿ 
ಒಳೆಗೊಳ್ಳದಂತಹ ಅನುವಾದಗಳಿರುವುದು ಒಳಿತು. ಅಲ್ಲದೆ ಸಾಮಾನ್ಯ ಮನುಷ್ಯನಿಗೂ 


ಸಮಾಜಧರ್ಮ - 101 


ಗೀತೆಯ ಸಂದೇಶವು ಸುಲಭವಾಗಿ ಅರ್ಥವಾಗುವಂತೆ ಇರಬೇಕು. ಮೂಲಕ್ಕೆ 
ಕೈಗ೦ಟುಹಾಕಿ ಅನುವಾದ ಮಾಡಬೇಕೆಂದು ನಾನು ಸೂಚಿಸುವುದಿಲ್ಲ. ಯಾಕೆಂದರೆ 
ಪ್ರತಿಯೊಬ್ಬ ಹಿಂದೂ ಬಾಲಕಬಾಲಿಕೆಯೂ ಸಂಸ್ಕೃತವನ್ನು ಕಲಿಯಲೇಬೇಕೆಂಬ ನನ್ನ 
ಅಭಿಪ್ರಾಯವನ್ನು ಮತ್ತೊಮ್ಮೆ ಒತ್ತಿಹೇಳುತ್ತೇನೆ. ಆದರೆ ಇನ್ನೂ ಬಹುದಿವಸಗಳವರೆಗೆ 
ಸಂಸ್ಕೃತ ಜ್ಞಾನವಿಲ್ಲದ ಅಸಂಖ್ಯ ಜನರು ಉಳಿಯುವರು. ಅವರಿಗೆ ಸಂಸ್ಕೃತವು 
ಗೊತ್ತಿಲ್ಲೆಂದು ಅವರಿಗೆ ಭಗವದ್ಗೀತೆಯ ಸಂದೇಶದ ಜ್ಞಾನವನ್ನು ಮಾಡಿಕೊಡದಿರುವುದು 
ಆತ್ಮಘಾತವೇ ಸರಿ. 


ಹಿಂದೂ ವಿದ್ಯಾರ್ಥಿಗಳು ಮತ್ತು ಗೀತೆ 


 (ಮನ್ನಾರಗುಡಿಯಲ್ಲಿ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾಡಿದ ಉಪನ್ಯಾಸದಿಂದ ಕೆಳಗಿನ 
ಅಂಶಗಳನ್ನು ಆಯ್ದುಕೊಂಡಿದೆ.) 

ನಾನು ಓದುತ್ತಿರುವಂತೆ ನೀವಾದರೂ ಗಾಸ್ದೆಲ್ಲಗಳನ್ನು ಓದುತ್ತಿರುವುದಾಗಿ ನಿಮ್ಮ 
ಬಿನ್ನವತ್ತಳೆಯಲ್ಲಿ ಬರೆದಿರುವಿರಿ. ದಿನಾಲು ನಾನು ಗಾಸ್ಪೆಲ್ಸಗಳನ್ನು ಓದುತ್ತಿರುವೆನೆಂದು 
ಹೇಳಲಾರೆನು. ಆದರೆ ನಾನು ನಮ್ರ ಹಾಗು ಪ್ರಾರ್ಥನಾಪೂರ್ಣ ಭಾವನೆಯಿಂದ 
ಗಾಸ್ಸೆಲ್ಲಗಳನ್ನು ಓದಿರುವೆನೆಂದು ಹೇಳಬಲ್ಲೆ. ನೀವಾದರೂ ಆ ಭಾವನೆಯಿಂದಲೇ 
ಓದುತ್ತಿದ್ದರೆ ಒಳಿತು. ಆದರೆ ನಿಮ್ಮಲ್ಲಿ ಬಹುಜನರು ಹಿಂದುಗಳಿರುವಿರೆಂದು ನನ್ನ 
ಭಾವನೆ. ದಿನವೂ ಸ್ಫೂರ್ತಿಯನ್ನು ಪಡೆಯಲು ನಮ್ಮ ಹಿ೦ದೂ ಹುಡುಗರಾದರೂ 
ಭಗವದ್ಗೀತೆಯನ್ನು ಓದುತ್ತಿರುವರೆಂದು ಹೇಳಿದ್ದರೆ ಬಹಳ ಚೆನ್ನಾಗುತ್ತಿತ್ತು. ಯಾಕೆಂದರೆ 
ಜಗತ್ತಿನ ಎಲ್ಲ ಮಹಾಧರ್ಮಗಳೂ ಹೆಚ್ಚು ಕಡಿಮೆ ಸತ್ಯವಾಗಿವೆ ಯಾಕಂದರೆ ಜಗತ್ತಿನ 
ಎಲ್ಲ ಮಹಾಧರ್ಮಗಳೂ ಹೆಚ್ಚುಕಡಿಮೆ ಸತ್ಯವಾಗಿವೆಯೆಂದು ನನ್ನ ನಂಬಿಕೆ. ಮಾನವ 
ಹಸ್ತಸ್ಪರ್ಶವಾದುದೆಲ್ಲ ಮಾನವರೇ ಅಪೂರ್ಣರಾಗಿರುವದರಿಂದ ಅಪೂರ್ಣ 
ವಾಗಿರುವದೆಂದು 'ಹೆಚ್ಚು ಕಡಿಮೆ' ಎಂದು ನಾನು ಅಂದಿದ್ದೇನೆ. ಪೂರ್ಣತೆಯು 
ದೇವರಿಗೆ ಮಾತ್ರ ಮೊಸಲಾದ ಗುಣ. ಅದು ಅವರ್ಣನೀಯ ಹಾಗು ಅಪರಿವರ್ತನೀಯ. 
ದೇವನು ಪೂರ್ಣನಿದ್ದಂತೆ ಮಾನವನಿಗೂ ಆಗಲು ಬರುತ್ತದೆಂದು ನಾನು ನಂಬಿದ್ದೇನೆ. 
ಪರಿಪೂರ್ಣತೆಗಾಗಿ ನಾವೆಲ್ಲ ಪ್ರಯತ್ನಿಸುವುದು ಅವಶ್ಯ. ಆದರೆ ಆ ಅವಸ್ಥಯನ್ನು 
ಮುಟ್ಟಿದೊಡನೆ ಅದು ಅವರ್ಣನೀಯ, ಅವ್ಯಾಖ್ಯೇಯವಾಗುತ್ತದೆ. ಆದುದರಿಂದ 
ವೇದಗಳು, ಕುರಾನ, ಬೈಬಲ್‌ ಇವುಗಳೆಲ್ಲ ಪರಮಾತ್ಮನ ಅಪರಿಪೂರ್ಣ ಶಬ್ದಗಳೆಂದು 
ನಮ್ರವಾಗಿ ನಾನು ಒಪ್ಪುತ್ತೇನೆ. ನಾವು ಅಪರಿಪೂರ್ಣರಿದ್ದ ಪ್ರಯುಕ್ತ, ಅನೇಕ 
ವಿಕಾರಗಳಿಂದ ಅತ್ತಿತ್ತ ಎಳದಾಡಲ್ಪಡುತ್ತಿರುವಾಗ ದೇವರ ಈ ಶಬ್ದವನ್ನಾದರೂ 
102 - ಸಮಾಜಧರ್ಮ 


ಪೂರ್ಣವಾಗಿ ತಿಳಿದುಕೊಳ್ಳುವುದು ಅಶಕ್ಕವಿದೆ. ಅಂತೆಯೇ ನಾನು ಹಿಂದೂ ಹುಡುಗನಿಗೆ. 
ಅವನು ಬೆಳೆದು ಬಂದ ಸಂಪ್ರದಾಯಗಳನ್ನು ನಿರ್ಮೂಲ ಗೊಳಿಸಬೇಡೆಂದು 
ಹೇಳುತ್ತೇನೆ. ನೀವು ಗಾಸ್ದೆಲ್ಲನ್ನಾಗಲಿ, ಕುರಾನನ್ನಾಗಲಿ ಕಲಿತುದನ್ನು ನಾನು ಸ್ವಾಗತಿಸುತ್ತೇನೆ. 
ಹಿಂದೂ ಹುಡುಗರಾದ ನೀವೆಲ್ಲರೂ ಗೀತೆಯನ್ನು ಓದಲೇಬೇಕೆಂದು ನನಗೆ 
ಅಧಿಕಾರವಿದ್ದಿದ್ದರೆ ಒತ್ತಾಯಪಡಿಸುತ್ತಿದ್ದೆ. ಶಾಲೆಯಲ್ಲಿ ಹುಡುಗರಲ್ಲಿ ನಾವು ಕಾಣುವ 
ಅಶುದ್ಧತೆ ಅಥವಾ ಜೀವನದ ಮುಖ್ಯ ವಿಷಯಗಳ ವಿಷಯವಾಗಿರುವ ಅನಾದರ, 
ಮತ್ತು ಜೀವನದ ಮಹತ್ವದ ವಿಷಯಗಳನ್ನು ಬಹಳ ಹಗುರಾಗಿ ನೋಡುವ ಅವರ 
ಶಿಧಿಲತೆ ಇವುಗಳಿಗೆ, ಇದುವರೆಗೆ ಬಾಲಕರು ಪ್ರೇರಣೆಯನ್ನು ಪಡೆದ ಪ್ರಾಚೀನ 
ಪರಂಪರೆಗಳ ನಿರ್ಮೂಲನವೇ ಕಾರಣವೆಂದು ನನ್ನ ಅಭಿಪ್ರಾಯ. 

ಆದರೆ ನನ್ನನ್ನು ಅಪಾರ್ಥಮಾಡಿಕೊಳ್ಳಬೇಡಿರಿ. ಹಳೆಯದೆಲ್ಲ, ಹಳಯದೆಂಬ 
ಕಾರಣದಿಂದ ಒಳಿತಾಗಿದ್ದಿತೆಂದು ನಾನನ್ನುವುದಿಲ್ಲ. ಪ್ರಾಚೀನ ಸಂಪ್ರದಾಯದಮುಂದೆ 
ದೇವದತ್ತವಾದ ಸ್ವತಂತ್ರ ವಿಚಾರಶಕ್ತಿಯನ್ನು ಒಪ್ಪಿಸಿಬಿಡಲಾರೆನು. ಎಷ್ಟೇ ಹಳಯದಿದ್ದರೂ 
ನೀತಿಗೆ ವಿರುದ್ಧವಾದ ಸಂಪ್ರದಾಯವೇನಾದರೂ ಇದ್ದರೆ ಅದನ್ನು ಈ ದೇಶದಿಂದಲೇ 
ಹೊರಗೆ ಓಡಿಸಬೇಕು. ಅಸ ನಸ್ಯತೆಯು ಪ್ರಾಚೀನ ಬಜ ಇ ಹೇಳಬಹುದು. 
ಬಾಲವಿಧವಾ ಪದ್ಧತಿ, 'ಬಾಲ್ಕವಿವಾಹಗಳು ಹಳೆಯ ಸಂಪ್ರದಾಯಗಳೆಂದು 
ತಿಳಿಯಬಹುದು. ಹಾಗೆಯೇ ಅನೇಕ ಹಳೆಯ ಭಯಂಕರ ಶ್ರದ್ಧೆಗಳು ಅಂಧಶ್ರದ್ದೆಗಳು 
ಹಳೆಯವಾಗಿರಬಹುದು. ನನ್ನ ಕೈಯಲ್ಲಿ ಅಧಿಕಾರವಿದ್ದರೆ ಅವುಗಳನ್ನು ನಾನು 
ಹೊಡೆದೋಡಿಸುತ್ತಿದ್ದೆನು. ಆಖ) ಪ್ರಾಚೀನ ಸಂಪ್ರದಾಯವನ್ನು ಗೌರವಿಸು 
ವಜಯ ಅರ್ಥವು ನಿಮಗೆ ಈಗಾಗಿರಬಹುದು. ಭಗವದ್ಗೀತೆಯಲ್ಲಿರುವ 
ದೇವನನ್ನೇ ಬೈಬಲಿನಲ್ಲಿ ಕೊರಾನಿನಲ್ಲಿ ನಾನು ಕಂಡಿರುವುದರಿಂದ ಹಿಂದೂ ಹುಡುಗರಿಗೆ 
ಭಗವದ್ಗೀತಾ ಪಠನದಿ೦ದ ಹೆಚ್ಚಿನ ಲಾಭವಾಗುವುದೆಂದು ಹೇಳುತ್ತೇನೆ. ಏಕೆಂದರೆ 
ಬೇರೆ ಯಾವುದೇ ಗ್ರಂಥಕ್ಕಿಂತಲೂ ಗೀತೆಯೊಡನೆ ಅವರು ಒಮ್ಮೆಲೇ ಸಮರಸವಾಗುವರು. 


ದ್ಯಾರ್ಥಿಗಳೂ ಗೀತೆಯೂ 


(ಒಂದು ಹೈಸ್ಕೂಲಿನ ಮುಖ್ಯಾಧ್ಯಾಪಕರ ಸಹಾಯದಿಂದ ಆ ಶಾಲೆಯ 
ವಿದ್ಯಾರ್ಥಿಗಳಿಗೆ ಗೀತೆಯನ್ನು ಕಲಿಸಲು ಓರ್ವ ಪತ್ರಲೇಖಕನು ಪ್ರಯತಿ ಸುತ್ತಿರುವನು. 
ಆದರೆ ಗೀತಾಪಾಠಗಳನ್ನು ಏರ್ಪಡಿಸಿದ ಇತ್ತೀಚಿನ ಒಂದು ಸಭೆಯಲ್ಲಿ ಒಬ್ಬ 
ಬ್ಯಾಂಕಿನ ಮೇಲ್ವಿಚಾರಕ ಗೀತೆಯನ್ನು ಅಭ್ಯಸಿಸುವ ಅಧಿಕಾರವು ವಿದ್ಯಾರ್ಥಿಗಳಿಗೆ 
ಇಲ್ಲಂದು ಹೇಳಿ ಸಭೆಯಲ್ಲಿ ಗೊ೦ದಲವನ್ನೆಬ್ಬಿಸಿಬಿಟ್ಟನು; ವಿದ್ಯಾರ್ಥಿಗಳ ಮುಂದಿಡಲು 


ಸಮಾಜಧರ್ಮ - 103 


ಅದೇನು ಆಟಿಗೆಯಲ್ಲೆಂದು ನುಡಿದನು. ಈ ಆಕ್ಷೇಪದ ಬಗೆಗೆ ಗಾಂಧೀಜೀ ಹೀಗೆ 
ಬರೆದರು:) 

ವೇದಗಳ ವಿಷಯದಲ್ಲಿ ಮಾತ್ರ ನಾನು ಅಧಿಕಾರದ ಮಾತನ್ನು ಕೇಳಿದ್ದೆ. ಆದರೆ 
ಬ್ಯಾಂಕ್‌ ಮೇಲ್ವಿಚಾರಕ ಮನಸ್ಸಿನಲ್ಲಿ ಮಾಡಿಕೊಂಡಂತಹ ಅಧಿಕಾರಗಳೂ ಗೀತೆಗೂ 
ಬೇಕೆ೦ದೂ ನನಗೆ ಗೊತ್ತಿದ್ದಿಲ್ಲ. ಗೀತಾಭ್ಯಾಸಕ್ಕೆ ಅವಶ್ಯಕವಾದ ಅಧಿಕಾರಗಳ ಸ್ವರೂಪವನ್ನು 
ಆತನು ಸ್ಪಷ್ಟಪಡಿಸಿದ್ದರೆ ಚೆನ್ನಾಗುತ್ತಿತ್ತು. ಶ್ರದ್ಧೆಯಿಲ್ಲದವರನ್ನು ಬಿಟ್ಟು ಗೀತೆಯು ಎಲ್ಲರಿಗಾಗಿ 
ಇರುವದೆಂದು ಗೀತೆಯೇ ನಿಚ್ಚಳವಾಗಿ ಹೇಳುತ್ತದೆ. ಹಿಂದೂ ವಿದ್ಯಾರ್ಥಿಗಳು 
ಗೀತಾಪಠನವನ್ನು ಮಾಡಬಾರದೆಂದಾದರೆ ಅವರು ಯಾವದೇ ಧಾರ್ಮಿಕ ಗ್ರಂಥವನ್ನೂ 
ಓದಬಾರದು. ವಿದಾ ರಿ ಜೀವನವು ಬ್ರಹ್ಮಚಾರಿ ಜೀವನವೆಂದು ಹಿಂದೂಧರ್ಮದ 
ಮೂಲ ಕಲ್ಪನೆಯಾಗಿದೆ. ಧರ್ಮಜ್ಞಾನವನ್ನು ಮಾಡಿಕೊಂಡು ಅದರಂತೆ ಅವನು 
ನಡೆಯಲು ಕಲಿಯಬೇಕು. ಅಂದರೆ ಅದನ್ನು ಅರಗಿಸಿಕೊಂಡು ತನ್ನ ಬಾಳಿನಲ್ಲಿ 
ಧಾರ್ಮಿಕ ಆಚಾರವನ್ನು ಹೆಣೆದುಕೊಳ್ಳಲು ಅವನಿಗೆ ಶಕ್ಕವಾಗುವುದು. ಪ್ರಾಚೀನ 
ಕಾಲದ ವಿದ್ಯಾರ್ಥಿಯು ಧರ್ಮವೆಂದರೇನೆಂಬುದನ್ನು ತಿಳಿದುಕೊಳ್ಳುವ ಮುನ್ನ 
ಧರ್ಮದಂತೆ ನಡೆಯಲು ಆರಂಭಿಸುತ್ತಿದ್ದನು. ಮುಂದೆ ಈ ಆಚಾರಕ್ಕೆ ಜ್ಞಾನದ 
ಬೆ೦ಬಲವು ದೊರೆಯುತ್ತಿದ್ದಿತು. ಹೀಗಾಗಿ ತನಗಾಗಿ ಹೇಳಿಕೊಟ್ಟ ಆಚಾರನಿಯಮದ 
ಕಾರಣ ಅವನಿಗೆ ಗೊತ್ತಾಗುತ್ತಿತ್ತು. 

ನಿಜವಾಗಿ ಅಧಿಕಾರ ಅದರಲ್ಲಿತು. ಆದರೆ ಪಂಚಯಮಗಳು ಅಥವಾ ಮೂಲ 
ನಿಗಹಗಳು ಎಂಬ ಸಮೀಚೀನ ಆಚಾರದ ಅಧಿಕಾರವು ಅದಾಗಿದ್ದಿತು. ಅಹಿಂಸೆ, 
ಸತ್ಯ, ಅಸ್ತೇಯ, ಅಪರಿಗ್ರಹ ಮತ್ತು ಬ್ರಹ್ಮಚರ್ಯ ಎಂಬುವೇ ಆ ಐದು ಯಮಗಳು. 
ಧರ್ಮವನ್ನು ಅಭ್ಯಸಿಸಬೇಕೆನ್ನುವವರು ಈ ಐದು ನಿಯಮಗಳನ್ನು ಪಾಲಿಸ 
ಬೇಕಾಗುತ್ತಿದ್ದಿತು. ಧರ್ಮದ ಈ ಮೂಲತತ್ವಗಳ ಅವಶ್ಯಕತೆಯನ್ನು ಸಿದ್ದಿಮಾಡಲು 
ಧಾರ್ಮಿಕ ಗ್ರಂಥಗಳ ಆಧಾರಗಳನ್ನು ಹುಡುಕಿ ಹೇಳಬೇಕಾಗಿಲ್ಲ. 

ಆದರೆ ಇಂದು ಅನೇಕ ಇಂತಹ ಶಕ್ತಿಸಂಪನ್ನ ಶಬ್ದಗಳು ವಿಕೃತವಾದಂತೆ ಅಧಿಕಾರ 
ಶಬ್ದವಾದರೂ ವಿಕಾರವನ್ನು ಹೊಂದಿದೆ. ಕೇವಲ ಬ್ರಾಹ್ಮಣನೆಂದು ಕರೆಯಲಡುವದರಿಂದ 
ಒಬ್ಬ ನೀತಿಗೆಟ್ಟ ಮನುಷನು ನಮಗೆ ಶಾಸ್ತ್ರಗಳನ್ನು ಹೇಳುವ ಹಾಗು ಓದುವ 
ಅಧಿಕಾರವುಳ್ಳವನಾಗಿರು ಅಸ್ಪಶ್ಯ ಶನೆಂದು ಕರೊಸಕೊಳ್ಳಲಾಗುವ ಮನುಷ್ಯನು ಎಷ್ಟೇ 
ಸದ್ಗುಣಿಯಾಗಿದರೂ ಅವುಗಳನ್ನು ಓದುಕೂಡದು. 

ಆದರೆ ಗೀತೆಯು ಒಂದು ಭಾಗವಾಗಿರುವ ಮಹಾಭಾರತವನ್ನು ಬರೆದ ಗ್ರಂಥಕಾರನು 
ಈ ತಿಳಿಗೇಡಿ ಆಕ್ಷೇಪವನ್ನು ನಿವಾರಿಸಲೋಸುಗವೇ ಆ ಮಹಾಗ್ರಂಥವನ್ನು ಬರೆದನು. 


104 - ಸಮಾಜಧರ್ಮ 


ಮತ್ತು ಅದನ್ನು ಜಾತಿಭೇದವಿಲ್ಲದೆ ಎಲ್ಲರಿಗೂ ದೊರೆಯುವಂತೆ ಮಾಡಿದನು. ಆದರೆ 
ನಾನು ಹೇಳಿದ ಐದು ನಿಯಮಗಳನ್ನು ಅವರು ಪಾಲಿಸಿದರೆ ಸಾಕೆಂದು ನನ್ನ 
ಭಾವನೆ. “ನನ್ನ ಭಾವನೆ” ಎಂಬ ಈ ಶಬ್ದಗಳನ್ನು ನಾನು ಉದ್ದೇಶಪೂರ್ವಕವಾಗಿ 
ಉಪಯೋಹಿಸುತ್ತಿದ್ದೇನೆ. ಏಕೆಂದರೆ ಮಹಾಭಾರತವನ್ನು ಅಭ್ಯಸಿಸಲು ಈ ಐದು 
ಯಮಗಳ ಪಾಲನೆಯು ಯಾರಿಗೇ ಆಗಲಿ ಪೂರ್ವಭಾವಿಯಾದ ಅವಶ್ಯಕ ಷರತ್ತೆಂದು 
ಇದನ್ನು ಬರೆಯುತ್ತಿರುವಾಗ ನನ್ನ ಸ್ಮರಣೆಗೆ ಬರಲಿಲ್ಲ. ಆದರೆ ಧಾರ್ಮಿಕ ಗಂಥಗಳನ್ನು 
ಸರಿಯಾಗಿ ತಿಳಿದುಕೊಳ್ಳಲು ಬರಲಿಲ್ಲ. ಆದರೆ ಧಾರ್ಮಿಕ ಗ್ರಂಥಗಳನ್ನು ಸರಿಯಾಗಿ 
ತಿಳಿದುಕೊಳ್ಳಲು ಅ೦ತಃಕರಣಶುದ್ಧಿಯೂ ಭಕ್ತಿಯೂ ಅವಶ್ಯವೆಂದು ಅನುಭವ 
ಸಿದ್ಧವಾಗಿದೆ. 

ಮುದ್ರಣ ಯುಗವು ಎಲ್ಲ ನಿರ್ಬ೦ಧಗಳನ್ನೂ ಕಡಿದೊಗೆದಿದೆ. ಆ ಶ್ರದ್ಧಾಳುಗಳು 
ಕೂಡ ಶ್ರದ್ಧಾವ೦ತರಷ್ಟೇ ಸ್ವತಂತ್ರವಾಗಿ ಧಾರ್ಮಿಕ ಗ್ರಂಥಗಳನ್ನು ಈಗ ಓದಬಹುದು. 
ಆದರೆ ಧಾರ್ಮಿಕ ಶಿಕ್ಷಣ ಮತ್ತು ಭಕ್ತಿಯ ಆಚರಣೆಗಳ ಅಂಗವಾಗಿ ಎದ್ಯಾರ್ಥಿಗಳು 
ಗೀತೆಯನ್ನು ಓದುವುದರ ಔಚಿತ್ಯವನ್ನು ನಾವಿಲ್ಲಿ ವಿವೇಚಿಸುತ್ತಿದ್ದೇವೆ. ಈ ಸಂಯಮಗಳಿಗೆ 
ಒಳ ಗಬ್ಬ ಹಾಗು ಜ್ಞಾ ಶಿಕ್ಷಣಕ್ಕೆ ಯೋಗ್ಯರಾದ. ಎದ್ಯಾರ್ಥಿಗಳಿಗಿ೦ತ ಹೆಚ್ಚು 
ಅರ್ಹರಾದವರು ಬೇರೊಬ್ಬರಿರುವರೆಂದು ನಾನು ಎಸಿ ದುರ್ದೈವದಿಂದ 
ಎದ್ಯಾರ್ಥಿಗಳೇ ಆಗಲಿ ಟ್‌ ಕಲಿಸುವವರೇ ಆಗಲಿ ಈ ಐದು ಸಂಯಮಗಳ 
ನಿಜವಾದ ಅಧಿಕಾರವನ್ನು ಕುರಿತು ಅರೆಗಳಿಗೆಯಾದರೂ ವಿಚಾರ ಮಾಡುತ್ತಿಲ್ಲೆಂಬುದನ್ನು 
ಒಪಲೇಬೇಕಾಗುವುದು. 


ಗೋರಕ್ಷ ಣ್‌ 


ಗೋರಕ್ಷಣೆಯು ಹಿಂದೂಧರ್ಮದ ಮುಖ್ಯಾಂಗವಾಗಿದೆ. ಮಾನವ ವಿಕಾಸದಲ್ಲಿ 
ಗೋರಕ್ಷಣೆಯು ಒಂದು ವಿಸ್ಮಯಕರ ಘಟನೆಯೆಂದು ನನ್ನ ತಿಳವಳಿಕೆ. ಮಾನವನನ್ನು 
ತನ್ನ ವರ್ಗದ ಆಚೆಗೆ ಅದು ಕರೆದೊಯ್ಯುತ್ತದೆ. ಆಕಳು ಎಂದೊಡನೆ ನನಗೆ 
ಪಶುವರ್ಗವಲ್ಲ ಎಂದು ಅರ್ಥವಾಗುತ್ತದೆ. ಗೋವಿನಮೂಲಕ ಸಮಸ್ತ 
ಪ್ರಾಣಿವರ್ಗದೊಡನೆ ತನಗಿರುವ ಐಕ್ಯವನ್ನು ಗುರುತಿಸಬೇಕೆಂದು ಮಾನವನಿಗೆ 
ವಿಧಿಸಲಾಗಿದೆ. ಭಾರತದಲ್ಲಿ ಆಕಳನು  ದೇವತ್ಥಕ್ಕೇರಿಸಿದ್ದುದೇಕೆಂಬುದು ನನಗೆ ಸ್ಪಷ್ಟವಾಗಿದೆ. 
ಹಸು ಉತ್ತಮ ಸಂಗಾತಿಯಾಗಿದ್ದಿತು. ಗೋಮಾತೆಯು ಸಮೃದ್ಧಿಯನ್ನು ಕೊಡುತ್ತಿದ್ದಳು 
ಆಕೆಯು 'ಹಾಲನಷೆ ೈಷ್ಟೇ ಕೊಡುವುದಲ್ಲದೆ ಕೃಷಿಗೆ ಸಹಾಯಕಾರಿಯಾಗಿದ್ದಳು. ಆಕಳು 
ಕರುಣಯ ಕಾವ್ಯ ಆ ಸಾಧುವಾದ ಪ್ರಾಣಿಯಲ್ಲಿ ದಯೆಯನ್ನು ಮೂರ್ತಿಮತಾಗಿ 


ಸಮಾಜಧರ್ಮ - 105 


ಕಾಣುತ್ತೇವೆ. ಅಸಂಖ್ಯ ಭಾರತೀಯರಿಗೆ ಅವಳು ತಾಯಿಯಾಗಿರುವಳು. ಗೋರಕ್ಷಣೆ 
ಯಂದರೆ ಪರಮಾತ್ಮನ ಮೂಕಸೃಷ್ಟಿಯ ಸಂರಕ್ಷಣೆ ಪ್ರಾಚೀನ ಯಷಿಯ ಬದುಕು 
ಗೋಪಾಲನೆಯಿಂದಲೇ ಪ್ರಾರಂಭವಾಗುತ್ತಿತ್ತು. ಮನುಷ್ಯೇತರ ಸೃಷ್ಟಿಯ ಬಿನ್ನಹವು 
ಮೂಕವಾಗಿರುವದರಿಂದಲೇ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ. ಗೋರಕ್ಷಣೆಯು 
ಹಿಂದೂಧರ್ಮವು ಪ್ರಪಂಚಕ್ಕೆ ಕೊಟ್ಟ ದೊಡ್ಡ ಕಾಣಿಕೆ. ಗೋವುಗಳನ್ನು ರಕ್ಷಿಸುವ 
ಹಿಂದೂಗಳು ಇರುವವರೆಗೆ ಹಿಂದೂಧರ್ಮವು ಬಾಳಿಬದುಕುವುದು. 

ಗೋವಿಗಾಗಿ ಸಾಯುವದೇ ಗೋರಕ್ಷಣೆಯ ರೀತಿ. ಆಕಳನ್ನು ರಕ್ಷಿಸಲು ಓರ್ವ 
ಮಾನವನನ್ನು ಕೊಲ್ಲುವುದು ಹಿಂದೂಧರ್ಮವನ್ನೂ ಅಹಿಂಸೆಯನ್ನೂ ಅಲ್ಲಗಳೆದಂತೆಯೇ 
ಸರಿ. ಆತ್ಮಶುದ್ಧಿ ಸ್ವಾರ್ಥತ್ಯಾಗಗಳಿಂದ ಹಾಗು ತಮ್ಮ ತಪಸ್ಯದಿ೦ದ ಗೋರಕ್ಷಣೆಯನ್ನು 
ಮಾಡತಕ್ಕದ್ದೆ೦ದು ಹಿಂದೂಗಳಿಗೆ ವಿಧಿಸಲಾಗಿದೆ. ಇಂದಿನ ಗೋರಕ್ಷಣೆಯನ್ನು 
ಮಾಡತಕ್ಕದ್ದ೦ದು ಹಿಂದೂಗಳಿಗೆ ವಿಧಿಸಲಾಗಿದೆ. ಇಂದಿನ ಗೋರಕ್ಷಣೆಯು ಮುಸಲ್ಮಾನರ 
ಕೂಡ ನಿರಂತರ ಕಲಹದ ಸ್ವರೂಪವನ್ನು ತಾಳಿ ಕೆಳಮಟ್ಟಕ್ಕೆ ಇಳಿದಿದೆ. ಆದರೆ ನಮ್ಮ 
ಪ್ರೇಮದಿಂದ ಮುಸಲ್ಫಾನರನ್ನು ಗೆದ್ದುಕೊಳ್ಳುವದೇ ಗೋರಕ್ಷಣೆ. ಆಕಳನ್ನು ಹಾಗು 
ಅದರ ಪೀಳಿಗೆಯನ್ನು ಕೆಟ್ಟರೀತಿಯಿ೦ದ ನಡೆಸಿಕೊಳ್ಳುವನಮ್ಮ ಅಮಾನುಷತೆಗಳ 
ವಿವರಗಳನ್ನು ಕೊಟ್ಟು ಒಂದು ಸಣ್ಣ ಪುಸ್ತಕವನ್ನು ಓರ್ವ ಮುಸಲ್ಮಾನ ಮಿತ್ರನುಕೆಲವು 
ದಿನಗಳ ನಡ ನನಗೆ ತಿಳಿಸಿದನು. ಹೇಗೆ ನ ಆಕಳನ್ನು ಕೊನೆಯ ಹನಿಹಾಲು 
ಬರುವವರೆಗೂ ಹಿಂಡಿಕೊಳ್ಳುತ್ತೇವ, ಅದನ್ನು Rs ಬಳಲಿಸುತ್ತೇವೆ, 
ಕರುಗಳನ್ನು ಎಷ್ಟು ಕೆಟ್ಟರೀತಿಯಿ೦ದ ಪೀಡಿಸುತೇವೆ. ಅವುಗಳಿಗೆ ತಾಯಿಯ ಹಾಲನ್ನು 
ಕೊಡದೆ ಬಳಲಿಸುತ್ತೇವೆ, ಎತ್ತುಗಳನ್ನು ಹೇಗೆ ಕ್ರೂರರೀತಿಯಿಂದ ನಡೆಸಿಕೊಳ್ಳುತ್ತೇವೆ. 
ಅವುಗಳ ವೃಷಣಗಳನ್ನು ಬಡಿಯುತ್ತೇವೆ, ಅವುಗಳನ್ನು ಬಾರುಕೋಲುಗಳಿಂದ 
ಹೊಡೆಯುತ್ತೇವೆ, ಭಾರವಾದ ವಸ್ತುಗಳನ್ನು ಹೇರಿ ದಣಿಸುತ್ತೇವೆ. ಅವುಗಳಿಗೆ ಮಾತಾಡಲು 
ಬರುತ್ತಿದ್ದರೆ ಜಗತ್ತನ್ನೇ ನಡುಗಿಸಿಬಿಡುವ೦ತಹ ನಮ್ಮ ಕ್ರೂರಕೃತಿಗಳಿಗೆ ಅವು ಸಾಕ್ಷ್ಯವನ್ನು 
ನುಡಿಯುತ್ತಿದ್ದವು. ನಮ್ಮ ಜಾನುವಾರುಗಳಿಗೆ ನಾವು ತೋರುತ್ತಿರುವ ನಮ್ಮ ಕ್ರೌರ್ಯದ 
ಒಂದೊಂದು ಕೃತಿಯಿಂದಲೂ ನಾವು ದೇವರನ್ನೂ ಹಿಂದೂಧರ್ಮವನ್ನೂ 
ನಿರಾಕರಿಸುತ್ತಿದ್ದೇವೆ. ದಃಖಮಯವಾದ ಈ ಭಾರತದಲ್ಲಿ ಜಾನುವಾರಗಳ ಸ್ಥಿತಿಗತಿಯು 
ಹೀನತಮವಾಗಿದ್ದಷ್ಟು ಬೇರಾವ ದೇಶದಲ್ಲಿಯಾದರೂ ಇದೆಯೆಂದು ನನಗೆ ಗೊತ್ತಿಲ್ಲ. 
ಇದಕ್ಕೆ ಆಂಗ್ಲರನ್ನು ನಾವು ಹಳಿಯಲಾರೆವು. ಬಡತನ ನೆಪವನ್ನು ನಾವು ಹೇಳಲಾರೆವು. 
ನಮ್ಮ ದನಕರುಗಳ ಪರಿಸ್ಥಿತಿಯು ಹೀನತರವಾಗಿರುವುದಕ್ಕೆ ನಮ್ಮ ಉಪೇಕ್ಷೆಯ ಕಾರಣ. 
ನಮ್ಮ ಧರ್ಮಬುದ್ಧಿಯ ದ್ಯೋತಕಗಳಾಗಿದ್ದರೂ ನಮ್ಮ ಪಿಂಜರಾಪೋಲುಗಳು ಅದರ 
ಪ್ರತ್ಯಕ್ಷಾಚರಣೆಯ ಹೀನ ಉದಾಹರಣೆಗಳೇ ಆಗಿವೆ. ಆದರ್ಶ ಹೈನದ ಮನೆಗಳೂ 


106 - ಸಮಾಜಧರ್ಮ 


ಶ್ರೇಷ್ಠ ರಾಷ್ಟೀಯ ಲಾಭದಾಯಕ ಸಂಸ್ಥೆಗಳೂ ಆಗುವ ಬದಲು ಅವು ಬಡಕಲಾದ 
ಮುದಿಗೊಡ್ಡು ದನಗಳ ಹಟ್ಟಿಗಳಾಗಿವೆ. 

ಬಂಡ ನ್‌ ಯೋಗ್ಯತೆಯು ಅವರ ತಿಲಕಗಳನ್ನು, ಅಥವಾ ಸರಿಯಾದ 
ರೀತಿಯಲ್ಲಿ ಮಂತ್ರಪಠನ ಮಾಡುವದನ್ನು ಇಲ್ಲವೆ ಅವರು ಮಾಡುವ ಯಾತ್ರೆ 
ತೀರ್ಥಗಳನು, ಮತ್ತು ಜಾತಿ ಧರ್ಮದ ನಿಯಮಗಳನ್ನು ಚಾಚೂ ತಪ್ಪದೆ 
ಪಾಲಿಸುವದನ್ನು ಅವಲಂಬಿಸಿಲ್ಲ. ಆದರೆ ಗೋರಕ್ಷಣೆಯನ್ನು ಮಾಡುವ ಅವರ 
ಶಕ್ತಿಯನ್ನು ಅದು ಅವಲಂಬಿಸಿದೆ. ಗೋರಕ್ಷಣೆಯ ಧರ್ಮವನ್ನು ಬಾಯ್ತುಂಬ 
ಕೊಚ್ಚುತ್ತಲೇ ಹಸುವನ್ನೂ ಅದರ ಸಂತತಿಯನ್ನೂ ನಾವು ಬಂಧನದಲ್ಲಿಟ್ಟಿದ್ದೇವೆ. 
ಅದರಿಂದ ನಾವೂ ಬಂಧನದಲ್ಲಿ ಬಿದ್ದಿರುವೆವು. 

ನಾನು ಸನಾತನಿ ಹಿಂದೂ ಎಂದು ಏಕೆ ತಿಳಿದುಕೂಂಡಿದ್ದೇನೆಂಬುದು ಈಗ 
ತಿಳಿಯಬಹುದು. ಆಕಳ ಬಗೆಗೆ ನನಗಿರುವ ಅದರವು. ಯಾರಿಗಿ೦ತಲೂ ಕಡಿಮೆಯಿಲ್ಲ. 
ಖಿಲಾಫತ ಪ್ರಕರಣವನ್ನು ನನ್ನದನ್ನಾಗಿಯೆ ನಾನು ಮಾಡಿಕೊಂಡಿದ್ದೇನೆ. ಏಕೆಂದರೆ 
ಅದನ್ನು ಉಳಿಸಿದರೆ ಪೂರ್ಣ ರಕ್ಷಣೆಯು ಗೋವಿಗೆ ದೊರೆಯುವದೆಂದು ನನಗೆ 
ತೋರಿರುತ್ತದೆ. ನನ್ನ ಸೇವೆಗೆ ಪ್ರತಿಫಲವೆಂದಾಗಿ ಆಕಳನ್ನು ರಕ್ಷಿಸಬೇಕೆಂದು ಮುಸಲ್ಮಾನ 
ಮಿತ್ರರನ್ನು ನಾನು ಕೇಳಿಕೊಳ್ಳುತ್ತಿಲ್ಲ. ನ್ಯಾಯವೆಂದು ತಿಳಿದ ವಿಷಯವನ್ನು ಕುರಿತು 
ನಾನು ಮಾಡಿದ ಸೇವೆಯು ದೇವರಿಗೆ ಪ್ರೀತಿಕರವಾಗಿ ಆತನು ಮುಸಲ್ಮಾನರ ಹೃದಯ 
ಪರಿವರ್ತನೆಯನ್ನು ಮಾಡಿ ನೆರೆಹೊರೆಯ ಹಿಂದೂ ಜನರ ಬಗೆಗೆ ಅವರಲ್ಲಿ 
ದಯೆಯನ್ನು ಹುಟ್ಟಿಸಿ ಹಿಂದೂ ಜನರಿಗೆ ಜೀವಕ್ಕಿಂತಲೂ ಪ್ರಿಯಕರವಾದ ಪ್ರಾಣಿಯ 
ಜೀವಕ್ಕಿಂತಲೂ ಪ್ರಿಯಕರವಾದ ಪ್ರಾಣಿಯ ಜೀವವನ್ನು ಉಳಿಸುವಂತೆ ಮಾಡಲೆಂದು 
ದಿನಾಲು ನಾನು ದೇವರಲ್ಲಿ ಮೊರೆಯಿಡುತ್ತಿದ್ದೇನೆ. 


ಆಕಳನ್ನು ರಕಿಸಿರಿ 
ಬಿ 


ಗೋರಕ್ಷಣೆಯು ಹಿಂದೂಜನರ ಅಂತಃಕರಣಕ್ಕೆ ಅತ್ಯಂತ ಪ್ರೀತಿಕರವಾದುದು. 
ಗೋರಕ್ಷಣೆಯಲ್ಲಿ ನಂಬಿಗೆಯಿಲ್ಲದವನು ಹಿಂದೂ ಆಗಲಾರನು. ಆದು ಅತಿ ಉದಾತ್ತ 
ಶ್ರದ್ಧೆ. ಗೋಪೂಜೆಯೆಂದರೆ ನಿರಪರಾಧಿತ್ವದ ಪೂಜೆಯೆ ಎಂದು ನನಗೆ ಅನಿಸುತ್ತದೆ. 
ನ್‌ ಮಟ್ಟಿಗೆ, ಆಕಳು ನಿರಪರಾಧಿತ್ವದ ಒಂದು ಮೂರ್ತಿ. ಗೋರಕ್ಷಣೆಯೆಂದರೆ 
ದುರ್ಬಲರ ಹಾಗು ಪಶುಗಳ ಬಾಂಧವ್ಯ ವೆಂದು ಪೊ ಪ್ರೂ. ವಾಸ್ಥಾನಿಯವರು ಕಿನ 
ಯೋಗ್ಯವಾಗಿದೆ. ನಿರಲಸ ದುಡಿಮೆಯಿಂದಲೂ ತಪಸ್ಯೆಯಿಂದಲೂ ಬೆಳೆಯ ತಕ್ಕ 
ಉದಾತ್ತ ಭಾವನೆಯಿದು. 


ಸಮಾಜಧರ್ಮ :- 107 


ಗೋರಕಣೆ 
೦೨ 


ಸತ್ಯ ಅಹಿಂಸೆಗಳ ಪಾಲನೆಯಲ್ಲಿ ಮುನ್ನಡೆದಂತೆ ಪವಿತ್ರ ಧರ್ಮಗ್ರಂಥಗಳ ಹಾಗು 
ಸ್ವಯ೦ಸ್ಫೂರ್ತಿ ಕೃತಿಗಳ ಅ೦ತಃಸತ್ಯವು ಗೊತ್ತಾಗುತ್ತ ಹೋಗುವದೆಂದು ನಮ್ಮ ಖಷಿಗಳು 
ಅದ್ಭುತವಾದ ಸತ್ಯವನ್ನು ಕಂಡುಹಿಡಿದರು. ಸತ್ಯ ಅಹಿಂಸೆಗಳ ಸಿದ್ಧಿಯು ಹೆಚ್ಚಾದಷ್ಟು 
ಅ೦ತಃಪ್ರಕಾಶವು ಹೆಚ್ಚಾಗುವದು. ಗೋರಕ್ಷಣೆಯು ಹಿಂದೂವಿನ ಪರಮ ಧರ್ಮವೆಂದು 
ಈ ಖವಪಷಿಗಳೇ ಹೇಳಿದರು. ಅದರಿಂದ ಮೋಕ್ಷವೂ ದೊರೆಯುತ್ತದೆಂದು ಹೇಳಿದರು. 
ಹಸುವೆಂಬ ಪ್ರಾಣಿಯನ್ನು ರಕ್ಷಿಸುವದರಿಂದ ಮೋಕ್ಷವು ದೊರೆಯುವದೆಂದು ನಂಬಲು 
ನಾನು ಸಿದ್ಧನಿಲ್ಲ. ಮೋಕ್ಷ ಪ್ರಾಪ್ತಿಗಾಗಿ ಆಸಕ್ತಿ, ದ್ವೇಷ, ಕೋಪ, ಅಸೂಯೆ, ಮುಂತಾದ 
ದುರ್ಗುಣಗಳನ್ನು ನಿವಾರಿಸಿಕೊಳ್ಳಬೇಕಾಗುತ್ತದೆ. ಆದುದರಿಂದ ಮೋಕ್ಷಕ್ಕಾಗಿ 
ಗೋರಕ್ಷಣೆಯೆಂದೆನ್ನಬೇಕಾದರೆ ಅದರ ಅರ್ಥವು ಸಾಮಾನ್ಯವಾಗಿ ತಿಳಿದುಕೊಂಡು 
ದಕ್ಕಿಂತಲೂ ಹೆಚ್ಚು ವ್ಯಾಪಕವೂ ಪರಿಪೂರ್ಣವೂ ಆಗಿರಬೇಕೆಂಬುದು ಸ್ಪಷ್ಟ ವೇದನೆಯುಳ್ಳ 
ಎಲ್ಲದರ ರಕ್ಷಣೆಯೂ ಸೇರಬೇಕಾಗುತ್ತದೆ. ಆದುದರಿಂದ ಅಹಿಂಸೆಯ ಪ್ರತಿಯೊಂದು 
ಅಲ್ಲ ಉಲ್ಲಂಘನೆ, ಉದಾಹರಣಾರ್ಥ ಬಿರುನುಡಿಗಳಿಂದ ಗಂಡು ಹಣ್ಣು ಮಗು 
ಇವುಗಳ ಮನನೋಯಿಸುವುದಾಗಲಿ ಅಥವಾ ಸೃಷ್ಟಿಯಲ್ಲಿ ಅತ್ಯಂತ ದುರ್ಬಲ ಪ್ರಾಣಿಗೆ 
ನೋವನ್ನುಂಟುಮಾಡುವುದು ಗೋರಕ್ಷಣೆಯ ತತ್ಚದ ಉಲ್ಲಂಘನೆಯಾಗುವುದು. ಮತ್ತು 
ಅದು ಗೋಮಾಂಶ ಭಕ್ಷಣದ ಪಾಪಕ್ಕೆ ಸರಿಯಾಗುವುದು. ಆದರೆ ಅದರ ಭೇದ 
ತಾರತಮ್ಯದಲ್ಲೇ ಹೊರತು ಸ್ವರೂಪದಲ್ಲೇನಲ್ಲ. ಹೀಗಿದ್ದ ಬಳಿಕ ನಮ್ಮ ರಾಗದ್ದೇಷಗಳ 
ಸ್ತೈರ ವೃತ್ತಿಯ ದೆಶೆಯಿಂದ ಗೋರಕ್ಷಣೆಯ ತತ್ತ್ವವನ್ನು ಪರಿಪಾಲಿಸುತ್ತಿರುವೆವೆಂದು 
ಹೇಳಲಾರೆವು. 


ಜಾತಿ ಮತ್ತು ವರ್ಗ 


ಮಾನವನು ಸಮಾಜಜೀವಿಯಾದುದರಿಂದ ಸಾಮಾಜಿಕ ಸಂಘಟನೆಯ ಕೆಲವೊಂದು 
ಕ್ರಮವನ್ನು ಅನುಸರಿಸಬೇಕಾಗುತ್ತದೆ. ಭಾರತದಲ್ಲಿ ನಾವು ಜಾತಿಯನ್ನು 
ಏರ್ಪಡಿಸಿಕೊಂಡಿದ್ದೇವೆ. ಯುರೋಪಿನಲ್ಲಿ ಅವರು ವರ್ಗವ್ಯವಸ್ಥೆಯನ್ನು 
ಮಾಡಿಕೊಂಡಿರುವರು. ಬಹುಶಃದೇವನಿರ್ಮಿತವಾದ ಕುಟುಂಬ ವ್ಯವಸ್ಥೆಯಂತೆ 
ಇವುಗಳಲ್ಲಿ ಯಾವುದರಲ್ಲಿಯೂ ಕುಟುಂಬದ ಸ್ವಾಭಾವಿಕತೆಯಾಗಲಿ ಸುಸಂ 
ಬದ್ಧತೆಯಾಗಲಿ ಇಲ್ಲ. ಜಾತಿಯಿಂದ ಕೆಲವು ಅನರ್ಥಗಳು ಉಂಟಾಗಿದ್ದರೆ ವರ್ಗದಿಂದ 
ಹುಟ್ಟಿದ ಅನರ್ಥಗಳಿಗೇನೂ ಕಡಿಮೆಯಿಲ್ಲ. 


108 - ಸಮಾಜಧರ್ಮ 


ವರ್ಗವು ಕೆಲವು ಸಾಮಾಜಿಕ ಸದ್ಗುಣಗಳನ್ನು ಕಾಯ್ದುಕೊಳ್ಳಲು ಸಹಾಯವನ್ನು 
ಮಾಡುತ್ತಿದ್ದರೆ ಜಾತಿಯೂ ಹೆಚ್ಚಿನ ಪ್ರಮಾಣದಲ್ಲಿಲ್ಲದಿದ್ದರೂ ಅಷ್ಟೇ ಪ್ರಮಾಣದಲ್ಲಾದರೂ 
ಆ ಕಾರ್ಯವನ್ನೇ ಮಾಡುತ್ತಿದೆ. ಆಸ್ತಿ ವಿತ್ತಗಳ ತಾರತಮ್ಯದಮೇಲೆ ಅವಲಂಬಿ 
ಸದಿರುವದೇ ಜಾತಿಪದ್ಧತಿಯ ಸುಂದರವಾದ ಅಂಶ. ಇತಿಹಾಸವು ಸಿದ್ಧಪಡಿಸಿದ೦ತೆ 
ಹಣವು ಜನರನ್ನು ಅಗಲಿಸುವ ಅತ್ಯಂತ ದುಷ್ಠವಾದ ವಿಭೇದಕ ಸಾಮಗ್ರಿಯಾಗಿದೆ. 
ಧನದ ಕಲ್ಲಷದಿಂದ ಕುಟುಂಬ ಬಂಧನದ ಪಾವಿತ್ರ್ಯವೂ ಸುರಕ್ಷಿತವಾಗುಳಿಯುವದಿಲ್ಲ; 
ಎಂದು ಶ್ರೀ ಶಂಕರಾಚಾರ್ಯರು ಹೇಳಿರುವರು. ಕುಟುಂಬ ತತ್ವದ ವಿಸ್ತರಣವೇ 
ಜಾತಿ. ಎರಡರಲ್ಲಿಯೂ ರಕ್ತಸಂಬಂಧ ಮತ್ತು ಎಂದೂ ಸಾಮಾಜಿಕ ಸನ್ನಿವೇಶವೇ 
ಸರ್ವಸ್ಸವೆಂದೂ ಸಿದ್ಧಪಡಿಸಲು ಪಾಶ್ಚಿಮಾತ್ಯ ವಿಜ್ಞಾನಿಗಳು ಪ್ರಯತ್ನಿಸುತ್ತಿರುವರು. 
ಆದರೆ ಈ ವಿಜ್ಞಾನಿಗಳ ಸಿದ್ದಾಂತವು ಅನೇಕ ದೇಶಗಳಲ್ಲಿಯ ಜನರ ಅನುಭವಕ್ಕೆ 
ವಿರುದ್ಧವಾಗಿದೆ. ಆದರೆ ಸಾಮಾಜಿಕ ಸನ್ನಿವೇಶದ ತತ್ವವನ್ನು ಅಂಗೀಕರಿಸಿದರೂ 
ಅದನ್ನು ವರ್ಗಪದ್ಧತಿಗಿ೦ತಲೂ ಜಾತಿಪದ್ಧತಿಯ ಮೂಲಕ ಹೆಚ್ಚು ಚೆನ್ನಾಗಿ ಉಳಿಸಿ 
ಬೆಳೆಸಿಕೊಳ್ಳಬಹುದೆಂದು ಸಿದ್ಧಮಾಡಬಹುದು. ತನ್ನ ದೃಷ್ಟಿಕೋನವನ್ನು ಬಿಟ್ಟು ಬೇರ 
ಅಭಿಪ್ರಾಯವನ್ನು ತಿಳಿದುಕೊಳ್ಳುವ ಯೋಗ್ಯತೆಯು ಆಂಗ್ಲೋಸ್ಕಾಕ್ಷನ್ನನಲ್ಲಿ ಇಲ್ಲ. ತನಗೆ 
ಸಮ್ಮತವಿಲ್ಲದುದರ ವಿರುದ್ಧ ಅವನು ಅತ್ಯಂತ ಉಗ್ರವಾಗಿ ಸಿಡಿದೇಳುವನೆಂಬುದನ್ನು 
ಸಹಜವಾಗಿ ತಿಳಿಯಬಹುದು. ಆದರೆ ಹಿಂದುಗಳೇ ಆಗಲಿ ಕ್ರೈಸ್ತರೇ ಆಗಲಿ ಆದ 
ಭಾರತೀಯರು, ಜಾತಿಯ ಹಿನ್ನೆಲೆಯಲ್ಲಿರುವ ಭಾವನೆಯು ಉಚ್ಚನೀಚವೆಂಬ 
ಮದಾಂಧತೆಯ ಮನೋಭಾವವಲ್ಲೆಂಬುದನ್ನು ತಿಳಿದುಕೊಳ್ಳಬಲ್ಲರು. ಆತ್ಮ ಸಂಸ್ಕಾರದ 
ವಿವಿಧ ಪದ್ಧತಿಗಳ ವರ್ಗೀಕರಣವೇ ಅದು. ರಕ್ತ ಬಾಂಧವ್ಯಗಳಿಂದ ಬಂಧಿತರಾದವರನ್ನು 
ಪರಸ್ಪರ ಪ್ರೀತಿಸುವವರನ್ನು ಕುಟುಂಬ ಭಾವನೆಯು ಒಳಗೊಂಡಿರುವಂತೆ ಜೀವನದ 
ಪಾವಿತ್ರ್ಯದ ವಿಶಿಷ್ಟ ರೀತಿಯನ್ನುಳ್ಳ ಕುಟುಂಬಗಳನ್ನು ಜಾತಿಯು ಒಳಗೊಳ್ಳಲು 
ಯತ್ನಿಸುತ್ತಿದೆಯಲ್ಲದೆ ಜೀವನ ಮಟ್ಟದ ಅಂದರೆ ಆರ್ಥಿಕ ಜೀವನ ಮಟ್ಟದ ಎಶಿಷ್ಟ 
ರೀತಿಯನ್ನಲ್ಲ. ಆದರೆ, ಯಾವುದೇ ಒಂದು ಕುಟುಂಬವು ಯಾವುದೇ ಒಂದು 
ಪ್ರತ್ಯೇಕ ಮಾದರಿಯದು ಎನ್ನುವ ತೀರ್ಮಾನವನ್ನು ಕೆಲವು ವ್ಯಕ್ತಿಗಳ ವೈಯಕ್ತಿಕ 
ವೈಲಕ್ಷಣ್ಯಗಳಿಗೂ, ಸ್ವಾರ್ಥಪೂರಿತ ತೀರ್ಮಾನಕ್ಕೂ ಬಿಡುವುದಿಲ್ಲ. ಅನುವಂಶಿಕತೆಯ 
ತತ್ವದಲ್ಲಿ ಅದಕ್ಕೆ ನಂಬಿಕೆ ಇದೆ. ಹೀಗೆ ಅದು ಒಂದು ಸಂಸ್ಕಾರದ ಪದ್ಧತಿಯಾದ 
ಪ್ರಯುಕ್ತ ತಮ್ಮ ಜೀವನದ ಕ್ರಮವನ್ನು ಬದಲಿಸಲು ನಿರ್ಧರಿಸಿದರೂ ಒಬ್ಬ ವ್ಯಕ್ತಿಯಾಗಲಿ 
ಒಂದು ಕುಟು೦ಬವಾಗಲಿ ತಿಳಿಯುವುದಿಲ್ಲ. ನಮಗೆಲ್ಲರಿಗೂ ತಿಳಿದಂತೆ 
ಸಮಾಜಜೀವನದಲ್ಲಿ ಬದಲಾವಣೆಯು ಬಹು ನಿಧಾನವಾಗಿ ಸಂಭವಿಸುತ್ತದೆ, ಮತ್ತು 


ಸಮಾಜಧರ್ಮ - 109 


ವಸ್ತುತಃ ಜೀವನದ ಪಲ್ಲಟಗಳಿಗೆ ಅನುಗುಣವಾಗಿ ಹೊಸ ಬಣಗಳ ನಿರ್ಮಾಣಕ್ಕೆ 
ಅವಕಾಶವನ್ನು ಮಾಡಿಕೊಟ್ಟಿದೆ. ಆದರೆ ಈ ಬದಲಾವಣೆಗಳು ಮೋಡಗಳ ಆಕಾರ 
ಬದಲಾವಣೆಯಂತೆ ಬಹಳ ಪ್ರಶಾಂತವಾಗಿಯೂ ಸಹಜವಾಗಿಯೂ ಆಗುತ್ತವೆ. 
ಇದಲ್ಲಿಂತಲೂ ಹೆಚ್ಚು ಅಂದವಾದ ಮಾನವೀಯ ಸಮನ್ವಯವನ್ನು ಕಲ್ಪಿಸುವುದು 
ದುಸ್ತರವಾಗಿದೆ. 

'ಜಾತಿಯು ಉಚ್ಚನೀತಿ ಅರ್ಥವನ್ನು ಸೂಚಿಸುವುದಿಲ್ಲ. ಅದು ಕೇವಲ ವಿವಿಧ 

ದೃಷ್ಟಿಕೋನಗಳನ್ನು ಮತ್ತು ವಿಷವೂ ಜೀವನ ಕ್ರಮಗಳನ್ನು ಗುರುತಿಸುತ್ತದೆ. 
ಜಾತಿ ಪದ್ಧತಿಯ ಒಂದು ಬಗೆಯ ತಾರತಮ್ಯವು ಬೆಳೆದುಬಂದಿದೆಯೆಂಬುದನ್ನು 
ಅಲ್ಲಗಳೆಯುವದರಲ್ಲಿ ಹುರುಳಿಲ್ಲ. ಆದರೆ ಬ್ರಾಹ್ಮಣರೇ ಇದನ್ನು ಸೃಷಿಸಿದರೆಂದು 
ಹೇಳಲಾಗುವುದಿಲ್ಲ. ಎಲ್ಲ ಜಾತಿಗಳೂ ಒಂದು ಸಾಮಾನ್ಯ ಜೀವನ ಧ್ಯೇಯವನ್ನು 
ಅ೦ಗೀಕರಿಸಿದ ಬಳಿಕ ತಾರತಮ್ಯವು ಅನಿವಾರ್ಯವಾಗುತ್ತದೆ. ಏಕೆಂದರೆ, ಎಲ್ಲ 
ಜಾತಿಗಳೂ ಸಮಾನ ಪ್ರಮಾಣದಲ್ಲಿ ಆ ಧ್ಯೇಯವನ್ನು ಸಿದ್ಧಿಸಿಕೊಳ್ಳಲಾರವು. 
ಮಾಂಸಾಹಾರಕ್ಕಿಂತಲೂ ಶಾಕಾಹಾರವು ಶ್ರೇಷ್ಠವೆಂದು ಎಲ್ಲ ಜಾತಿಗಳೂ ಸಮಾನ 
ಪ್ರಮಾಣದಲ್ಲಿ ಆ ಧ್ಯೇಯವನ್ನು ಸಿದ್ಧಿಸಿಕೊಳ್ಳಲಾರುವು. ಮಾಂಸಾಹಾರಕ್ಕಿಂತಲೂ 
 ಶಾಕಾಹಾರವು ಶ್ರೇಷ್ಠವೆಂದು ಎಲ್ಲ ಜಾತಿಗಳೂ ತಿಳಿದುಕೊಂಡರೆ, ಶಾಕಾಹಾರಿ ಜಾತಿಯು 
ಸ್ವಾಭಾವಿಕವಾಗಿ ಶ್ರೇಷ್ಠವೆಂದು ಪರಿಗಣಿಸಲಡುವುದು. ಭಾರತದಲ್ಲಿ ಕೆಲವು 
ಉಪಜಾತಿಗಳಿವೆ. ಅವು ಪರಸ್ಪರ ಸಮಾನಸ್ಕಂಧವಾಗಿ ಇರುವವೇನೋ ನಿಜ. ಆದರ 
ಅವುಗಳಲ್ಲಿ ಅಂತರ್ವಿವಾಹವಾಗಲಿ ಅಂಥರ್ಭೋಜನವಾಗಲಿ ನಡೆದಿಲ್ಲ. ತಮ್ಮ ಮತಗಳು 
ಬೇರೆ ಬೇರೆಯಾಗಿರುವದರಿಂದ ಹಿ೦ದುವಾಗಲಿ ಮುಸಲ್ಮಾನನಾಗಲಿ ಒಬ್ಬನಿಗೆ 
ಇನ್ನೊಬ್ಬನು ಉಚ್ಚನೀಚನೆಂದು ತಿಳಿದುಕೊಳ್ಳದಿರುವಂತೆ ಮತ್ತು ದಕ್ಷಿಣ ಭಾರತದಲ್ಲಿ 
ಲಿಂಗಾಯತ ಬ್ರಾಹ್ಮಣರು ಪರಸ್ಪರ ಊಟದ ವ್ಯವಹಾರವನ್ನು ಮಾಡಲು 
ನಿರಾಕರಿಸುವಂತೆ ಎಲ್ಲ ಜಾತಿಗಳು ತಮ್ಮ ತಿಂಡಿ ತೀರ್ಥಗಳನ್ನು ತಮ್ಮ ಜಾತಿಗಳ 
ಮಟ್ಟಿಗೆ ಮಾರ್ಯಾದಿತ ಗೂಳಿಸಿಕೊಳ್ಳಬಹುದು. ಬ್ರಾಹ್ಮಣರ ಅಥವಾ ವೈಷ್ಣವರ 
ಜೀವನ ಮಟ್ಟವು ಶ್ರೇಷ್ಠವೆಂದು ಅ೦ಗೀಕರಿಸಿದ್ದುದರಿ೦ದ ಮಾತ್ರ ಉಳಿದ ಜಾತಿಗಳು 
“ಶುದ್ಧತರ' ಜಾತಿಗಳ ಕೈಯಿ೦ದ ಊಟಮಾಡಲು ಒಪ್ಪಿಕೊ೦ಡಿವೆ. 


ಗುರುವಾಯೂರ ಭಾಷಣ 


ಅಸ್ಪ] ಶ್ಯತೆಯ ಕಲಂಕದ ಬಗೆಗೆ ನನ್ನ ಭಾವನೆಯು ಆಳವೂ ತೀಕ್ಷ್ಣವೂ ಆಗಿದ್ದರೂ 
ಮತ್ತು ಈ ಅಸ್ಪಶ್ಯತೆಯು ಸಮೂಲ ನಾಶವಾಗದಿದ್ದರೆ, ಹಿಂದೂಧರ್ಮವು 


110 - ಸಮಾಜಧರ್ಮ 


& 
ಹಾಳಾಗುವದೇ ನಿಶ್ಚಿತವೆಂದು ನನಗನಿಸುತ್ತಿದ್ದರೂ, ಯಾವುದೇ ವಿಧದ ಒತ್ತಾಯದಿಂದ 
ಅಥವಾ ಶಕ್ತಿಯ ಪ್ರದರ್ಶನದಿ೦ದ ಇಲ್ಲವೆ ಬಲದಿ೦ದ ಅದನ್ನು ನಿರ್ಮೂಲಗೊಳಿಸುವ 
ಇಚ್ಛೆಯು ನನಗಿಲ್ಲ. ಅಸ್ಪಶ್ಯತಾನಿವಾರಣಯು ಕಾಯದೆಯ ಅಥವಾ ಒತ್ತಾಯದ 
ವಿಷಯವಲ್ಲ. ಅದು ಹೃದಯಪರಿವರ್ತನೆಯ ಮತ್ತು ಅಸಂಖ್ಯ ಹಿಂದುಗಳ ಸಂಪೂರ್ಣ 
ಶುದ್ಧೀಕರಣದ ವಿಷಯ. ಸಾವಿರಾರು ಕೆಲಸಗಾರರ ಸ್ಪಾರ್ಥತ್ಯಾಗದಿಂದಲೇ ಅದು 
ಸಾಧ್ಯ ; ಬೇರೆಯವರಿಗೆ ಅಪಾಯವನ್ನು ಮಾಡುವುದರಿಂದಲ್ಲ. ಆದುದರಿಂದ ನಾನು 
"ಓದಿದ ಪ್ರತಿಯೊಂದು ಶಾಸ್ತ್ರಗ್ರಂಥವೂ ತಪಶ್ಚರ್ಯೆಯಿಂದಲೇ ಧರ್ಮರಕ್ಷಣೆಯು 
ಸಾಧ್ಯವೆಂದು ಸಾರಿ ಹೇಳುತ್ತಿದೆ. ಆದುದರಿಂದ ನಾನು ಹೋದಲ್ಲೆಲ್ಲ ನನ್ನ ಸುತ್ತುಗಟ್ಟಿ 
ಬರುವ ನೀವೆಲ್ಲರೂ ಈ ಆಂದೋಲನವು ವೈಯಕ್ತಿಕ ಆತ್ಮಶುದ್ದೀಕರಣ ಮತ್ತು 
ಆತ್ಮಪ್ರತೀತಿಯ ಆಂದೋಲನವೆಂದು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಈ ದೃಷ್ಟಿಯಿಂದ 
ಈ ವಿಷಯವನ್ನು ನೀವು ನೋಡದಿದ್ದರೆ ನೀವು ನನ್ನನ್ನು ಬಿಟ್ಟು ಹೋದರೂ ಚಿಂತೆಯಿಲ್ಲ; 
ಸಭೆಗಳು ಬರಿದಾರರೂ ಅಡ್ಡಿಯಿಲ್ಲ. ಯಾವನಾದರೊಬ್ಬ ಪುರುಷನಾಗಲಿ ಸ್ತ್ರೀಯಾಗಲಿ 
ನನ್ನ ಮಾತುಗಳನ್ನು ಕೇಳಲು ಆತುರವಾಗಿದ್ದರೆ ಅಥವಾ ನನಗೆ ಒಂದು ತೊಟ್ಟು 
ಹಾಲನ್ನು ಕೊಡಲು ಬಯಸುತ್ತಿದ್ದರೆ ಅವನಾಗಲಿ ಅವಳಾಗಲಿ ಆತ್ಮಶುದ್ಧೀಕರಣದ 
ಸಂಪೂರ್ಣ ಭಾವನೆಯನ್ನಿಟ್ಟುಕೊಂಡಿದ್ದರೆ ಹಾಗು ಈ ವಿಷಯದೊಡನೆ ತಾದಾತ್ಮ 
ಹೊಂದಿದ್ದರೆ ಹಾಗೆ ಮಾಡಬಹುದು. 

ಗುರುವಾಯೂರಿನ ದೊಡ್ಡ ದೇವಾಲಯದ ನೆರಳಿನಲ್ಲಿ ನನ್ನ ಈ ಶ್ರದ್ಧೆಯನ್ನು 
ಹೀಗೆ ಪ್ರಕಟಿಸಿದ ಬಳಿಕ ವರ್ಣಾಶ್ರಮ ಸ್ವರಾಜ್ಯಸಂಘದ ಹಾಗು ತತ್ಸಮ ಸಂಸ್ಥೆಗಳ 
ಚಟುವಟಿಕೆಗಳನ್ನು ಸಂಘಟಿಸುವವರಿಗೆ ಅಂತಃಕರಣ ಪೂರ್ವಕವಾಗಿ ಒಂದು 
ಪ್ರಾರ್ಥನೆಯನ್ನು ಮಾಡಿಕೊಳ್ಳಬಯಸಿದಿದ್ದೇನೆ. ತಾವು ಏರ್ಪಡಿಸುತ್ತಿರುವ 
ಮತಪ್ರದರ್ಶನಗಳಿ೦ದ ಸನಾತನ ಧರ್ಮದ ರಕ್ಷಣೆಯಾಗುವದಿಲ್ಲೆಂಬುದನ್ನು ಅವರು 
ತಮ್ಮ ಜನರನ್ನು ಕಳಿಸಿಕೊಟ್ಟರು. ಅವರು ನನ್ನ ಕಾರಿನ ಮುಂದೆ ಅಡ್ಡಬಿದ್ದು ಪ್ರತಿಯೊಂದು 
ಹಂತದಲ್ಲಿಯೂ ನನ್ನ ಮುನ್ನಡೆಯನ್ನು ತಡೆಯಲು ಪ್ರಯತ್ನಿಸಿದರು. ಐದಾರು 
ಜನರ ಈ ಗುಂಪಿಗೂ ನನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿದ್ದ ಸ್ವಯಂಸೇವಕರ 
ಗುಂಪಿಗೂ ಅನೇಕಸಲ ತಿಕ್ಕಾಟಗಳಾದವು. ಸುದೈವದಿಂದ ಅನಾಹುತವಾವುದೂ 
ಸಂಭವಿಸಲಿಲ್ಲ. ಮಧ್ಯಪ್ರಾಂತದ ಸಂಚಾರದಲ್ಲಿಯೂ ಒಬ್ಬರೊಬ್ಬರಿಗೆ ಕಿರಕುಳ 
ಗಾಯಗಳಾದವೇನೋ ನಿಜ. ಆ ನಿಷೇಧಾತ್ಮಕ ಚಟುವಟಿಕೆಗಳನ್ನು ನಡೆಸಿದ ಜನರಕೂಡ 
ನಾನು ಬೇಗನೆ ಗೆಳೆತನವನ್ನು ಮಾಡಿಕೊಂಡೆನು ಮತ್ತು ಶಕ್ಕವಿದ್ದಷ್ಟು ಕಳಕಳಿಯಿ೦ದ 
ಹಿಂದೂಧರ್ಮದ ರಕ್ಷಣೆಯ ದಾರಿಯು ಅದಲ್ಲವೆಂದು ಹೇಳಿದೆನು. ತಾವೇನನ್ನು 


ಸಮಾಜಧರ್ಮ - 11] 


ಮಾಡುತ್ತಿರುವವಂಬುದನ್ನು ಅರಿವಿಲ್ಲವೆಂದು ಹೇಳಿದೆನು. ತಾವೇನನ್ನು 
ಮಾಡುತ್ತಿರುವೆವೆಂಬುದನ್ನು ಅರಿಯದಂತಹ ಕೆಲ ತರುಣರು ಆ ಗುಂಪಿನಲ್ಲಿದ್ದರು. 
ಹಿಂದೂತ್ಸದ ಮೂಲ ತತ್ವಗಳ ಕಲ್ಪನೆಯು ಅವರಲ್ಲಿ ಒಬ್ಬನನ್ನು ಬಿಟ್ಟು ಉಳಿದವರಿಗೆ 
ಇದ್ದಿತೋ ಇಲ್ಲವೂ ಎಂದು ನನಗೆ ಸಂಶಯವಿದೆ. ಇಲ್ಲಿಯಾದರೂ ಅಂತಹ 
ಪ್ರದರ್ಶಕರಾರಾದರೂ ಇದ್ದರೆ ಅವರನ್ನು ಕಂಡು ಅವರ ಕೂಡ ವಿಚಾರವಿನಿಮಯ 
ಮಾಡಬೇಕು, ಅವರನ್ನು ತಿಳಿದುಕೊಳ್ಳಬೇಕು, ಅವರು ಯಾರೆಂಬುದನ್ನು ಗೊತ್ತು 
ಮಾಡಿಕೊಳ್ಳಬೇಕೆಂದು ನನ್ನ ಆಶೆಯಾಗಿತ್ತು. ಆದರೆ ಮಲಬಾರಿನಲ್ಲಿ ನಾನು 
ಕಾಲಿಡುವಷರಲ್ಲಿಯೆ ಈಗ ನೋಡಿದಂತಹ ದೃಶ್ಯವು ನನ್ನ ಕಣ್ಣಿಗೆ ಬಿತ್ತು ಮುಂಚೆಯೇ 
ನನಗೆ ಅವರ ಪರಿಚಯವಾಗಿದ್ದರೆ ಮತ್ತು ಅವರು ಏನು ಮಾಡಬೇಕೆಂದಿರುವರೆಂಬುದರ 
ಪರಿಚಯವು ನನಗಾಗಿದ್ದರೆ ಒಳಿತಾಗುತ್ತಿತ್ತು ಆದರೆ ಅವರು ಬೇರೆ ದಾರಿಯನ್ನು 
ಹಿಡಿಯಬಯಸಿದರು. ನನ್ನನ್ನು ಕಾಣಬೇಕೆ೦ದು, ಮತ್ತು ನಾನು ಅವರಿಗಾಗಿ ಏನು 
ಮಾಡಬೇಕೆಂಬ ಅಪೇಕ್ಷೆಯು ಅವರಿಗಿದೆಯೆಂಬುದನ್ನು ಹೇಳಲು ಅವರನ್ನು ನಾನು 
ಆಮಂತ್ರಿಸುತ್ತೇನೆ. ಈ ಸ್ಪರ್ಶನದ ವಿಷಯ ಒಂದನ್ನು ಮಾತ್ರ ಬಿಟ್ಟುಗೊಡದೆ ಅವರಿಗಾಗಿ 
ಎಲ್ಲ ಅನುಕೂಲತೆಗಳನ್ನು ಅವರ ಶಾಂತಿಯುತ ಮತಪ್ರದರ್ಶನಕ್ಕಾಗಿ ನಾನು 
ಮಾಡಿಕೊಡುತ್ತೇನೆ. ಯಾವದೇ ಬಗೆಯ ಪುಂಡಾಟಿಕೆಯನ್ನು ಯಾರು ಮಾಡದಂತೆ 
ನೋಡಿಕೊಳ್ಳಲು ನಾನು ಆತುರನಾಗಿದ್ದೇನೆ. ಉದ್ದೇಶಪ್ರಾಮಾಣಿಕತೆಯ ಬಗೆಗೆ ನಾನು 
ಪಡೆದುಕೊಂಡಿರುವ ಶ್ರೇಯಸನ್ನೇ ಸನಾತನಿಗಳೆಂದು ಕರೆದುಕೊಳ್ಳುವ ಅವರಿಗಾದರೂ 
ಕೊಡಲು ಸಿದ್ಧನಿದ್ದೇನೆ. ಆದರೆ ಉಭಯರಿಗೂ ತಮ್ಮತಮ್ಮ ಅಭಿಪ್ರಾಯಗಳನ್ನು 
: ವ್ಯಕ್ತಪಡಿಸಲು ಮತ್ತು ಲೋಕಾಭಿಪ್ರಾಯವನ್ನು ಒಬ್ಬರ ಅಥವಾ ಒಂದು ಗುಂಪಿನ 
ಹಕ್ಕಲ್ಲ. ಅವರು ಹೇಳಿಕೊಳ್ಳುತ್ತಿರುವಂತೆ, ನಾನಾದರೂ ಪ್ರತಿಯೊಂದು ರೀತಿಯಲ್ಲಿಯೂ 
ಸನಾತನಧರ್ಮದ ಪ್ರತಿನಿಧಿಯಿದ್ದೇನೆಂದು ಹೇಳುತ್ತೇನೆ. ಅವರು ಪ್ರತಿಜ್ಞೆಮಾಡುವ 
ಶಾಸ್ತ್ರಗಳ ಪ್ರಮಾಣದ ಮೇಲೆಯೆ ಅಸ್ಪೃಶ್ಯತೆಗೆ ಶಾಸ್ತ್ರಗಳ ನನ್ನ ಅರ್ಥಕ್ಕೆ ನಾನು 
ಅ೦ಟಿಕೊಳ್ಳಲೇಬೇಕು. ಏಕೆಂದರೆ ನನ್ನ ಮೂಲ ಅಸ್ತಿತ್ವದ ಅಂತರ್ವಾಣಿಯನ್ನು 
ನಿಷೇಧಿಸಕೂಡದೆಂದು ಆ ಶಾಸ್ತ್ರಗಳೇ ಹೇಳುತ್ತಿವೆ. ನಿಮ್ಮ ಮುಂದೆ ನಾನಿಡುತ್ತಿರುವ 
ಅರ್ಥವು ನನ್ನದೊಬ್ಬನದೇ ಅಲ್ಲವೆಂಬುದು ನನ್ನ ಸುದೈವ. ತದ್ದಿರುದ್ದ ಸನಾತನ 
ಧರ್ಮದ ಭಾಷ್ಯಕಾರರೆಂದು ಹೇಳಿಕೊಳ್ಳುವವರಿಗೆ ಇರುವಷ್ಟೇ ಶಾಸ್ತ್ರಗಳ ಅರ್ಥವನ್ನು 
ಮಾಡುವ ಅಧಿಕಾರವುಳ್ಳ ಪಂಡಿತರಾದ ಶಾಸ್ತ್ರಗಳ ನನ್ನ ಬಳಿಯಲ್ಲಿಯೂ ಇರುವುರು. 
ಸಾವಿರಾರು ಸ್ತೀಪುರುಷರಮುಂದೆ ನಾನಿಟ್ಟ ಅರ್ಥವನ್ನೇ ಅವರಾದರೂ 


112 - ಸಮಾಜಧರ್ಮ 


ಅನುಮೋದಿಸುತ್ತಿರುವರು. ಐವತ್ತು ವರ್ಷಗಳ ಅವ್ಯಾಹ ತವಾದ ಅನುಭವದ 


ಆಧಾರದಮೇಲೆ ನಾವು ಇಂದು ಆಚರಿಸುತ್ತಿರುವ ಅಸ್ಪ ಶ್ಯತೆಗೆ ಹಿಂದೂ ಶಾಸ್ತ್ರಗಳಲ್ಲ 


ಯಾವ ಬೆಂಬಲವೂ ದೊರೆಯುವದಿಲ್ಲವೆಂದು ನನಗೆ ಮನವರಿಕೆಯಾಗಿದೆ. 
ಡಾ. ಅಂಬೇಡಕರ ಮತ್ತು ಜಾತಿ 


ಡಾ. ಅಂಬೇಡಕರರಿಂದ ಈಗತಾನೆ ಬಂದ ಒಂದು ಪತ್ರವು ಹೀಗಿದೆ : 

“ಕಳೆದ ಶನಿವಾರ ನನ್ನೊಡನೆ ನಡೆಸಿದ ಮಾತುಕತೆಗಳ ಕೂನೆಗೆ ನೀವು ನಿಮ್ಮ 
ಹೊಸ ಸಾಪ್ತಾಹಿಕ ಹರಿಜನ ಪತ್ರಿಕೆಯ ಮೊದಲನೆಯ ಸಂಚಕೆಯಲ್ಲಿ ಸೇರಿಸಲು 
ಒ೦ದು ಸಂದೇಶವನ್ನು ಕಳಿಸಲು ನನಗೆ ಹೇಳಿದ್ದಿರಿ. ಸಂದೇಶವನ್ನು ಕೊಡಲಾರೆನೆಂದು 
ನನಗನಿಸುತ್ತದೆ. ಏಕಂದರೆ ನನ್ನಿಂದ ಬಂದ ಸಂದೇಶವನ್ನು ಗೌರವದಿಂದ ಕಾಣುವಂತೆ 
ಹಿಂದುಗಳ ದೃಷ್ಟಿಯಲ್ಲಿ ನನಗೆ ಸಾಕಷ್ಟು ಯೋಗ್ಯತೆಯುಂಟೆಂದು ನಾನು ತಿಳಿಯುವದು 
ಆಧಾರವಿಲ್ಲದ ಧಾರ್ಟ್ಯವಾಗುವದೆಂದು ನಾನು ನಂಬಿದ್ದೇನೆ. ನಾನೊಬ್ಬ ಮಾನವನಾಗಿ 
ಮಾನವ ರೀತಿಯಲ್ಲಿ ಮಾತ್ರ ಹೇಳಬಲ್ಲೆ. ಅಂತು ನೀವು ಕೈಕೊಂಡಿರುವ ಹಿಂದೂ 
ಸಂಘಟನೆಯ ಒಂದು ಮಹತ್ವದ ವಿಷಯವನ್ನು ಕುರಿತು. ಹಿಂದೂ ಜನರಿಗೆ ನನ್ನ 
ಅಭಿಪ್ರಾಯಗಳು ಗೊತ್ತಾಗುವದು ಇಷ್ಟವಾಗಿದೆ. ಆದುದರಿಂದ ನಿಮ್ಮ "ಹರಿಜನ' 
ಪತ್ರಿಕೆಯಲ್ಲಿ ಪ್ರಕಟಿಸಲೋಸುಗ ಜೊತೆಯಲ್ಲಿಯ ಹೇಳಿಕೆಯೊಂದನ್ನು ನಿಮ್ಮ ಕಡೆಗೆ 
ಕಳಿಸುತ್ತಿದ್ದೇನೆ. 


ಹೇಳಿಕೆ 


“ಜಾತಿ ಬಹಿಷ್ಕೃತರು ಜಾತಿಪದ್ಧತಿಯ ಒಂದು ಉಪಫಲವೇ ಸರಿ. 
ಜಾತಿಗಳಿರುವವರೆಗೆ ಜಾತಿ ಬಹಿಷ್ಕತರು ಇರುವುದು ಸಹಜ. ಜಾತಿ ಪದ್ದತಿಯು 
ನಾಶವಾಗದೆ ಜಾತಿಬಹಿಷ್ಯತರ ಉದ್ಧಾರವಾಗಲಾರದು. ಈ ದುಷ್ಪವಾದ ಹಾಗೂ 
ಅನಿಷ್ಟವಾದ ಪದ್ಧತಿಂಯು ಹಿ೦ಂದೂದ'ರ್ಮದಿಂದ ಸಂಪೂರ್ಣವಾಗಿ 
ಅಳಿದುಹೋದಹೊರತು ಭಾವೀ ಹೋರಾಟದಲ್ಲಿ ಹಿಂದೂಗಳನ್ನು ಬೇರಾವುದೂ 
ಉಳಿಸಲಾರದು ಮತ್ತು ಅವರ ಅಸಿತ್ಸದ ಆಶ್ವಾಸನವನ್ನು ನೀಡಲಾರದು.” 

ದಾಮೋದರ ಹಾಲ್‌ 
ಪರೇಲ, ಮುಂಬಯಿ ೧೨ 
೭ನೇ ಫೆಬ್ರುವರಿ ೧೯೩೩ 
ಡಾ. ಅಂಬೇಡಕರರು ಬಹಳ ರೇಗಿದ್ದಾರೆ. ಹಾಗೆ ಅನಿಸಲು ಅವರಿಗೆ ಸಾಕಷ್ಟು 


ಸಮಾಜಧರ್ಮ - 113 


ಕಾರಣಗಳಿವೆ. ಅವರಿಗೆ ಉದಾರ ಶಿಕ್ಷಣವು ದೊರೆತಿದೆ. ಸಾಮಾನ್ಯ ಸುಶಿಕ್ಷಿತ 
ಭಾರತೀಯಗಿ೦ತ ಅವರು ಹೆಚ್ಚು ಬುದ್ದಿವಂತರಾಗಿದ್ದಾರೆ. ಭಾರತದ ಹೊರಗಿನ 
ದೇಶಗಳಲ್ಲಿ ಹಿಂದೂ ಜನರಲ್ಲಿ ಅಡಿಗಡಿಗೆ ಅವರು ಹಿಂದೂ ಸಮಾಜದ 
ಬಹಿಷ್ಕತರಲ್ಹೊಬ್ಬರೆಂದು ಹೇಳಲಾಗುತ್ತಿದೆ. ಅದರಿಂದ ಅವರಿಗೇನೂ ಅವಮಾನವಿಲ್ಲ. 
ಏಕೆಂದರೆ ಹಿಂದೂ ಸಮಾಜಕ್ಕೆ ಅವರು ಯಾವ ಅಹಿತವನ್ನೂ ಮಾಡಿಲ್ಲಾ. ನಿರ್ಮಲ 
ನಾದ ಮತ್ತು ಸ್ವಾಭಿಮಾನಿಯಾದ ಬ್ರಾಹ್ಮಣನ ಬಾಹ್ಯಾಂಗವು ಹಸನಾಗಿದ್ದಷ್ಟೇ ಅವರ 
' ಬಹಿರಂಗವಾದರೂ ಸ್ವಚ್ಛವಾಗಿದೆ. ಅವರ ಅಂತರಂಗದ ಬಗ್ಗೆ ಜಗತ್ತಿಗೆ ನಮ್ಮ ಅಂತರಂಗ 
ಜ್ಞಾನವಷ್ಟಿದೆಯೋ ಅಪ್ಪೇ ಗೊತ್ತಿದೆ. ಹೀಗಿದ್ದರೂ “ತನ್ನಿಂದ ಬಂದ ಸಂದೇಶವನ್ನು 
ಗೌರವದಿಂದ ಕಾಣುವಂತೆ ಹಿಂದೂಗಳ ದೃಷ್ಟಿಯಲ್ಲಿ ತನಗೆ ಸಾಕಷ್ಟು 
ಯೋಗ್ಯತೆಯುಂಟೆಂದು ತಿಳಿಯುವದು ಅನಾಧಾರಿಯಾದ ಧಾರ್ಷವಾಗುವುದು?” 
ಎಂದು ಅವರು ನಂಬಿದ್ದಾರೆ. ಇದು ಸವರ್ಣರಿಗೆ ಲಜ್ಜಾಸ್ಪದವಲ್ಲದೆ ಅವರಿಗಲ್ಲ. 
ಸಾವಿರಾರು ಸವರ್ಣೀಯರು ಇಂದು ಅವರ ಸಂದೇಶವನ್ನು ಕಿವಿಗೊಡುತ್ತಿರುವರೆಂದು 
ನಾನು ಅವರಿಗೆ ತಿಳಿಸಬಯಸುತ್ತೇನೆ. ಮತ್ತು ಅವರ ಲೆಕ್ಕದಲ್ಲಿ ಉಚ್ಚನೀಚ ಎಂಬ 
ಭೇದ ಭಾವವೇ ಇಲ್ಲ. 'ಹರಿಜನ' ವು ನನ್ನ ಸಾಪ್ತಾಹಿಕವಲ್ಲೆಂಬುದನ್ನು ಅವರು 
ತಿಳಿದಿರಲಿ. ಅದರ ಒಡೆತನದ ಹಕ್ಕುಗಳ ಸಂಬಂಧದಲ್ಲಿ ಹೇಳುವದಾದರೆ ಅವು 
ಅಸ್ಪ] ಶ್ಯ ಸೇವಕ ಸಂಘಕ್ಕೆ ಸೇರಿರುವವು. ಆದುದರಿ೦ದ ಅದು ಇತರ ಹಿಂದುಗಳಿಗೆ 
ಸಂಬಂಧಿಸಿದಷ್ಟೇ ಅವರಿಗೂ ಸಂಬಂಧಿಸಿದೆಯೆಂದು ಅವರು ತಿಳಿದುಕೊಳ್ಳಬೆಕು. 

ಅವರ ಸಂದೇಶದ ಸಾರವನ್ನು ಕುರಿತು, ಜಾತಿ ಪದ್ಧತಿಯ ಬಗ್ಗೆ ಅವರು ತಳದಿರುವ 
ಅಭಿಪ್ರಾಯವನ್ನು ಅನೇಕ ಸುಶಿಕ್ಷಿತ. ಭಾರತೀಯರೂ ತಳದಿರುವರು. ಆದರೆ ಈ 
ಅಭಿಪ್ರಾಯಕ್ಕೆ ನನ್ನ ಒಪ್ಪಿಗೆಯು ಮಾತ್ರ ಇಲ್ಲ. ವರ್ಣಾಶ್ರಮ ಪದ್ಧತಿಯಿಂದ ಭಿನ್ನವಾದ 
ಜಾತಿಪದ್ಧತಿಯು ದುಷ್ಟ ಹಾಗೂ ಅನಿಷ್ಟ ಮತಾಂಧತೆಯೆಂದು ನಾನು ನಂಬುವದಿಲ್ಲ. 
ಅದರಲ್ಲಿ ಕೆಲವು ದೋಷಗಳೂ ನ್ಯೂನತೆಗಳೂ ಇರುತ್ತವೆ. ಆದರೆ ಅಸ್ಪಸೃಶ್ಯತೆಯ 
ಬಗೆಗೆ ಇದ್ದದಂತೆ ಅದರಲ್ಲಾವ ಪಾಪವೂ ಇಲ್ಲ. ಅದು ಜಾತಿಪದ್ಧತಿಯೆ ಒಂದು 
ಉಪಸೃಷ್ಟಿಯಾಗಿದ್ದರೆ ಬೆಳೆಗಳಲ್ಲಿ ಕಸಕಡ್ಡಿಗಳಿದ್ದಂತೆ ಅಥವಾ ದೇಹದ 
ಮೇಲೆವಣಗಳಿದ್ದಂತೆ ಎಂಬಂರ್ಥದಲ್ಲಿರಬಹುದು. ಅಂದಬಳಿಕ ಕಸಕಡ್ಡಿಗಳಿರುವವೆಂದು 
ಬೆಳೆಯನ್ನು ನಾಶಮಾಡುವದು. ತಪ್ಪು; ದೇಹದಮೇಲೆ ಒಂದು ಹುಣ್ಣಿರುವದೆಂದು 
ದೇಹವನ್ನೇ ನಾಶಮಾಡುವುದೊಳಿತಲ್ಲೆಂಬಂತೆ, ಜಾತಿ ಬಾಹಿರತೆಯ ಅಂಶವು 
ಇರುವದೆಂದು ಜಾತಿಪದ್ದುತಿಂರೇ ನಾಶಮಾಡುವದೂಳಿತಲ್ಲ. ನಾವು 
ತಿಳಿದುಕೊ೦ಡಿರುವಂತಹ ಹೊಲೆತನವು ನಾಶಮಾಗಲೆ ಬೇಕು. ಸಮಗ್ರ ಜಾತಿ ಪದ್ಧತಿಯು 


114 - ಸಮಾಜಧರ್ಮ 


ನಾಶವಾಗಬಾರದೆಂದಿದ್ದರೆ ಆ ಅನಿಷ್ಟ ಅಸ್ಪ] ಶೃತೆಯು ಅಳಿಯಲೇಬೇಕು. ಆದುದರಿಂದ 
ಅಸ್ಪಶ್ಯತೆಯ ಜಾತಿಪದ್ಧತಿಯ ಉಪಸೃಷ್ಟಿಯಲ್ಲ. ಆದರೆ ಹಿಂದೂಧರ್ಮದಲ್ಲಿ 
ಹಿ೦ದಿನಿ೦ದ ಸೇರಿದ ಉಚ್ಚನೀಚ ತಾರತಮ್ಯದ ಪರಿಣಾಮವದು. ಹಿ೦ದೂಸಮಾಜವನ್ನೃ 
ಅದು ಕೊರೆಯುತ್ತಿದೆ. ಅಸ್ಪ] ಶ್ಯತೆಯ ಮೇಲಿನ ದಾಳಿಯು ಹೀಗೆ ಈ ಉಚ್ಚನೀಚ 
ಭೇದ ಭಾವದ ಮೇಲಿನ ದಾಳಿಯೆ ಆಗಿದೆ. ಅಸ್ಪಶ್ಯತೆಯು ಅಳಿದೊಡನೆಯೆ 
ಜಾತಿಪದ್ಧತಿಯು ಶುದ್ಧವಾಗುವದು. ಅರ್ಥಾತ್‌ ನನ್ನ ಕನಸಿನ ಪ್ರಕಾರ ಅದು ನಿಜವಾದ 
ವರ್ಣಧರ್ಮವಾಗಿಡುವದು. ಬಳಿಕ ಪರಸ್ಪರ ಪೂರಕವಾದ ಸಮಾಜದ ನಾಲ್ಕು 
ವಿಭಾಗಗಳು ಏರ್ಪಡುವವಲ್ಲದೆ ಉಚ್ಚನೀಚವೆಂಬ ತಾರತಮ್ಯ ಉಳಿಯುವದಿಲ್ಲ. ಈ 
ನಾಲ್ಕು ವಿಭಾಗಗಳೂ ಹಿಂದೂಧರ್ಮದ ಏಳಿಗೆಗೆ ಅವಶ್ಯಕವಾಗಿವೆ. ಅದು ಹೇಗಾಗಳೂ 
ಮತ್ತು ಆ ವರ್ಣಾಶ್ರಮವೆಂದರೇನು ಎಂಬುದನ್ನು ಈಗ ಇಲ್ಲಿ ಪರೀಕ್ಷಿಸುವ ಅಗತ್ಯವಿಲ್ಲ. 
ಆದರೆ ನನ್ನ ವಿಶ್ವಾಸವು ಹೀಗಿರುವಾಗ ಡಾ. ಅಂಬೇಡಕರರಂತಹ ಜನರ ವಿಚಾರವಾದ 
ಅಸ್ಪಶ್ಯತೆಯ ನಿವಾರಣೆಗೆ ಜಾತಿಪದ್ಧತಿಯ ನಾಶವು ಅವಶ್ಯವೆಂಬ ಅಭಿಪ್ರಾಯವನ್ನು 
ನಾನು ಒಪ್ಪುವದಿಲ್ಲ. ಜಾತಿ ಮತ್ತು ವರ್ಣ ಇವುಗಳ ಭೇದವನ್ನು ಅವರು 
ತಿಳಿದುಕೊಂಡಿಲ್ಲ. ಆದರೆ ಆ ಮಾತು ಬೇರೆ. ಸದ್ಯಕ್ಕೆ ವರ್ಣಾಶ್ರಮದಲ್ಲಿ 
ನಂಬಿಯೆಯುಳ್ಳವರಾಗಲಿ ಇರದಿದ್ದವರಾಗಲಿ ಎಲ್ಲ ಹಿ೦ದೂ ಸುಧಾರಕರು ಅಸ್ಪ] ಶ್ವರ, 
ಜಾತಿ ಬಾಹಿರರ ಪ್ರಶ್ನೆಯನ್ನು ಕುರಿತು ವಿಚಾರಮಾಡಲು ಒಪಿದಾರೆ. ಅಸ್ಪೃಶ್ಯತೆಗೆ 
ಇರುವ ವಿರೋಧವು ಉಭಯರಿಗೂ ಸಾಮಾನ್ಯವಾಗಿದೆ. ಆದುದರಿಂದ ಅಸ್ಪ] ಶ್ಯತಾ 
ನಿವಾರಣೆಯ ಮಟ್ಟಿಗೆ ಅವರಿಬ್ಬರ ಸಂಯುಕ್ತ ವಿರೋಧವು ಮರ್ಯಾದಿತವಾಗಿದೆ. 
ಆದುದರಿಂದ ಅಸ್ಪಶ್ಯತಾ ರಾಕ್ಷಸನ ವಿರುದ್ಧ ಹೂಡಿದ ಈ ಆಂಧೋಲನದಲ್ಲಿ 
ಮನಃಪೂರ್ವಕವಾಗಿ ಧುಮುಕಲು ಡಾ. ಅಂಬೇಡಕರರ ಮತ್ತು ಅವರಂತೆ 
ವಿಚಾರಮಾಡುವ ಇತರರನ್ನು ನಾನು ಆಹ್ವಾನಿಸುತ್ತೇನೆ. ಈ ಆಂದೋಲನದ ಕೊನೆಗೆ 
ವರ್ಣಾಶ್ರಮದಲ್ಲಿ ನಾವು ಆಹ್ವಾನಿಸುತ್ತೇನೆ. ಈ ಆಂದೋಲನದ ಕೊನೆಗೆ 
ವರ್ಣಾಶ್ರಮದಲ್ಲಿ ನಾವು ಹೋರಾಡಬೇಕಾದ ಅ೦ಶವೇನೂ ಉಳಿದಿಲ್ಲೆಂದು ಕೂಡ 
ನಮಗನಿಸಬಹುದು. ಒಂದು ಸಮಯ ಅಂತಹ ಅಕೃತವಾದುದೇನಾದರೂ 
ವರ್ಣಾಶ್ರಮದಲ್ಲಿ ಆಗ ಕಂಡುಬಂದರೆ ಸಮಗ್ರ ಹಿಂದೂ ಸಮಾಜವೇ ಅದನ್ನು 
ನಿವಾರಿಸಲು ಹೋರಾಡುವದು. ಏಕಂದರೆ ಅಸ್ಪ] ಶೃತೆಯ ವಿರುದ್ಧವಾಗಿರುವ ದಃ 
ಆಂದೋಲನವು ಬಲುಮೆಯ ಆಂದೋಲನವಲ್ಲ; ಆದರೆ ಒಲುಮೆಯ 
ಆಂದೋಲನವು. ಈ ಆಂದೋಲನದ ಕೊನೆಯ ಘಟ್ಟದಲ್ಲಿ ನಾವೆಲ್ಲರೂ ಒಂದೇ 
ಶಿಬಿರದಲ್ಲಿ ಸೇರಬಹುದು. ಇದಕ್ಕೆ ಎಏರುದ್ಧವಾಗಿ ಏನಾದರೂ ಸಂಭವಿಸಿದರೆ 


ಸಮಾಜಧರ್ಮ -. 115 


ವರ್ಣಾಶ್ರಮದ ವಿರುದ್ಧ ಹೇಗೆ ಮತ್ತು ಯಾರು ಹೋರಾಡಬೇಕೆಂಬುದನ್ನು ವಿಚಾರಿಸಲು 
ಸಾಕಷ್ಟು ಸಮಯಾವಕಾಶವು ಆಗ ದೊರೆಯುವದು. 


ವರ್ಣಾಶ್ರಮ 


(ತಂಜಾವೂರಿನಲ್ಲಿ. ೧೬-೨-೨೭ ನೇ ದಿನ ಗಾಂಧೀಜಿಯು ಮಾಡಿದ 
ಉಪನ್ಯಾಸದಿ೦ದ ಆಯ್ದ ಭಾಗವು ಹೀಗಿದೆ) 

ನನ್ನ ಅಭಿಪ್ರಾಯದ ಮೇರೆಗೆ ಆನುವಂಶಿಕವಾಗಿ ಅಥವಾ ಸಂಪ್ರಾಪ್ತವಾದ 
ಶ್ರೇಷ್ಠತಯಂಬುದಿಲ್ಲ. ಮೂಲಭೂತವಾದ ಅದ್ವೈತ ಸಿದ್ದಾಂತದಲ್ಲಿ ನನ್ನ ಶ್ರದ್ಧೆಯಿದೆ. 
ಮತ್ತು ಯಾವದೇ ಹಂತದಲ್ಲಿ ಉಚ್ಚನೀಚತೆಯ ಕಲ್ಪನೆಗೆ ಅದ್ವೈತದಲ್ಲಿ ಆಸ್ಪದವಿಲ್ಲೆಂದು 
ನಾನು ಅದ್ವೈತದ ಅರ್ಥವನ್ನು ಮಾಡಿಕೊಂಡಿದ್ದೇನೆ. ಎಲ್ಲ ಮನುಷ್ಯರೂ ಜನ್ಮತಃ 
ಸಮಾನರಾಗಿರುವರೆಂದು ನನ್ನ ನಂಬಿಕೆಯಿದೆ. ಎಲ್ಲರೂ ಇಂಗ್ಲಂಡಿನಲ್ಲಿ. ಅಮೇರಿಕಾದಲ್ಲಿ, 
ಅಥವಾ ಭಾರತದಲ್ಲಿ ಎಲ್ಲಿಯೇ ಹುಟ್ಟಿರಲಿ ಅವರೆಲ್ಲರು ಒಂದೇ ಆತ್ಮವಸ್ತುವನ್ನು 
ಹೊಂದಿದವರು. ಎಂದು ನನ್ನ ಮತ. ಎಲ್ಲ ಮನುಷ್ಯರ ಸಮಾನತೆಯಲ್ಲಿ ನನಗೆ 
ನಂಬಿಕೆಯಿರುವದರಿ೦ದಲೇ ನಾನು ನಮ್ಮ ಆಡಳಿತಗಾರರು ತಾವುಶ್ರೇಷ್ಠರೆಂದು 
ತಿಳಿದುಕೊಂಡಿರುವ ಮತದ ವಿರುದ್ಧ ಹೊರಾಡುತ್ತಿದ್ದನೆ. ಹೆಜ್ಜೆ ಹೆಜ್ಜೆಗೂ ನಾನು ಈ 
ಮತದ ವಿರುದ್ಧ ದಕ್ಷಿಣ ಆಫ್ರಿಕದಲ್ಲಿ ಹೋರಾಡಿದ್ದೇನೆ. ನನ್ನ ಈ ಅ೦ತಃಸ್ಫೂರ್ತವಾದ 
ಶ್ರದ್ಧೆಯಮೂಲಕವೇ ನಾನು ಭಂಗಿ, ನೇಕಾರ. ನೂಲುವವ, ಒಕ್ಕಲಿಗ ಮತ್ತು 
ಕೂಲಿಕಾರನೆಂದು ನನ್ನನ್ನು ಕರೆದುಕೊಳ್ಳುವಲ್ಲಿ ಆನಂದವನ್ನು ಪಡೆಯುತ್ತಿದ್ದೇನೆ ಜನ್ಮದ 
ನಿಮಿತ್ತದಿ೦ದಾಗಲಿ ಇಲ್ಲವೆ ಹಿಂದಿನಿಂದ ಗಳಿಸಿದ ಜ್ಞಾನದ ಮೂಲಕವಾಗಲಿ ತಾವು 
ಶ್ರೇಷ್ಠರೆಂದು ತಿಳಿದುಕೊಂಡಿರುವ ಸಂದರ್ಭಗಳಲ್ಲಲ್ಲ ಬ್ರಾಹ್ಮಣರ ಎರುದ್ಧ ನಾನು 
ಹೋರಾಡಿದ್ದೇನೆ. ಸ್ವಬಾ೦ಧವರಿಗಿ೦ತ ತಾನು ಉಚ್ಚನೆಂದು ಯಾವನಾದರೂ ಭಾವಿಸಿದರೆ 
ಅದು ಅಮಾನುಷವೆಂದು ನಾನು ತಿಳಿಯುತ್ತೇನೆ. ನಾನು ಹೇಳುತ್ತಿರುವ ಈ ವಿಚಾರಕ್ಕೆ 
ಭಗವದ್ಗೀತೆಯಲ್ಲಿ ಸರಳ ಆಧಾರವಿದೆ. ಆದುದರಿಂದಲೇ ಬ್ರಾಹ್ಮಣರೇ ಆಗಲಿ ಇತರರೇ 
ಆಗಲಿ ತಮಗೆ ಶ್ರೇಷ್ಠತೆಯುಂಟೆಂದು ಹೇಳಿಕೊ೦ಡರೆ ಅ೦ತಹ ಶ್ರೇಷ್ಠತಾ ರಾಕ್ಷಸನ 
ಎರುದ್ಧ ಹೋರಾಡುವ ಬ್ರಾಹ್ಮಣೇತರರಿಗೆ ನನ್ನ ಸಂಪೂರ್ಣ ಬೆ೦ಬಲಿವಿದೆ. ತಾನು 
ಶ್ರೇಷ್ಠನೆಂದು ಹೇಳಿಕೊಳ್ಳುವವನು ಮನುಷ್ಯನೇ ಅಲ್ಲ. ಅದು ನನ್ನ ಅಭಿಪ್ರಾಯ. 

ನಿಮಗೆ ಇದುವರೆಗೆ ವಿವರಿಸಿದ ನನ್ನ ಅಭಿಪ್ರಾಯಗಳು ಹೀಗಿದ್ದರೂ 
ವರ್ಣಾಶ್ರಮಧರ್ಮದಲ್ಲಿ ನನಗೆ ಇನ್ನೂ ಶ್ರದ್ದೆಯಿದೆ. ನಾನಾಗಲಿ ನೀವಾಗಲಿ ಅದನ್ನು 


ಎವಿ 


ಎಷ್ಟೇ ಅಲ್ಲಗಳೆದರೂ ವರ್ಣಾಶ್ರಮಧರ್ಮವು ಅವಿನಾಶಿಯಾದ ಒಂದು ಶಾಸನವೆಂದು 


116 - ಸಮಾಜಧರ್ಮ 


ನನಗನಿಸುತ್ತದೆ. ಈ ಧರ್ಮವನ್ನು ಒಪ್ಪಿ ಕೊಳ್ಳುವದೆಂದರೆ ನಾವೆಲ್ಲರೂ ಜೀವನದಲ್ಲಿ 
ಅನುಸರಿಸಬೇಕಾದ ಒಂದೇ ಒಂದು ತತ್ವಕ್ಕಾಗಿ ನಮ್ಮನ್ನು ಮುಕ್ತ ಗೊಳಿಸಿಕೊಳ್ಳುವದೆ೦ದು 
ನನಗನಿಸುತ್ತದೆ. ವರ್ಣಾಶ್ರಮಧರ್ಮವೆಂದರೆ ವಿನಮತೆ; ವಿನಯ. ಎಲ್ಲ ಸ್ವೀಪುರುಷರು 
ಸಮಾನರಾಗಿ ಹುಟ್ಟಿರುವರೆ೦ದು ನಾನು ಹೇಳಿದಾಗ ಅವರ ಗುಣಾವಗುಣಗಳು 
ಆನುವಂಶಿಕವಾಗಿರುವದಿಲ್ಲೆಂದು ಸೂಚಿಸಬಯಸುವದಿಲ್ಲ. ಆದರೆ ತದ್ವಿರುದ್ಧವಾಗಿ 
ಪ್ರತಿಯೊಬ್ಬನಗೂ ಆತನ ಆಕಾರ ರೂಪಗಳಿರುವಂತೆ ಆತನ ಗುಣಧರ್ಮಗಳು ಆತನ 
ಜನಕರಿ೦ದ ಬಂದಿರುತ್ತವೆಯೆಂದು ನಾನು ನಂಬುತ್ತೇನೆ. ಇದನ್ನು ಒಪ್ಪಿಕೊಳ್ಳುವದೆಂದರೆ 
ತನ್ನ ಉತ್ಸಾಹವನ್ನು ಉಳಿಸಿಕೊ೦ಡ೦ತೆಯೆ ಸರಿ. ಹೀಗ ನಿಚ್ಚಳವಾಗಿ 
ಒಪ್ಪಿಕೊಳ್ಳುವದರಿ೦ದ ನಮ್ಮ ಭೌತಿಕ ಮಹತ್ವಾಕಾಂಕ್ಷಗಳನ್ನು ಅಂಕೆಯಲ್ಲಿಟ್ಟುಕೊಳ್ಳಲು 
ಅನುವುದೊರೆತು ಆಧ್ಯಾತ್ಮಿಕ ಸಂಶೋಧನೆ ಮತ್ತು ಆಧ್ಯಾತ್ಮಿಕ ವಿಕಾಸಗಳ ಕ್ಷೇತ್ರವನ್ನು 
ವಿಸ್ತರಿಸಿಕೊಳ್ಳಲು ನಮ್ಮ ಉತ್ಸಾಹಕ್ಕೆ ಅವಕಾಶವು ದೊರೆಯುವದು. ವರ್ಣಾಶ್ರಮಧರ್ಮದ 
ಈ ಸಿದ್ಧಾಂತವನ್ನು ನಾನು ಯಾವಾಗಲೂ ಅಂಗೀಕರಿಸಿದ್ದೇನೆ. ಸದ್ಯಕ್ಕೆ 
ತಿಳಿದುಕೊಂಡಿರುವಂತಹ ಹಾಗು ರೂಢಿಯಲ್ಲಿರುವ ವರ್ಣಾಶ್ರಮವು ಮೂಲದ 
ವಿಡಂಬನೆಯಾಗಿದೆಯೆಂದು ಅಸಂಖ್ಯ ಸಲ ನಾನು ಹೇಳಿದ್ದುದನ್ನೇ ನೀವಾದರೂ 
ಹೇಳಬಹುದು. ಆದರೆ ಈ ಎಡ೦ಬನೆಯನ್ನು- ವಿಕೃತಿಯನ್ನು ನಾಶಪಡಿಸಲೋಸುಗ 
ಮೂಲವನ್ನೇ ನಾಶಮಾಡುವುದು ಬೇಡ. ನಿಮ್ಮ ಮುಂದೆ ನಾನು ಈಗ ಇಟ್ಟ ಆದರ್ಶ 
ವರ್ಣಾರ್ಶಮ ಧರ್ಮವು ಸರಿಯಿದೆಯೆಂದು ನೀವು ಒಪ್ಪಿದರೆ ನೀವು ಒಪ್ಪಬೇಕೆಂದು 
ನಾನು ಬಯಸಿದ್ದುದನ್ನೆಲ್ಲ ನೀವು ಒಪ್ಪಿದಂತಾಯ್ತು. ಯೋಗ್ಯ ಆದರ್ಶಗಳಿಲ್ಲದೆ 
ವ್ಯಕ್ತಿಯಾಗಲಿ ರಾಷ್ಟ್ರವಾಗಲಿ ಬಾಳಿಬದುಕಲಾರದೆಂದು ನಂಬಲು ನಾನು ನಿಮ್ಮನ್ನು . 
ಕೇಳಿಕೊಳ್ಳುತ್ತೇನೆ. ಆದರ್ಶವಾದ ವರ್ಣಾಶ್ರಮಧರ್ಮದಲ್ಲಿ ನಿಮಗೆ ನಂಬಿಕೆಯಿದ್ದರೆ 
ಶಕ್ಯವಿದ್ದಷ್ಟು ಆ ಆದರ್ಶವನ್ನು ಮುಟ್ಟಲು ನನ್ನೊಡನೆ ನೀವೂ ಯತ್ನಿಸಿರಿ. ವಸ್ತುತಃ 
ಈ ನಿಯಮವನ್ನು ವಿರೋಧಿಸುವಲ್ಲಿ ಈಗ ಮತ್ತು ಮುಂದೆ ಆಗುವದೇನೆಂದರೆ 
ಗಾಳಿಯನ್ನು ಗುದ್ದಿ ಮೈನೋಯಿಸಿಕೊಳ್ಳುವದು ಮತ್ತು ನಿರರ್ಥಕ ಪ್ರಯತ್ನದಲ್ಲಿ 
ತೊಡಗುವದು. ನಮ್ಮ ಪೂರ್ವಜರು ನಮಗೆ ಬಿಟ್ಟುಹೋದ ಆಸ್ತಿಯ ಮಹತ್ವವನ್ನು 
ತಿಳೀದುಕೊಂಡು ಆ ಪರಂಪರೆಯ ಸುತ್ತಲೂ ಕಸದಂತೆ ಬೆಳದಿರುವ ದುಷ್ಪ ರೂಢಿಗಳನ್ನು 
ವಿರೋಧಿಸಲು ನೀವು ಪ್ರಯತ್ನಿಸಿದರೆ ನಿಮ್ಮ ಹೋರಾಟವು ಹೆಚ್ಚು ಯಶಸ್ವಿಯಾಗುವೆಂದು 
ನಾವು ಸೂಚಿಸಲಿಚ್ಛಿಸುತ್ತೇನೆ. 


ಸಮಾಜಧರ್ಮ - 117 


ವರ್ಣ ಮತ್ತು ಆಶ್ರಮ 

(ತ್ರಿವೇ೦ದ್ರಮಿನಲ್ಲಿ ೯-೧೦-೨೭ನೇ ದಿನ ಮಾಡಿದ ಭಾಷಣದಿಂದ ಆಯ್ದು 
ಭಾಗವು ಹೀಗಿದೆ:) | 

ಹಿಂದೂಧರ್ಮದ ವಿಷಯವಾಗಿ ನನಗೆ ಗೊತ್ತಿದ್ದ ಮಟ್ಟಿಗೆ ವರ್ಣದ ಅರ್ಥವು 
ನಂಬಲಾರದಷ್ಟು ಸುಲಭವಾಗಿದೆ. ಮೂಲಭೂತ ನೀತಿಗೆ ಅವಿರೋಧಿಯಾಗಿ 
ಜೀವಿತವನ್ನು ಸಾಗಿಸಲು ಪರಂಪರೆಯಾಗಿ ಬಂದ ಉದ್ಯೋಗ ವ್ಯವಸಾಯಗಳನ್ನು 
ಅನುಸರಿಸುವದೆಂದೇ ಅದರ ಸರಳ ಅರ್ಥ. ಎಲ್ಲ ಧರ್ಮಗಳಲ್ಲಿ ಹೇಳಿದ ಮನುಷ್ಯನ 
ಲಕ್ಷಣವನ್ನು ನಾವು ಅ೦ಗೀಕರಿಸಿದರೆ ಇದು ನಮ್ಮ ಜೀವನದ ನಿಯಮವೇ ಎಂದು 
ನಾನು ತಿಳಿಯುತ್ತೇನೆ. ಪರಮಾತ್ಮನ ಪ್ರಾಣಿಸೃಷ್ಟಿಯಲ್ಲೆಲ್ಲ ತನ್ನ ಸೃಷ್ಟಿಕರ್ತನನ್ನು 
ಅರಿತುಕೂಳ್ಗಲೆಂಬ ಉದ್ದೇಶದಿಂದ ಸೃಜಿಸಲ್ಪಟ್ಟ ಒಂದೇ ಒಂದು ಪ್ರಾಣಿಯೆಂದರೆ, 
ಮನುಷ್ಯ. ಆದುದರಿಂದ ತನ್ನ ಬೌತಿಕ ಭವಿತವ್ಯವನ್ನು ಮಾತ್ರ ಬೆಳೆಸಿಕೊಳ್ಳುವುದು 
ಮನುಷ್ಯನ ಜೀವನಧ್ವೇಯಲ್ಲ. ಆದರೆ ತನ್ನನ್ನು ಹುಟ್ಟಿಸಿದ ದೇವನ ಸಮೀಪಕ್ಕೆ ದಿನದಿನವೂ 
ಹೋಗುವದೇ ಆತನ ಪರಮ ಕರ್ತವ್ಯವಾಗಿದೆ. ಈ ಲಕ್ಷಣದಿ೦ದ ನಮ್ಮ ಪ್ರಾಚೀನ 
ಯಷಿಗಳು ನಮ್ಮ ಈ ಜೀವನ ನಿಯಮವನ್ನು ಕಂಡುಹಿಡಿದರು. ವರ್ಣದ ಆ 
ನಿಯಮವನ್ನು ನಾವೆಲ್ಲರೂ ಪಾಲಿಸಿದರೆ ನಮ್ಮ ಭೌತಿಕ ಆಕಾಂಕ್ಷೆಗಳನ್ನು ನಾವು 
ಮಿತಿಗೊಳಿಸಿಕೊಳ್ಳುವೆವು ಮತ್ತು ಪರಮಾತ್ಮವನನ್ನು ಕಾಣಲು ನೆರವಾಗುವ ಆ ವಿಶಾಲ 
ಕ್ಷೇತ್ರಗಳನ್ನು ಶೋಧಿಸಿ ತೆಗೆಯಲು ನಮ್ಮ ಉತ್ಸಾಹವನ್ನು ನಾವು ಮುಕ್ತ ಪಡಿಸಿಕೊಳ್ಳುವೆವು. 
ಆಗ ನೀವು ಕೂಡಲೆ ಜಗತ್ತಿನಲ್ಲೆಲ್ಲ ನಡೆದ ಚಟುವಟಿಕೆಗಳಲ್ಲಿಯ ಹತ್ತರಲ್ಹೊಂಬತ್ತು 
ಪಾಲು ನಿರುಪಯೋಗಿಯಾಗುವದೆಂಬುದನ್ನು ಕಾಣುವಿರಿ. ನಾನು ಬಣ್ಣಿಸಿದ ವರ್ಣದ 
ವಿಡಂಬನೆಯೇ ಈಗಿನ ವರ್ಣವೆ೦ಬ ಮಾತನ್ನು ಹೇಳಲು ಆಗ ನಿಮಗೆ ಅಧಿಕಾರವು 
ಬರುವದು. ನಿಸ್ಸಂದೇಹವಾಗಿ ಅದು ವಿಡ೦ಬನೆಯಾಗಿದೆ. ಆದರೆ ಅಸತ್ಯವು ಸತ್ಯದ 
ಸೋಗನ್ನು ಹಾಕಿಕೊಂಡಿದ್ದರೂ ಸತ್ಯವನ್ನು ನಾವು ತಿರಸ್ಕರಿಸುವದಿಲ್ಲ. ಆದರೆ ಅಸತ್ಯದಿಂದ 
ಸತ್ಯ ವನ್ನು ಎಂಗಡಿಸುತ್ತೇವಲ್ಲದೆ ಸತ್ಯಕ್ಕೆ ಅಂಟಿಕೊಳ್ಳುವೆವು. ಹಾಗೆಯೆ ವರ್ಣವೆಂದು 
ಮೆರೆಯುವ ಆ ವಿಡಂಬನೆಯನ್ನು ನಾಶಗೊಳಿಸಬಹುದು. ಮತ್ತು ಹಿಂದೂ 
ಸಮಾಜವನ್ನು ಇಂದಿನ ಅಧೋಗತಿಯಿಂದ ರಕ್ಷಿಸಿ ಶುದ್ಧ ಪಡಿಸಬಹುದು. 

ನಿಮಗೆ ಹೇಳಿದ್ದುದಕ್ಕೆ ಆಶ್ರಮವು ಒಂದು ಉಪಸಿದ್ಧಾಂತವಾಗಿದೆ. ವರ್ಣವು 
ಇಂದು ವಿಕೃತವಾಗಿದ್ದರೆ ಆಶ್ರಮವು ಅಳಿದೇ ಹೋಗಿದೆ. ಆಶ್ರಮವೆಂದರೆ ಜೀವನದಲ್ಲಿ 
ನಾಲ್ಕು ಅವಸ್ಥೆಗಳು. ನನಗೆ ಹಣದ ಚೀಲವನ್ನು ಉಡುಗೊರೆಯಾಗಿ ಕೊಟ್ಟ ಆರ್ಟ್ಸ್‌, 
ಸಯಿನ್ಸ ಮತ್ತು ಲಾ ಕಾಲೇಜುಗಳ ವಿದ್ಯಾರ್ಥಿಗಳು ತಾವು ಪ್ರಥಮಾಶ್ರಮದಮೇರೆಗೆ 


118 - ಸಮಾಜಧರ್ಮ 


ಮನೋವಾಕ್ಕಾಯಗಳಿಂದ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿರುವುದಾಗಿ ಆಶ್ವಾಸನವನ್ನು 
ಕೊಡುವರೆಂದು ಆಶಿಸುತ್ತೇನೆ. ೨೫ ವರ್ಷಗಳವರೆಗಾದರೂ ಬ್ರಹ್ಮಚಾರಿಯ ಜಿವನವನ್ನು 
ನಡೆಸಿದವರೇ ಗೃಹಸ್ಥಾಶ್ರಮಿಗಳಾಗಲು ಅಧಿಕಾರಿಗಳಂದು ಬ್ರಹ್ಮಚರ್ಯಾ ಶ್ರಮವಿಧಿಸುತ್ತದೆ. 
ಮನುಷ್ಯನನ್ನು ಉತ್ತಮಗೊಳಿಸಿ ಆತನನ್ನು ಪರಮಾತ್ಮನ ಸಾನ್ನಿದ್ಯಕ್ಕೆ ಕರೆದೊಯ್ಯವದೇ 
ಹಿಂದೂಧರ್ಮದ ಸಮಗ್ರಕಲ್ಪನೆಯಾಗಿರುವದರಿ೦ದ ನಮ್ಮ ಯಷಿಗಳು ಗೃಹಸ್ಥಾಶ್ರಮಕ್ಕೂ 
ಒಂದು ಎಲ್ಲೆಯನ್ನು ಹಾಕಿದರು. ಮತ್ತು ವಾನಪ್ರಸ್ಥ ಸನ್ಯಾಸಗಳು ನಿಯಮವನ್ನು 
ವಿಧಿಸಿದರು. ಆದರೆ ಭಾರತದೆಲ್ಲೆಲ್ಲ ನೀವು ಇಂದು ಹುಡುಕಿದರೂ ನಿಜವಾದ 
ಬ್ರಹ್ಮಚಾರಿಯೊಬ್ಬನನ್ನು, ನಿಜವಾದ ಗೃಹಸ್ಥನನ್ನೊಬ್ಬನನ್ನು ಕಾಣಲಾರಿರಿ. ವಾನಪ್ರಸ್ಥ 
ಸನ್ಯಾಸಗಳ ಮಾತಂತೂ ದೂರವೇ ಉಳಿಯಿತು. ನಮ್ಮ ಬುದ್ಧಿವಂತಿಕೆಯ ಪ್ರತಿಷ್ಠಯಿಂದ 
ಈ ಜೀವನ ಯೋಜನೆಯನ್ನು ನೋಡಿ ನಗಬಹುದು. ಆದರೆ ಹಿಂದೂಧರ್ಮದ 
ವಿಜಯದ ರಹಸ್ಯವು ಇದರಲ್ಲಿದೆಯೆಂಬ ಬಗೆಗೆ ನನಗಾವ ಸಂದೇಹವೂ ಇಲ್ಲ. 
ಹಿ೦ದೂ ನಾಗರಿಕತೆಗಳನ್ನು ಮಿರಿ ಉಳಿದಿದೆ. ಕೈಸ್ತ ನಾಗರಿಕತೆಯು ಕೇವಲ ಎರಡು 
ಸಾವಿರ ವರ್ಷಗಳದ್ದಾಗಿದೆ.ಇಸ್ಲಾಮೀ ನಾಗರಿಕತೆಯು ನಿನ್ನೆ ಮೊನ್ನೆಯದು. ಇವೆರಡೂ 
ದೊಡ್ಡವಾಗಿದ್ದರೂ ನನ್ನ ಅಭಿಪ್ರಾಯದಲ್ಲಿ ಅವು ಇನ್ನೂ ರೂಪುಗೊಳ್ಳತ್ತಲಿವೆ. ಕ್ರೈಸ್ತ 
ಯುರೋಪು ಸಂಪೂರ್ಣವಾಗಿ ಕ್ರೈಸ್ತ ಆಗಿಲ್ಲ. ಆದರೆ ಅದರ ಅನ್ವೇಷಣೆಯಲ್ಲಿದೆ. 
ಹಾಗೆಯೆ ನನ್ನ ಅಭಿಪ್ರಾಯದ ಪ್ರಕಾರ ಇಸ್ಲಾಂ ಆದರೂ ತನ್ನ ಮಹಾರಹಸ್ಕದ 
ವಿಷಯವಾಗಿ ಇನ್ನೂ ಅನ್ನೇಷಣೆಯಲ್ಲಿದೆ. ಇಂದು ಈ ಮೂರು ಮಹಾಧರ್ಮಗಳಲ್ಲಿ 
ಒ೦ದು ಬಗೆಯ ಹಿತಕರವೂ ಅಹಿತಕರವೂ ಅನಿಷ್ಟವೂ ಆದ ಸ್ಪರ್ಧೆಯು ಸಾಗಿದೆ. 

ವರ್ಷಗಳು ಕಳೆದಂತೆ ವರ್ಣವು ಮಾನವ ಜೀವನದ ನಿಯಮವೆಂಬ ಮನವರಿಕೆಯು 
ನನಗಾಗತೊಡಗಿದೆ. ಆದುದರಿಂದ ಆದು ಕ್ರೈಸ್ತಧರ್ಮಕ್ಕೂ ಇಸ್ಲಾಮಿಗೂ 
ಹಿ೦ದೂಧರ್ಮಕ್ಕೆ ಅವಶ್ಯವಿದ್ದಷ್ಟೇ ಅವಶ್ಯವಾಗಿದೆ. ಆದುದರಿಂದ ದಕ್ಷಿಣದಲ್ಲಿ ಕೆಲವು 
ಹಿಂದುಗಳು ಹೇಳುವಂತೆ ವರ್ಣಾಶ್ರಮವು ಹಿಂದೂಜನರಿಗೆ ಶಾಪವಾಗಿದೆಯೆಂಬ 
ಅಭಿಪ್ರಾಯವನ್ನು ನಾನು ಒಪ್ಪುವುದಿಲ್ಲ. ಆದರೆ ನಮ್ಮ ಸುತ್ತಮುತ್ತ ನೋಡುವ 
ವರ್ಣಾಶ್ರಮದ ಅನಿಷ್ಟ ವಿಕೃತಿಯನ್ನು ನಾನೂ ನೀವೂ ಒಂದು ಗಳಿಗೆಯಾದರೂ 
ಸಹಿಸಬೇಕೆಂದು ಅದರ ಅರ್ಥವಲ್ಲ.ವರ್ಣಾಶ್ರಮ ಮತ್ತು ಜಾತಿ ಇವುಗಳಲ್ಲಿ ಯಾವ 
ಸಾಮ್ಯವೂ ಇಲ್ಲ. ಹಿಂದೂಧರ್ಮದ ಪ್ರಗತಿಗೆ ಜಾತಿಯು ಪ್ರತಿಬಂಧಕವಾಗಿದೆಯೆಂದು 
ನೀವು ಬೇಕಾದರೆ ಅನ್ನಬಹುದು. ಅಸ್ಪಶ್ಯತೆಯಂ೦ತೂ ಮುನ್ನಡೆಗೆ ಕಂಟಕಪ್ರಾಯವಾಗಿದೆ. 
ಅದು ವರ್ಣಾಶ್ರಮದ ಮೇಲಿನ ಒಂದು ಹುಣ್ಣು ಎಂದು ನಾನು ಮೊದಲೇ ಹೇಳಿದ್ದೇನೆ. 
“ಉಳಿದ ಮೂರು ವರ್ಣಗಳಿಗಿಂತ ನಾನು ಶ್ರೇಷ್ಠ” ಎಂದು ಬ್ರಾಹ್ಮಣನು ಹೇಳಿದರೆ 


ಸಮಾಜಧರ್ಮ - 119 


ಅದು ಆತನ ಅಹಂಕಾರ ಭಾವನೆ. ಪ್ರಾಚೀನ ಬ್ರಾಹ್ಮಣರು ಹಾಗೆ ಹೇಳಲಿಲ್ಲ. 
ಪ್ರತಿತಿಫಲಾಪೇಕ್ಷೆಯಿಲ್ಲದೆ ನಿಷ್ಕಾಮ ಸೇವೆಯ ಹಕ್ಕನ್ನೇ ಅವರು ಯಾವಾಗಲೂ 
ಕೇಳಿಕೊಳ್ಳುತ್ತಿದ್ದುದರಿಂದ ಉಳಿದವರ ಗೌರವಾದರಗಳಿಗೆ ಅವರು ಪಾತ್ರರಾದರಲ್ಲದೆ 
ಶ್ರೇಷ್ಠರೆಂದು ಹೇಳಿಕೊಳ್ಳುವುದರಿಂದಲ್ಲ. ಬ್ರಾಹ್ಮಣನ ಕರ್ತವ್ಯವನ್ನು ತಮ್ಮ ಕಡೆಗೆ 
ಇಟ್ಟುಕೊಂಡು ಧರ್ಮದ ವಿಡ೦ಬನೆಯನ್ನು ಮಾಡುತ್ತಿರುವ ಇಂದಿನ ಭಟ್ಟರು 
ಹಿಂದೂಧರ್ಮದ ಅಥವಾ ಬ್ರಾಹ್ಮಣ ಧರ್ಮದ ನಿಜವಾದ ಪಾಲಕರಲ್ಲ. ತಿಳಿದಾಗಲಿ 
ತಿಳಿಯದೆ ಆಗಲಿ ತಾವು ಕುಳಿತಿರುವ ಮರದ ಬುಡಕ್ಕೇ ಕೊಡಲಿ ಏಟನ್ನು 
ಹಾಕುತ್ತಿರುವರು. ಶಾಸ್ತ್ರಗಳಲ್ಲಿ ಅಸ್ಪಶ್ಯತೆಯನ್ನು ವಧಿಸುತ್ತದೆಯಂದು ಹೇಳಿದಾಗ ಮತ್ತು 
ಮಡಿಮೈಲಿಗೆಯ ಅಂತರವನ್ನು ಕುರಿತು ಪ್ರಸ್ತಾಪಿಸುವಾಗ, ಅವರು ತಮ್ಮ ಮತ 
ಧರ್ಮವನ್ನೇ ಅಲ್ಲಗಳೆದು ಹಿಂದೂಧರ್ಮದ ಸಾರವನ್ನೇ ಅಪಾರ್ಥ 
ಗೊಳಿಸುತ್ತಿರುವರೆಂದು ಹೇಳಲು ನಾನು ಹಿ೦ಜರಿಯುದಿಲ್ಲ. ಈ ಶಾಪದಿಂದ 
ಮುಕ್ತರಾಗಲೋಸುಗ ನೀವೇಕೆ ಉತ್ಸಾಹಶಾಲಿಗಳು ಆಗ ಬೇಕೆಂಬುದನ್ನು ಇಲ್ಲಿರುವ 
ಹಿ೦ಂದೂಗಳಾದ ನೀವೆಲ್ಲರೂ ಈಗ ಸರಿಯಾಗಿತಿಳಿಯಬಲ್ಲಿರಿ. ಪ್ರಾಚೀನವಾದ ಹಿಂದೂ 
ಸಂಸ್ಥಾನಕ್ಕೆ ಸೇರಿದವರಾದ ನೀವು ಸುಧಾರಣೆಯ ಮಾರ್ಗದಲ್ಲಿ ಮುಂದಾಳುಗಳಾಗಲು 
ಹೆಮ್ಮೆಪಡಬೇಕು. ನಿಮ್ಮ ಸುತ್ತಲಿರುವ ಸನ್ನಿವೇಶವನ್ನು ನೋಡಿದರೆ ನಿಮಗೆ ಈಗ 
ಕಾಲವು ಅನುಕೂಲವಾಗಿದೆಯೆಂದು ತೋರುತ್ತದೆ. ಆದರೆ ನೀವು ಈ ಸುಧಾರಣೆಯನ್ನು 
ಮನಃಪೂರ್ವಕವಾಗಿ ಮತ್ತು ಉತ್ಸಾಹದಿಂದ ಕೈಗೊಳ್ಳಬೇಕು. 


ವರ್ಣನಿಯಮ 


ಪ್ರಶ್ನೆ : ವರ್ಣಧರ್ಮವನ್ನು ನೀವು ಒತ್ತಿ ಹೇಳುವದು ನಮಗೆ ಅರ್ಥವಾಗುವುದಿಲ್ಲ. 
ಸದ್ಯದ ಜಾತಿಪದ್ಧತಿಯು ಸರಿಯೆಂದು ನೀವು ಹೇಳುವಿರಾ ವರ್ಣದ ನಿಮ್ಮ ಲಕ್ಷಣವೇನು? 

ಉತ್ತರ : ವ್ಯಕ್ತಿಯ ಉದ್ಯೋಗದ ನಿರ್ಣಯವೇ ವರ್ಣವು. ತನ್ನ ಜೀವನವನ್ನು 
ಸಾಗಿಸಲು ತನ್ನ ಪೂರ್ವಜರ ಉದ್ಯೋಗವನ್ನು ಅನುಸರಿಸಬೇಕೆಂಬುದೇ ವರ್ಣದ 
ನಿಯಮ. ಪ್ರತಿಯೊಂದು ಕೂಸು ತನ್ನ ತಂದೆಯ "ವರ್ಣ" ವನ್ನೇ ಅನುಸರಿಸುತ್ತದೆ 
ಅಥವಾ ಸ್ವಾಭಾವಿಕವಾಗಿ ತನ್ನ ತಂದೆಯ ಉದ್ಯೋಗವನ್ನೇ ಆರಿಸಿಕೊಳ್ಳುತ್ತದೆ. 
ಆದುದರಿಂದ ಒಂದು ಬಗೆಯಲ್ಲಿ ವರ್ಣವೆಂದರೆ ಆನುವಂಶಿಕತೆಯ ನಿಯಮ. 
ಹಿಂದೂಗಳ ಮೇಲೆ ಹೊರಗಿನಿಂದ ಹೇರಲಾದ ವಿಷಯವು ವರ್ಣವಲ್ಲ. ಆದರೆ 
ಅವರ ಕಲ್ಯಾಣದ ಧರ್ಮದರ್ಶಿಗಳಾಗಿದ್ದ ಜನರು ಅವಿರಿನೆ ಗಿ ಈ ನಿಯಮವನ್ನು 
ಕಂಡುಹಿಡಿದರು. ಅದು ಮಾನವ ನಿರ್ಮಿತವಲ್ಲ. ಆದರೆ ನಿಸರ್ಗದ ಅಪರಿವರ್ತನೀಯ 


120 - ಸಮಾಜಧರ್ಮ 


ನಿಂಯೌಿಮವ್‌'ದು. ನ್ಯೂಟನ್ನನ ಗುರುತ್ವಾಕರ್ಷಣ ನಿಂಯುವಮುದಂತೆ 
ಸದಾಸರ್ವದಾಕಾರ್ಯಮಾಡುತ್ತಿರುವ ಪ್ರವೃತ್ತಿಯ ವಿಧಾನವದು. ಗುರುತ್ವಾಕರ್ಷಣ 
ನಿಯಮವು ಅದರ ಸಂಶೋಧನೆಯಾವುವದಕ್ಕಿಂತ ಪೂರ್ವದಲ್ಲಿಯೂ ಇದ್ದಂತೆ 
ವರ್ಣನಿಯಮವೂ ಅಸ್ತಿತ್ವದಲ್ಲಿತ್ತು. ಅದನ್ನು ಕಂಡುಹಿಡುಯುವ ಶ್ರೇಯಸ್ಸು 
ಹಿಂದೂಗಳಿಗೆ ಸಿಕ್ಕಿತು. ನಿಸರ್ಗದ ವಿಶಿಷ್ಟ ನಿಯಮ ಸಂಶೋಧನೆಯಿಂದಲೂ 
ಪರಿಪಾನೆಯಿಂದಲೂ ಪಶ್ಚಿಮದ ಜನರು ಸುಲಭವಾಗಿ ಭೌತ ಸಂಪತ್ತನ್ನು 
ದವರು ಹಾಗೆಯೇ ಹಿಂದೂಗಳು ಈ ಅಪ್ರತಿಹತವಾದ ಸಾಮಾಜಿಕ 
ವೃತ್ತಿಯ ಶೋಧನೆಯಿಂದ ಜಗತ್ತಿನ ಇತರ ರಾಷ್ಟ್ರಗಳಾವುವೂ ಸಾಧಿಸಲಾರದಷ್ಟು 

ಕ ಸಾಧನೆಯನ್ನು ಮಾಡಿಕೊಂಡಿರುವರು. 
' ಜಾತಿಗೂ ವರ್ಣಕ್ಕೂ ಯಾವ ಸಂಬಂಧವೂ ಇಲ್ಲ. ವರ್ಣದ ವೇಷವನ್ನು 
ಧರಿಸಿಕೊಂಡಿರುವ ಓಟ ರಾಕ್ಷಸನಿಗೆ ಧಿಕ್ಕಾರವಿರಲಿ ! ವರ್ಣದ ಈ ಸೇವ 
ಹಿಂದೂಧರ್ಮವನ್ನೂ ಭಾರತವನ್ನು ಅದೋಗತಿಗಿಳಿಸಿದೆ. ವರ್ಣನಿಯಮವನ್ನು 
ಪಾಲಿಸದಿದ್ದುದೇ ನಮ್ಮ ಆರ್ಥಿಕ ಹಾಗೂ ರಾಜಕೀಯ ಅವನತಿಗೆ ಬಹುಮಟ್ಟಿಗೆ 
ಕಾರಣವಾಗಿದೆ. ಬಡತನ ಹಾಗು ನಿರುದ್ಯೋಗಗಳಿಗೆ ಅದೊಂದು ಕಾರಣ. ಅಸ್ಪ] ಶ್ಯತೆಗೂ 
ನಮ್ಮ ಶ್ರದ್ಧಾಚ್ಯುತಿಗೂ ಅದು ಹೊಣೆಯಾಗಿದೆ. 

ಆದರೆ ಸದ್ಯದ ಆ ರಾಕ್ಷಸೀರೂಪದೊಡನೆಯೂ ಹಾಗು ಮೂಲ ನಿಯಮವು 
ವಿಕೃತವಾಗುವದಕ್ಕೆ ಕಾರಣಗಳಾದ ಈ ದುಷ್ಪ ರೂಢಿಗಳೂಡನೆಯೂ ಹೋರಾಡುವಾಗ 
ಮೂಲ ನಿಯಮದ ಮೇಲೆಯೆ ದಾಳಿಯನ್ನು ಮಾಡಬೇಡಿರಿ. 

ಪ್ರಶ್ನೆ: ಎಷ್ಟು ವರ್ಣಗಳಿರುವವು? 

ಉತ್ತರ :ನಾಲ್ಕು ವರ್ಣಗಳು. ಆದರೆ ನಾಲ್ಕು ವರ್ಣಗಳೇ ಇರಬೇಕೆಂದೇನೂ 
ವಿಧಿಯಿಲ್ಲ. ಸತತವಾದ ಪ್ರಯೋಗದಿಂದ ಮತ್ತು ಸಂಶೋಧನೆಯಿಂದ ಯಷಿಗಳು 
ಈ ಚತುರ್ವಭಾಗವನ್ನು ಅಂದರೆ ಉಪಜೀವಿಕೆಯನ್ನು ಸಾಗಿಸುವ ನಾಲ್ಕು 

ಪ್ರಶ್ನೆ : ತಾರ್ಕಿಕವಾಗಿ, ಆದುದರಿಂದ, ಉದ್ಯೋಗಗಳಿದ್ದಷ್ಟು ವರ್ಣಗಳಿರುವವೆ? 

ಉತ್ತರ : ಇದು ಆವಶ್ಯಕವಲ್ಲ. ಬೇರೆ ಬೇರೆ ಉದ್ಯೋಗಗಳನ್ನು ಸುಲಭವಾಗಿ ಈ 
ನಾಲ್ಕು ಮುಖ್ಯ ವಿಭಾಗಗಳಲ್ಲಿ ಅಧ್ಯಾಪನ, ಸಂರಕ್ಷಣ, ಧನೋತ್ಪಾದನ ಮತ್ತು 
ಸೇವೆಯೆಂಬವುಗಳಲ್ಲಿ ತರಬಹುದು. ಪ್ರಪಂಚದ ಮಟ್ಟಿಗೆ ನೋಡಿದರೆ ಧನೋತ್ಪಾನೆಯೆ 
ಉದ್ಯೋಗವಾಗಿದೆ. ಎಲ್ಲ ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮವೇ ಮುಖ್ಯವಾಗಿರುವಂತೆ ಅದುವೇ 
ಮುಖ್ಯವಾಗಿದೆ. ವರ್ಣಗಳಲ್ಲಿ ವೈಶ್ಯವರ್ಣವೇ ನಮಭವಾಗಿದೆ ಆಸ್ತಿ ವಾಸ್ತಿ ಇರದಿದ್ದರೆ 
10 ರಕ್ಷಣೆ ಬೇಕಿಲ್ಲ. ಮೂರನೆಯದಿದ್ದುದರಿಂದಲೇ ಮೊದಲಿನವರಡು ಹಾಗು 


ಸಮಾಜಧರ್ಮ - 12] 


ನಾಲ್ಕನೆಯ ವರ್ಣವು ಬೇಕಾಗಿವೆ. ಮೊದಲನೇವರ್ಣದ ಸಂಖ್ಯೆಯು ಯಾವಾಗಲೂ 
ಕಡಿಮೆಯಾಗಿರುವದು; ಯಾಕಂದರೆ ಉಗ್ರವಾದ ಓರಣವೂ ನಿಗಹವೂ ಅದಕ್ಕ ಬೇಕು. 
ಸುವ್ಯವಸ್ಥಿತವಾದ ಸಮಾಜದಲ್ಲಿ ಎರಡನೆಯದರ ಸಂಖ್ಯೆಯೂ ಕಡಿಯೆಮಿರಬೇಕು. 
ಹಾಗೆಯೆ ನಾಲ್ಕನೆಯದು. 

ಪ್ರಶ್ನೆ: ಜನ್ಮತಃ ಆತನ ಉದ್ಯೋಗವು ಅದಾಗಿರದಿದ್ದರೆ ಅಂತಹ ಉದ್ಯೋಗವನ್ನು 
ಕೈಕೂಂಡವನು ಯಾವ ವರ್ಣಕ್ಕೆ ಸೇರುವನು? 

ಉತ್ತರ : ಹಿಂದೂಧರ್ಮದ ಪ್ರಕಾರ ಅವನು ಯಾವ ವರ್ಣದಲ್ಲಿ ಹುಟ್ಟಿರುವನೋ 
ಅದೇ ಆತನ ವರ್ಣ. ಆದರೆ ಅದರಂತೆ ನಡೆಯದಿರುವದರಿಂದ ಅವನು ತನಗೆಯೆ 
ಅಪಚಾರವನ್ನು ಮಾಡಿಕೊಂಡು ಪತಿತನಾಗುವನು. | 

ಪ್ರಶ್ನೆ : ಒಬ್ಬ ಶೂದ್ರನು ಜನ್ಮತಃ ಬ್ರಾಹ್ಮಣನು ಮಾಡಬೇಕಾದ ಕರ್ಮವನ್ನು 
ಮಾಡುತ್ತಾನೆ. ಅವನು ಪತಿತನಾಗುವನೋ? | 

ಉತ್ತರ : ಬಾಹ್ಮಣನಿಗಿದ್ದಷ್ಟೇ ಜ್ಞಾನಾಧಿಕಾರವು ಶೂದನಿಗೂ ಇದೆ. ಆದರೆ ವದ್ಧಾದಾನ 
ಮಾಡಿ ಉಪಜೀವನವನ್ನು ಸಾಗಿಸಲು ಅವನು ಯತ್ನಿಸಿದರೆ ಅವನು ಪತಿತನಾಗುವನು. 
ಪ್ರಾಚೀನ ಕಾಲದಲ್ಲಿ ಸ್ವಯಂಪ್ರೇರಿತ ವೃತ್ತಿ ಸಂಘಗಳಿದ್ದವು. ಆ ವೃತ್ತಿಯಲ್ಲಿರುವವರನ್ನೆಲ್ಲ 
ರಕ್ಷಿಸುವದಕ್ಕೆ ಅಲಿಖಿತ ನಿಯಮವೊಂದಿತ್ತು ನೂರು ವರ್ಷಗಳ ಹಿಂದೆ ಬಡಗಿಯ 
ಮಗನಿಗೆ ವಕೀಲನಾಗಬೇಕೆಂಬ ಇಚ್ಛೆಯಿದ್ದಿಲ್ಲ. ಆದರೆ ಇಂದು ಆಗಲಿಚ್ಛೆಸುವನು. 
ಯಾಕಂದರೆ ಈ ಹಣವನ್ನು ಗಳಿಸಲು ಅದು ಸುಲಭಸಾಧನವೆಂದು ಅವನಿಗೇ 
ಕಂಡುಬಂದಿದೆ. ತನ್ನ ಮಿದುಳಿನ ಉಪಯೋಗಕ್ಕಾಗಿ ತಾನು ೧೫ ಸಾವಿರ ರೂಪಾಯಿಗಳ 
ಶುಲ್ಕವನ್ನು ಪಡೆಯಬೇಕೆಂದು ವಕೇಲನಿಗೆ ಅನಿಸುತ್ತದೆ. ಮತ್ತು ಹಕೀಮ ಸಾಹೇಬರಂತಹ 
ವೈದ್ಯನಿಗೆ ತನ್ನ ವೈದ್ಯಕೀಯ ಸಲಹೆಗಾಗಿ ದಿನವೊಂದಕ್ಕೆ ಒಂದುಸಾವಿರ ರೂಪಾಯಿಗಳ 
ಶುಲ್ಕವನ್ನು ತೆಗೆದುಕೊಳ್ಳಲೇಬೇಕೆಂದು ಅನಿಸುತ್ತದೆ. 

ಪ್ರಶ್ನೆ : ತನ್ನ ಮನಸ್ಸಿಗೆ ಬಂದ ಉದ್ಯೋಗವನ್ನು ಕೈಕೊಳ್ಳಬಾರದೇನು? 

ಉತ್ತರ : ಆದರೆ ತನ್ನ ಮನಸಿಗೆ ಬಂದ ಉದ್ಯೋಗವನ್ನು ತನ್ನ ಪೂರ್ವಜರ 
ಉದ್ಯೋಗವೇ ಆಗಿರಬೇಕು. ಆ ಉದ್ಯೋಗವನ್ನೇ ಆರಿಸಿಕೊಳ್ಳುವಲ್ಲ ಯಾವ ತಪ್ಪೂ 
ಇಲ್ಲ. ತದ್ದಿರುದ್ದ ಅದು ಉದಾತ್ತ ವಿಚಾರ. ಇಂದು ನಾವು ನೋಡುತ್ತಿರುವದು 
ಕೇವಲ ಅಪವಾದಾತ್ಮಕ ಅದ್ಭುತಗಳನ್ನು, ಅಂತೆಯೆ ಸಮಾಜದಲ್ಲಿ ಇಂದು ಹಿಂಸೆ 
ಮತ್ತು ವಿಸ್ಟಲನಗಳು ಕಾಣುತ್ತಿವೆ. ಆಪಾತತಃ ಕಾಣುವ ದೃಷ್ಟಾಂತಗಳನ್ನು ನೋಡಿ 
ದಿಗ್ಗಾಂತರಾಗದಿರೋಣ. ತಮ್ಮ ತಂದೆಯ ಉದ್ಯೋಗವನ್ನೇ ಮುಂದುವರಿಸಿಕೊಂಡು 
ಬಂದಿರುವ ಸಾವಿರಾರು ಬಡಗಿಗಳು ಇರುವರು; ಆದರೆ ವಕೀಲರಾಗಿರುವಂತಹ 


122 - ಸಮಾಜಧರ್ಮ 


ಬಡಗಿಗಳ ಮಕ್ಕಳು ಒಂದು ನನನ ಜನರಾದರೂ ಇರುವದಿಲ್ಲ ಹಿಂದಿನ ಕಾಲದಲ್ಲಿ 
ಇನ್ನೊಬ್ಬರ ಉದ್ಯೋಗದ ಮೇಲೆ ಅತಿಕ್ರಮಣ ಮಾಡಿ ಧನ ಸಂಚಯವನ್ನು 
| 2 0% ಅಕಾಂಕ್ಷೆಯು ಇರಲಿಲ್ಲ. ಹಿಂದಿನ ಕಾಲದಲ್ಲಿ WociMyr, 
ವಕೀಲ ವೃತ್ತಿಯು ಹಣಸಂಪಾದನೆಯಿಲ್ಲದ ಗೌರವವೃತ್ತಿಯಾಗಿತ್ತು. ಬುದ್ದಿವ೦ತನಾದ 
ಯಾವನೇ ಬಡಗಿಗೆ ಸಮಾಜ ಸೇವೆಗಾಗಿ ಹಣಕ್ಕಾಗಿಯಲ್ಲ- ವಕೀಲನಾಗುವದು 
ಸರಿಯಾಗಿತ್ತು. ಆದರೆ ಬರಬರುತ್ತ ಮುಂದೆ ಧನಾಕಾಂಕ್ಷೆಯೂ ಕೀರ್ತಿಯ ಆಶೆಯೂ 
ಇದರಲ್ಲಿ ಸೇರಿದವು. ವೈದ್ಯರು ಸಮಾಜದ ಸೇವೆಯನ್ನು ಮಾಡುತ್ತಿದ್ದರು ಮತ್ತು 
ಸಮಾಜವು ಕೊಟ್ಟುದರಿಂದ ತೃಪ್ತರಾಗಿ ಇರುತ್ತಿದ್ದರು.. ಆದರೆ ಈಗ ಅವರು 
ವ್ಯಾಪಾರಿಗಳಾಗಿರುವರಲ್ಲದೆ ಸಮಾಜಕ್ಕೆ ಗಂಡಾ೦ತರರಾಗಿರುವರು. ಉದ್ದೇಶವು ಶುದ್ಧ 
ಪರೋಪಕಾರವಾಗಿದ್ದಾಗ ವೈದ್ಯರ ಹಾಗು ವಕೇಲ ವೃತ್ತಿಗಳಿಗೆ ಉದಾರ ವೃತ್ತಿಗಳೆಂಬ 
ಯೋಗ್ಯ ಹೆಸರುಗಳಿದ್ದವು. 

ಪ್ರಶ್ನೆ : ಅದೆಲ್ಲ ಆದರ್ಶ ಸನ್ನಿವೇಶದಲ್ಲಿಯ ಮಾತು. ಆದರೆ ಧನಾರ್ಜನಕಾರಿ 
ಉದ್ಯೋಗಗಳಿಗಾಗಿ ಎಲ್ಲರೂ ಧಾವಿಸುತ್ತಿರುವಾಗ ನೀವು ಏನು ಮಾಡಬೇಕೆಂದಿರುವಿರಿ? 

ಉತ್ತರ :ಅದು ಬಹಳ ಸಾಮಾನ್ಯವಾಗಿ ಆಡುವ ಮಾತು. ಶಾಲೆ ಕಾಲೇಜುಗಳಲ್ಲಿ 
ಕಲಿಯುವ ಹುಡುಗರನ್ನೆಲ್ಲ ಸೇರಿಸಿರಿ ಮತ್ತು ಬುದ್ಧಿಮತ್ತೆಯ ವೃತ್ತಿಗಳಿಗಾಗಿ ಹೋಗುವ 
ಹುಡುಗರ ಸಂಖ್ಯೆಯ ಪ್ರಮಾಣವನ್ನು ಪರೀಕ್ಷಿಸಿರಿ. ದಾರಿಗರನ್ನು ದೋಚುವದು 
ಪ್ರತಿಯೊಬ್ಬನಿಗೂ ಯುಕ್ತವಾದ ಉದ್ಯೋಗವಲ್ಲ. ಸದ್ಯದ ಆಂದೋಲನವು ಅ೦ತಹ 
ರಸ್ತೆಯ ಲೂಟಿಗೆ ಇದ್ದಂತೆ ಕಾಣುತ್ತವೆ. ಎಷ್ಟುಜನರು ವಕೀಲರೂ ಸರಕಾರೀ ಸೇವಕರೂ 
ಆಗಬಲ್ಲರು? ಧನಸಂಚಯದಲ್ಲಿ ನ್ಯಾಯವಾಗಿ ನಿರತರಾಗ ಬಲ್ಲವರು ವೈಶ್ಯರೇ. 
ಅಲ್ಲಿಯೂ ಅವರ ವೃತ್ತಿಯೂ ಹಿರಿಬೇದಿಯ ದೋಚುಗಾರಿಕೆಯೆ ಆದರೆ ಅದು 
ತಿರಸ್ಕರಣೀಯ. ಲಕ್ಷಾಧೀಶರು ಲಕ್ಷಗಟ್ಟಲೆ ಇರಲಾರರು. 

ಪ್ರಶ್ನೆ : ತಮಿಳುನಾಡಿನ ಮಟ್ಟಿಗೆ ಹೇಳುವದಾದರೆ ಎಲ್ಲ ಬ್ರಾಹ್ಮಣೇತರರೂ ತಮ್ಮ 
ವರ್ಣದ ಉದ್ಯೋಗಗಳನ್ನು ಬಿಟ್ಟು ಬೇರೆ ಉದ್ಯೋಗಗಳನ್ನು ಕೈಕೊಳ್ಳಬೇಕೆನ್ನುವರು. 

ಉತ್ತರ : ೨೨ ದಶಲಕ್ಷ ತಮಿಳರ ವತಿಯಿಂದ ಮಾತನಾಡುವ ಆಧಿಕಾರವು 
ನಿಮಗಿದೆಯೆಂದು ನಾನು ಒಪ್ಪುವದಿಲ್ಲ. ನಾನು ಒ೦ದು ಸೂತ್ರವನ್ನು ನಿಮಗೆ ಹೇಳುತ್ತೇನೆ. 
ಬೇರೆ ಪ್ರತಿಯೊಬ್ಬನೂ ಆಗಲಾರದುದನ್ನು ನಾವು ಆಗೋಣ ಬೇಡ. ನೀವು ಈ 
ಮಾತನ್ನು ನಾನು ಲಕ್ಷಣಿಸಿದಂತ ಆವರ್ಣದ ತಳಹದಿಯ ಮೇಲೆ ನೀವು ಬಿಡಿಸಿ 
ನೋಡಬಹುದು. 


ಸಮಾಜಧರ್ಮ - 123 


ಪ್ರಶ್ನೆ : ವರ್ಣನಿಯಮವು ನಮ್ಮ ಪ್ರಾಪಂಚಿಕ ಆಕಾಂಕ್ಷೆಯನ್ನು ನಿಗ್ರಹಿಸುವದೆಂದು 
ನೀವು ಹೇಳಿರುವಿರಿ. ಅದು ಹೇಗೆ? 

ಉತ್ತರ : ನನ್ನ ತಂದೆಯ ಉದ್ಯೋಗವನ್ನೇ ನಾನು ಕೈಗೊಂಡರೆ ಅದನ್ನು 
ಕಲಿಯಲು ನಾನು ಶಾಲೆಗೆ ಸಹ ಹೋಗಬೇಕಾಗಿಲ್ಲ. ಅದರಿಂದ ನನ್ನ ಮಾನಸಿಕ 
ಉತ್ಸಾಹ ಶಕ್ತಿಯು ಆಧ್ಯಾತ್ಮಿಕ ಅನುಷ್ಠಾನಕ್ಕೆ ಮೀಸಲಾಗಿ ಉಳಿಯುವದು. ಏಕೆಂದರೆ 
ನನ್ನ ಉಪಜೀವನದ ಅಶ್ವಾಸನವು ನನಗೆ ದೊರೆತಿರುತ್ತದೆ. ನಿಜವಾದ ಧರ್ಮನುಷ್ಠಾನಕ್ಕೂ 
ಸುಖಕ್ಕೂ ವರ್ಣವು ಒ೦ದು ಭದ್ರವಿಮೆಯಿದ್ದಂತೆ. ಬೇರೆ ಉದ್ಯೋಗಗಳಿಗಾಗಿ ನಾನು 
ನನ್ನ ಶಕ್ತಿಯನ್ನು ವ್ಯಯಿಸಿದರೆ ಆತ್ಮ ಸಾಕ್ಷಾತ್ಕರದ ನನ್ನ ಶಕ್ತಿಯನ್ನು 
ಮಾರಿಕೊಂಡಂತಾಗುವದು. ಆರ್ಥತ್‌ ಒಂದು ಹಿಡಿ ಕೂಳಿಗಾಗಿ ಆತ್ಮವನ್ನು 
ವಕ್ರಯಿಸಿದಂತೆ ಆಗುವದು. 

ಪ್ರಶ್ನೆ : ಆಧ್ಯಾತ್ಮಿಕ ಅನುಷ್ಠಾನಕ್ಕೆ ಶಕ್ತಿಯು ಮೀಸಲಾಗುವದೆಂದು ನೀವು 
ಹೇಳುತ್ತಿರುವಿರಿ. ಆದರೆ ಇಂದು ತಮ್ಮ 'ತಂಡೆಗಳ ವೃತ್ತಿಯನ್ನು ಕೈಕೊಂಡಿರುವವರಲ್ಲಿ 

ಆಧ್ಯಾತ್ಮಿಕ ಸ೦ಸ್ಕೃತಿಯು ಎಳ್ಳಷ್ಟು ಕಾಣುವದಿಲ್ಲ. ಅವರ ವರ್ಣವೇ ಅವರನ್ನು ಅದಕ್ಕೆ 

ಅನರ್ಹರನ್ನಾಗಿ ಹಂಡೆ 

ಉತ್ತರ : ಆಚ ಬಗೆಗಿರುವ ವಿಕೃತ ಕಲನೆಯಗಳಿಂದ ನಾವು ಮಾತಾಡುತ್ತಿದ್ದೇವೆ. 
ನಿಜವಾಗಿ ವರ್ಣಪಾಲನೆಯು ನಡೆದಿದ್ದಾಗ ಆಧ್ಯಾತ್ಮಿಕ ತರಬೇತಿಗೆ ನಮಗೆ ಸ ಸಾಕಷ್ಟು 
ವ್ಯವಧಾನವಿತ್ತು. ಈಗಲೂ ದೂರದ ಹಳ್ಳಿಗಳಿಗೆ ನೀವು ಹೋಗಿರಿ. ನಗರವಾಸಿಗಳನ್ನು 
ಘಿ ನೋಡಿದರೆ ಹಳ್ಳಿಗರಲ್ಲಿ ib ಆಧ್ಯಾತ್ಮಿಕ ಸಂಸ್ಥ ತಿಯುಂಟಿಂಬುದನ್ನು 
ನೋಡಬಲ್ಲರಿ. ಸಾ ಸ೦ಯಮವೇ ಗೊತ್ತಿಲ್ಲ. 

ಆದರೆ ನೀವು ಯುಗದ ಅನಿಷ್ಟ ಪರಿಸ್ಥಿತಿಯನ್ನು ಕ೦ಡುಹಿಡಿದಿರುವಿರಿ. ಇತರರಿಗೆ 
ಶಕ್ಕವಲ್ಲದನ್ನು ನಾವು ಮಾಡದಿರೋಣ. ಇಚ್ಛೆ ಯಿದ್ದ "ಪ್ರತಿಯೊಬ್ಬನಿಗೂ ಗೀತಾಪಠನವು 
ಅಸಾಧ್ಯವಾದರೆ ಗೀತೆಯನ್ನು ನಾನು ಅಭ್ಯಸಿಸುವದಿಲ್ಲ. ಹಣವನ್ನು ಗಳಿಸುವದಕ್ಕಾಗಿ 
ಆಂಗ್ಲ ಭಾಷೆಯನ್ನು ಕಲಿಯುವದರ ಎರುದ್ಧ ನನ್ನ ಸಮಗ್ರ ಆತ್ಮವೇ ಉರಿದೇಳುತ್ತದೆ. 
ನಮ್ಮಲ್ಲಿ ಕೆಲವರಿಗಿರುವ ವಿಶ್ರಾಂತಿಯನ್ನು ಇತರ ಅನೇಕರಿಗೆ ದೊರೆವಂತೆ ನಮ್ಮ 
ಜೀವನಕ್ರಮವನ್ನು ಪುನರ್ವ್ಯವಸ್ಥಿತಪಡಿಸುವದವಶ್ಶ. ವರ್ಣನಿಯಮವನ್ನು ನಾವು 
ಪಾಲಿಸದಿದ್ದರೆ ಇದು ಅಸಾಧ್ಯ. 

ಪ್ರಶ್ನೆ : ಪುನಃ ಪುನಃ ಆ ಪ್ರಶ್ನೆಯನ್ನೇ ನಾನು ಕೇಳಿದರೆ ನನ್ನನ್ನು ದಯವಿಟ್ಟು 
ಕ್ಷಮಿಸಿರಿ. ಅದನ್ನು ಸರಿಯಾಗಿ ತಿಳಿದುಕೊಳ್ಳುವದೇ ನಮಗೆ ಬೇಕಾಗಿದೆ. ಬೇರೆಬೇರೆ 
ಕಾಲಗಳಲ್ಲಿ ಬೇಬೇರೆ ಉದ್ಯೋಗಗಳನ್ನು ಕೈಕೊಳ್ಳುವವನ ವರ್ಣವಾವುದು? 


124 - ಸಮಾಜಧರ್ಮ 


ಉತ್ತರ : ತನ್ನ ತಂದೆಯ ಉದ್ಯೋಗವನ್ನೇ ಕೈಕೊಂಡು ತನ್ನ ಉಪಜೀವನವನ್ನು 
ಸಾಗಿಸುತ್ತಿರುವವರೆಗೆ ಆತನ ವರ್ಣದಲ್ಲಿ ಯಾವ ವ್ಯತ್ಯಾವೂ ಆಗಲಾರದು 
ಸೇವಾಪ್ರೇಮದಿದ ಅವನು ಬೇರೆ ಕೆಲಸವನ್ನು ಮಾಡುತ್ತಿದ್ದರೆ ತನ್ನ ಮನಸ್ಸಿಗೆ ಬಂದುದನ್ನು 
ತಾನು ಮಾಡಬಹುದು. ಆದರೆ ಹಣವನ್ನು ಸಂಪಾದಿಸುವ ಉದ್ದೇಶದಿಂದ ಕಾಲಕಾಲಕ್ಕೆ 
ಉದ್ಯೋಗವನ್ನು ಅವನು ಬದಲಾಯಿಸಿದರೆ ಅಧೋಗತಿಗಿಳಿಯುವನಲ್ಲದೆ ವರ್ಣದಿಂದ 
ಪತಿತನಾಗುವನು. 

ಪ್ರಶ್ನೆ: ಶೂದ್ರನಿಗೆ ಬ್ರಾಹ್ಮಣನಲ್ಲಿರುವ ಎಲ್ಲ ಸದ್ಗುಣಗಳೂ ಇರಬಹುದು. ಆದರೂ 
ಅವನನ್ನು ಬ್ರಾಹ್ಮಣನೆಂದು ಯಾರೂ ತಿಳಿಯುವದಿಲ್ಲ. 

ಉತ್ತರ : ಈ ಜನ್ಮದಲ್ಲಿ ಅವನನ್ನು ಬ್ರಾಹ್ಮಣನೆಂದು ಕರೆಯದಿರ ಬಹುದು. 
ಯಾವ ವರ್ಣದಲ್ಲಿ ತಾವು ಹುಟ್ಟಿಲಿಲ್ಲವೋ ಆ ವರ್ಣವನ್ನು ತನಗೆ 
ಹೇಳಿಕೊಳ್ಳದಿರುವದೇ ಒಳಿತು. ಅದು ನಿಜವಾದ ನಮ್ರತೆಯ ಗುರುತು. 

ಪ್ರಶ್ನೆ : ವರ್ಣಕ್ಕಿರುವ ಗುಣಗಳು ಸಂಪ್ರಾಪ್ತವಾದವುಗಳಲ್ಲ; ಆನುವಂಶಿಕ 
ವಾಗಿರುವವೆಂದು ನೀವು ನಂಬುವಿರೋ? 

ಉತ್ತರ : ಅವುಗಳನ್ನು ಪಡೆಯಬಹುದು. ಆನುವಂಶಿಕವಾದ ಗುಣಗಳನ್ನು 
ಯಾವಾಗಲೂ ಬೆಳೆಸಿಕೊಳ್ಳಬಹುದು. ಮತ್ತು ಹೂಸ ಗುಣಗಳನ್ನು 
ಅಳವಡಿಸಿಕೊಳ್ಳಬಹುದು. ಆದರೆ ಹಣವನ್ನು ಸಂಪಾದಿಸಲು ಹೊಸ ಅವಕಾಶಗಳನ್ನು 
ಹುಡುಕಕೂಡದು. ನಮ್ಮ ಹಿರಿಯರಿಂದ ಆನುವಂಶಿಕವಾಗಿ ಬಂದುದರಿಂದ ನಾವು 
ತೃಪ್ತರಾಗಿರಬೇಕು. | 

ಪ್ರಶ್ನೆ : ತನ್ನ ಮನೆತನದ ಶೀಲಕ್ಕೆ ವಿರುದ್ಧವಾದ ಗುಣಗಳನ್ನು ವ್ಯಕ್ತಪಡಿಸುವವನನ್ನು 
ನೀವು ನೋಡಿರುವದಿಲ್ಲವೆ? 

ಉತ್ತರ: ಇದು ಕಠಿನ ಪ್ರಶ್ನೆ. ನಮ್ಮ ಪೂರ್ವಾಪರಗಳನ್ನೆಲ್ಲ ನಾವುತಿಳಿದಿಲ್ಲ. ಆದರೆ 
ನಾನು ನಿಮಗೆ ವಿವರಿಸಿ ಹೇಳಿದಂತಹ ವರ್ಣದ ನಿಯಮವನ್ನು ತಿಳಿದುಕೊಳ್ಳಲು 
ಈ ಪ್ರಶ್ನೆಯಲ್ಲಿ ನಾವು ಬಹಳ ಆಳವಾಗಿ ಹೋಗ ಬೇಕಾಗಿಲ್ಲ. ನನ್ನ ತಂದೆಯು 
ವ್ಯಾಪಾರಿಯಾಗಿದ್ದರೆ ಮತ್ತು ನಾನು ಸೈನಿಕನ ಗುಣಧರ್ಮಗಳನ್ನು ಪ್ರದರ್ಶಿಸುತ್ತಿದ್ದರೆ 
ಪ್ರತಿಫಲಾಪೇಕ್ಷೆಯಿಲ್ಲದೆ ಸೈನಿಕನಾಗಿ ನನ್ನ ದೇಶಸೇವೆಯನ್ನು ನಾನು ಮಾಡಬಹುದು. 
ಆದರೆ. ನನ್ನ ಉಪಜೀವನವನ್ನು ವ್ಯಾಪಾರದಿ೦ದಲೇ ಸಾಗಿಸತಕ್ಕದ್ದು. 

ಪ್ರಶ್ನೆ : ನಾವೀಗ ನೋಡುತ್ತಿರುವಂತೆ ಅಂತರಭೋಜನ ಅಂತರ ವಿವಾಹ ಇವುಗಳ 
ಬಗೆಗಿರುವ ನಿರ್ಬಂಧಗಳಲ್ಲಿಯೆ ಜಾತಿಯು ಕಂಡಬರುತ್ತಿದೆ. ವರ್ಣರಕ್ಷಣೆಯೆಂದರೆ 
ಈ ನಿರ್ಬಂಧಗಳನ್ನು ಉಳಿಸಿಕೊಳ್ಳುವದೆ೦ಂರ್ಥವೊ? 


ಸಮಾಜಧರ್ಮ - 125 


ಉತ್ತರ : ಅಲ್ಲ; ಎಳ್ಳನಿತೂ ಅಲ್ಲ. ಅದರ ಶುದ್ಧ ಪರಿಸ್ಥಿತಿಯಲ್ಲಿ ಯಾವ 
ನಿರ್ಬಂಧಗಳೂ ಇರಲಾರವು. 

ಪ್ರಶ್ನೆ : ಅವುಗಳನ್ನು ಬಿಟ್ಟುಬಿಡಬಹುದೋಗ? 

ಉತ್ತರ : ಬಿಡಬಹುದು. ಬೇರೆ ವರ್ಣದವರನ್ನು ಮದುವೆಯಾದರೂ ವರ್ಣವನ್ನು 
ಉಳಿಸಿಕೊಳ್ಳಬಹುದು. 

ಪ್ರಶ್ನೆ: ಆಗ ತಾಯಿಯ ವರ್ಣವು ಕಲಂಕಿತವಾಗುವದು. 

ಉತ್ತರ : ಹೆಂಡತಿಯು ಗಂಡನ ವರ್ಣವನ್ನೇ ಅನುಸರಿಸುವಳು. 

ಪ್ರಶ್ನೆ : ನೀವು ಹೇಳಿದಂತಹ ವರ್ಣಧರ್ಮದ ಸಿದ್ದಾಂತವು ಶಾಸ್ತ್ರಗಳಲ್ಲಿ 
ಇರುವದೋ?9 ಅಥವಾ ಅದು ನಿಮ್ಮದೆಯೋ? 

ಉತ್ತರ : ನನ್ನದಲ್ಲ. ಭಗವದ್ಗೀತೆಯಿಂದ ನಾನು ಅದನ್ನು ಪಡೆದಿದ್ದೇನೆ. 

ಪ್ರಶ್ನೆ : ಮನುಸ್ಮೃತಿಯಲ್ಲಿ ಹೇಳಿದಂತೆ ಆ ಸಿದ್ಧಾಂತವನ್ನು ನಿವು ಒಪ್ಪುತ್ತೀರಾ? 

ಉತ್ತರ : ತತ್ವವೇನೋ ಅಲ್ಲಿದೆ ಆದರೆ ಅದರ ಅನುಷ್ಠಾನಗಳು ಮಾತ್ರ ನನ್ನ 
ಮನಸ್ಸಿಗೆ ಹಿಡಿಸಿಲ್ಲ. ಗಂಭೀರ ಆಕ್ಷೇಪಗಳಿಗೆ ಅವಕಾಶವನ್ನು ನೀಡುವಂತಹ ಕೆಲವು 
ಭಾಗಗಳು ಅದರಲ್ಲಿವೆ. ಅವು ಪ್ರಕ್ಷಿಪ್ತ ಭಾಗಗಳೆಂದು ನಾನು ಬಗೆಯುತ್ತೇನೆ. 

ಪ್ರಶ್ನೆ : ಮನುಸ್ಮೃತಿಯಲ್ಲಿ ಅನ್ಯಾಯಗಳೆಷ್ಟೋ ಇರುವದಿಲ್ಲವೆ? 

ಉತ್ತರ : ಅಹುದು. ಹೆಂಗಸರಿಗೂ ನಿಮ್ಮಜಾತಿಯ ಜನರಿಗೂ ಬಹಳ ಅನ್ಕಾಯವು 
ಅದರಲ್ಲಿದೆ. ಆ ಹಸರಿದ್ದ ಮಾತ್ರಕ್ಕೆ ಎಲ್ಲವೂ ಶಾಸ್ತ್ರವಲ್ಲ. ಆದುದರಿಂದ 
ಶಾಸ್ತ್ರಗಳನಿಸಿಕೊಳ್ಳವುವುಗಳನ್ನು ಬಹಳ ಎಚ್ಚರಿಕೆಯಿಂದ ಓದಬೇಕು. 

ಪ್ರಶ್ನೆ : ಭಗವದ್ಗೀತೆಯು ನಿಮ್ಮ ಪ್ರಮಾಣ. ವರ್ಣವು "ಗುಣ ಕರ್ಮವಿಭಾಗಶಃ' 
ಎ೦ದು ಅದು ಹೇಳುತ್ತದೆ. ಅಂದಬಳಿದ ಜನ್ಮದ (ಹುಟ್ಟಿನ) ಮಾತನ್ನು ನೀವು ಹೇಗೆ 
ತಂದಿರಿ? 

ಉತ್ತರ : ಆಕ್ಷೇಪಣೇಯವಲ್ಲದ೦ತಹ ಪುಸ್ತಕವು ಅದೊಂದೇ ಆಗಿರುವದರಿಂದ 
ಭಗವದ್ಗೀತೆಯ ಪ್ರತಿಜ್ಞೆಯನ್ನು ಮಾಡಿ ಅದರ ಪ್ರಮಾಣವನ್ನು ನಾನು ಹೇಳುತ್ತೇನೆ. 
ಅದು ತತ್ವಗಳನ್ನು ಉಲ್ಲೇಖಿಸಿ ಅವುಗಳ ಅನುಷ್ಠಾನದ ಕ್ರಮವನ್ನು ನಿಮಗೇ ಬಿಟ್ಟುಕೊಟ್ಟಿದೆ. 
ಗೀತೆಯಲ್ಲಿ “ಗುಣಕರ್ಮವಿಭಾಗಶಃ' ಎಂದಿರುವದು ನಿಜ. ಆದರೆ ಗುಣಕರ್ಮಗಳು 
ಜನ್ಮತಃ ರಕ್ತಗತವಾಗಿ ಬರುತ್ತವೆ. ಭಗವಾನ್‌ ಕೃಷ್ಣನು “ ಚಾತುರ್ವರ್ಣ್ಯಂ ಮಯಾಸೃಷ್ಣಂ” 
ಅಂದರೆ “ನಾಲ್ಕು ವರ್ಣಗಳೂ ನನ್ನಿಂದ ಸೃಷ್ಟವಾಗಿವೆ” ಎಂದು ಹೇಳಿದ್ದಾನೆ. 

ಜನ್ಮದಿ೦ದ ವರ್ಣವಿರದಿದ್ದರೆ ಅದಕ್ಕೆ ಏನೂ ಬೆಲೆಯಿಲ್ಲ. 

ಪ್ರಶ್ನೆ : ವರ್ಣದ ವಿಷಯದಲ್ಲಿ ಉಚ್ಚನೀಚ ಭೇದವಿಲ್ಲವೆ? 


126 - ಸಮಾಜಧರ್ಮ 


ಉತ್ತರ : ಇಲ್ಲ. ಎ೦ದಿಗೂ ಇಲ್ಲ. ಆದರೆ ದೇಹಕ್ಕೆ ತಲೆಯು ಪ್ರಧಾನ 
ಅಂಗವಾಗಿರುವಂತೆ ಬ್ರಾಹ್ಮಣ್ಯವು ಇತರ ವರ್ಣಗಳಲ್ಲಿ ಅಗ್ರವೆಂದು ನಾನು ಹೇಳಿದರೂ 
ಉಚ್ಚನೀಚ ಎಂಬ ಭೇದವೆಂದಿಗೂ ಇಲ್ಲ. ಅರ್ಥ್‌, ಇದು ಉತ್ಕೃಷ್ಟ ಸೇವೆಗೆ 
ಅರ್ಹತೆ; ಉತ್ಕೃಷ್ಟ ಅಧಿಕಾರವಲ್ಲ. ಉಚ್ಚಸ್ಥಿತಿಯ ಸ್ಥಾನವನ್ನು ಅದು ತನಗೆ 
ಆರೋಪಿಸಿಕೊಂಡ ಕೂಡಲೇ ಅದು ತುಳಿದು ಹಾಕಲು ಯೋಗ್ಯ. 

ಪ್ರಶ್ನೆ : ಕುರಲ್‌ ಗ್ರಂಥವು ನಿಮಗೆ ಗೊತ್ತಿದೆ. ಆ ತಮಿಳು ಮಹಾಕೃತಿಕಾರನು 

ಹುಟ್ಟಿನಿಂದ ಜಾತಿಯಿಲ್ಲೆಂದು ಹೇಳುವದು ನಿಮಗೆ ಗೊತ್ತಿದೆ ಯಲ್ಲವೆ? ಹುಟ್ಟುವ 
ಕಾಲಕ್ಕೆ ಜೀವನವೆಲ್ಲ ಸರಿಸಮವೆಂದು ಆತನು ಹೇಳುತ್ತಾನೆ. 

ಉತ್ತರೆ : ಇ೦ದಿನ ಅತಿಶಯೋಕ್ತಿಗಳಿಗೆ ಉತ್ತರವಾಗಿ ಆತನು ಹಾಗೆ ಹೇಳಿದ್ದಾನೆ. 
ಯಾವದೇ ವರ್ಣವು ತಾನು ಶ್ರೇಷ್ಟವೆಂದು ಹೇಳಿಕೊಳ್ಳಲು ಆರಂಭಿಸಿದೊಡನೆ ಅದರ 
ವುರುದ್ಧ ಅವನು ಉಸಿರಬೇಕಾಯ್ತು ಆದರೆ ಹುಟ್ಟಿನಿಂದ ವರ್ಣವೆಂಬ ಮಾತನ್ನು 
ಅದು ಅಲ್ಪಗಳೆಯುವದಂದು ಅರ್ಥ "ವಾಗುವದಿಲ್ಲ. ವಿಷಮತೆಯ ಬೇರನ್ನು ಕತ್ತರಿಸುವ 
ಸುಧಾರಕನ ಪ್ರಯತ್ನವು ಅದು. 

ಪ್ರಶ್ನೆ : ಸದ್ಯದ ರೂಢಿಯು ಅತ್ಯಂತ ವಿಪರ್ಯಸ್ಸವಾಗಿದೆ. ಅಂದಬಳಿಕ 4 
ಸಂಪೂರ್ಣವಾಗಿ ಬಿಟ್ಟುಕೂಟ್ಟು ಹೊಸ ಪ್ರಕರಣವನ್ನೇ ಆರಂಭಿಸುವದೊಳಿತಾಗಲಿಕ್ಕಿಲ್ಲವೆ? 

ಉತ್ತರ : ನಾವು ಸ್ಥ ಸೃಷ್ಟಿಕರ್ತರಾಗಿದ್ದರೆ ಮಾತ ಇದು ಸಾಧ್ಯವಾಗಿದ್ದಿತು. ಹಿಂದೂ 
ಸ್ವಭಾವವನ್ನು ನಾವು ನಮ್ಮ ಒಂದು ಲೆಕ್ಕಣಿಕೆಯಗೆರೆಯಿಂದ ಪಲ್ಲಟಿಸಲಾರೆವು. ಆ 
ನಿಯಮವನ್ನು ನಾಶಪಡಿಸದೆ ಅದರ ಉಪಯೋಗದ ರೀತಿಯನ್ನು ನಾವು ಹುಡುಕಿ 
ತೆಗೆಯಬಹುದು. 

ಪ್ರಶ್ನೆ : ಶಾಸ್ತ್ರಕಾರರು ಹೊಸ ಸ್ಮತಿಗಳನ್ನು ರಚಿಸಿರುವಾಗ ನೀವೇಕೆ ಮಾಡಕೂಡದು? 

ಉತ್ತರ : ನವಸೃಷ್ಟಿಯನ್ನೇ ನಾನು ನಿರ್ಮಿಸಿದರೆ ನನ್ನ ಗತಿಯು ವಿಶ್ವಾಮಿತ್ರನ 
ಅವಸ್ಥೆಗಿಂತಲೂ ಹೀನತರವಾಗುವದು. ಏಕೆಂದರೆ ಅವನು ನನಗಿಂತಲೂ ಎಷ್ಟೋಪಟ್ಟು 
ದೊಡ್ಡವನಾಗಿದ್ದನು. 

ಪ್ರಶ್ನೆ : ನೀವು ವರ್ಣವನ್ನು ನಾಶಪಡಿಸದಿದ್ದರೆ ಅಸ ಸ ಶ್ಯತೆಯನ್ನು ನಾಶಮಾಡಲಾರಿರಿ. 

ಉತ್ತರ : ನನಗೆ ಹಾಗೆ ರತು ಅಸ |ಶೃತಾನಿವಾರಣೆಯ ಕಾರ್ಯದಲ್ಲಿ 
ವರ್ಣವು ಹಾಳಾಗಿಹೋದರೆ ನಾನು ಒಂದು ಹನಿ ಕಣ್ಣೀರನ್ನು ಹಾಕುವುದಿಲ್ಲ. ಆದರೆ 
ನಾನು ವರ್ಣಿಸಿದಂತಹ ವಣ್ಯದ ಕಲ್ಪನೆಗೂ ಅಸ್ಪ] ಶ್ವತೆಗೂ ಏನು ಸಂಬಂಧವಿದೆ? 

ಪ್ರಶ್ನೆ : ಸುಧಾರಣಾ ವಿರೋಧಿಗಳು ತಮ್ಮ ಬೆಂಬಲಕ್ಕಾಗಿ ನಿಮ್ಮ ಅಭಿಪ್ರಾಯಗಳನ್ನು 
ಉಪಯೋಗಿಸಿಕೊಳ್ಳುತ್ತಾರೆ. 


ಸಮಾಜಧರ್ಮ - 127 


ಉತ್ತರ : ಪ್ರತಿಯೊಬ್ಬ ಸುಧಾರಕನ ಗತಿಯೇ ಅದು. ಆತನ ಮಾತುಗಳನ್ನು 
ವಿಶಿಷ್ಟ ಹಿತಸಂಬಂಧಗಳಿದ್ದ ಜನರು ತಮಗೆ ಸರಿಕಂಡಂತೆ ತಪ್ಪುತಪ್ಪಾಗಿ 
ಉಪಯೋಗಿಸಿಕೊಳ್ಳುವರು. ಆದರೆ ನಾನು ಹಿ೦ದೂಧರ್ಮವನ್ನು ಬಿಡಬೇಕೆಂದೂ 
ಕೆಲವರು ಇಚ್ಛೆ ಸುತ್ತಿರುವ ಸ೦ಗತಿಯೂ ನಿಮಗೆ ಗೊತ್ತಿದೆ. ಬೇರೆ ಕಯ ಶಕ್ಕವಿದ್ದರೆ 
ನನ್ನ ನ್ನು ಬಂಕ 888 ಹೊರಗೆ ಹಂ ಬಯಸ ಸುತ್ತಿರುವರು. 
ವರ್ಣಾಶ್ರಮಧರ್ಮವನ್ನು ಉಳಿಸಲು ನಾನೆಲ್ಲಿಯೂ ಬಂದಿಲ್ಲ ಆದರೆ ವೈಕಮಿಗೆ 
ನಾನು ಅಸ ಸ ಶ್ಯಶಾ ನಿವಾರಣಗಾಗಿ ಹೋದೆನು. ಖಾದೀಪ್ರಚಾರ, ಹಿ೦ದೂ ಮುಸಲ್ಮಾನರ 
ಒಕ್ಕಟ್ಟು ಮತ್ತು ಅಸ್ಪಶ್ಯತಾ ನಿವಾರಣೆಯಂಬ ಸ್ವರಾಜ್ಯದ ಮೂರು ಕಂಬಗಳ ಕಾಂಗೆಸ್‌ 
ಗೊತ್ತುವಳಿಯನ್ನು ಸರು ನಾನೇ. ಆದರೆ wide ವರ್ಣಾಶ್ರಮ ಧರ್ಮಕ್ಕೆ 
ಅನಿಚಿತ ಮಹತ್ವವನ್ನು ಕೊಡುತ್ತಿದ್ದೇನಿಂಬ ಆರೋಪವನ್ನು ನೀವು ನನ್ನ ಮೇಲೆ 
ಹೊರಿಸಲಾರಿರಿ. 

ಪ್ರಶ್ನೆ : ನಿಮ್ಮ ಅನುಂಯಾಯಿಗಳನೇಕರು ನಿಮ್ಮ ಉಪದೇಶವನ್ನು 
ವಿಪರ್ಯಸ್ತಗೂಳಿಸುವರೆಂಬುದನ್ನು ನೀವು ಬಲ್ಲಿರಾ? | 

ಉತ್ತರ : ನನಗೆ ಗೊತ್ತಿಲ್ಲವೆ ಅದು? ಕೇವಲ ಹಾಗೆ ನನ್ನ ಅನುಯಾಯಿಗಳೆಂದು 
ಕರೆದುಕೊಳ್ಳುವ ಅನೇಕರಿರುವರೆಂಬುದನ್ನು ನಾನು ಬಲ್ಲೆನು. 

ಪ್ರಶ್ನೆ : ಬೌದ್ಧ ಧರ್ಮದಲ್ಲಿ ಬ್ರಾಹ್ಮಣರೇ ತುಂಬಿಕೊಂಡುದರಿಂದ ಅದನ್ನು 
ಭಾರತದಿಂದ ಹೊರದೂಡಲಾಯ್ತು. ಹಾಗೆಯೇ ಅವರ ಉದ್ದೇಶಕ್ಕೆ 
ಅನುಗುಣವಾಗದಿದ್ದರೆ ಅವರು ಹಿಂದೂಧರ್ಮವನ್ನು ಈ ದೇಶದಿಂದ ಓಡಿಸಿಬಿಡುವರು. 

ಉತ್ತರ : ಅವರು ಆ ಧೈರ್ಯವನ್ನು ಮಾಡಲಿ. ಆದರೆ ಬೌದ್ಧ ಧರ್ಮವು 
ಭಾರತದಿಂದ ಹೊರತಳ್ಳಲ್ಪಟ್ಟಿಲ್ಲವೆಂದು ನನ್ನ ನಿಶ್ಚಯ. ಬುದ್ಧನ ತತ್ವದ ಬಹುಭಾಗವನ್ನು 
ಭಾರತವು ಮೈಗೂಡಿಕೊಂಡಿದೆ. ಬೌದ್ಧ ಧರ್ಮವನ್ನು ಬುದ್ಧನ ಮನೋಭಾವದಿಂದ 
ಎಂಗಡಿಸ ತಕ್ಕದ್ದು ಹಾಗೆಯೇ ಕ್ರಿಸ ಧರ್ಮವನ್ನು ಕೈಸ್ತ ಮನೋಭಾವದಿಂದಲೂ 
EO ಕು. ಬುದ್ಧನ ತತ್ತ್ಯೋಪದೇಶದ ಮುಖ್ಯ ತಿರುಳನ್ನು ಅವರು 
ಅರಗಿಸಿಕೊಂಡುದರಿಂದ ಬೌದ್ಧಧರ್ಮವನ್ನು ಭಾರತದಿಂದ ಹೊರಗೆ ಓಡಿಸುವಲ್ಲಿ 
ಅವರು ಯಶಸ್ವಿಯಾದರು. 

ಪ್ರಶ್ನೆ : ಬೌದ್ದಧರ್ಮದ ಉತ್ತಮ ಅಂಶಗಳನ್ನು ಅರಗಿಸಿಕೂಂಡ ಆ ಬ್ರಾಹ್ಮಣರೇ 
ಅತ್ಯ೦ತ ಹೀನವಾದ ಅಪರಾಧಗಳನ್ನು ಮಾಡಿರುವರು. ಹರಿಜನರಿಗ 
ದೇವಾಲಯಪ್ರವೇಶದ ಹಕ್ಕನ್ನು ಕೊಡದೆ. ಅವರ ಮೇಲೆ ಕ್ರೂರವಾದ ನಿರ್ಬಂಧಗಳನ್ನು 
ಅವರು ಮಾಡಿರುವರು. 


128 - ಸಮಾಜಧರ್ಮ 


ಉತ್ತರ : ಕೆಲಮಟ್ಟಿಗೆ ನೀವು ಹೇಳುವದು ಸರಿಯಿದೆ. ಆದರೆ ಆ ದೋಷವನ್ನೆಲ್ಲ 
ಬ್ರಾಹ್ಮಣರ ಮೇಲೆ ಹೊರಿಸುವದು ತಪ್ಪು ಸಮಗ್ರ ಹಿ೦ಂದೂಧರ್ಮವೇ ಅದಕ್ಕೆ 
ಹೊಣೆಯಾಗಿದೆ. ವರ್ಣಧರ್ಮವು ವಿಪರ್ಯಸ್ತವಾಗಿ ಅಸ್ಪ] ಶೃತೆಗೆ ಅವಕಾಶವನ್ನು 
ಮಾಡಿಕೊಟ್ಟಿತು. ಬುದ್ಧಿಪೂರ್ವಕ ದುಷ್ಟತೆಯಲ್ಲ ಅದು. ಆದರೆ ಫಲ ಮಾತ್ರ ಒಂದು 
ಮಾನವ ದುರಂತ. 

ಪ್ರಶ್ನೆ : ಆದರೆ ವರ್ಣಾಶ್ರಮ ಧರ್ಮವೆಂಬ ಶಬ್ದವನ್ನು ನೀವು 
ಉಪಯೋಗಿಸುವವರೆಗೆ ಇಂದಿನ ಅನರ್ಥಕರ ಅಂಶಗಳೂ ಅದರ ಜೊತೆಯಲ್ಲಿ 
ಬುರತ್ತವೆ. 

ಉತ್ತರ : ಇದರ ನೀತಿಪಾಠವೆಂದರೆ ಅನರ್ಥಕರ ಅಂಶಗಳನ್ನು ನಾಶಮಾಡಿರಿ 
ಮತ್ತು ವರ್ಣಾಶ್ರಮ ಧರ್ಮದ ಮೂಲ ಪರಿಶುದ್ಧತೆಯನ್ನು ಕಾಯ್ದು ಕೊಳ್ಳಿರಿ. 


ನಿಮಗಾಗಿ ನನ್ನ ಕಾರ್ಯಕ್ರಮ 


ಪ್ರಶ್ನೆ : ಸಂಪೂರ್ಣ ದಿಗ್ಗಮೆಯಪರಿಸ್ಥಿತಿಯಿದೆ. ನಾವು ಹಿಂದಕ್ಕೆ ಹೇಗೆ 
ಹೋಗಬಹುದು) | 

ಉತ್ತರ : ತಳಹದಿಯನ್ನು ಕೆಡಿಸಬೇಡಿರೆಂದು ಹೇಳುವದೇ ನನ್ನ ಮುಖ್ಯ ಉದ್ದೇಶ. 
ಅದನ್ನು ಶುದ್ಧೀಕರಿಸುವ. ಅದನ್ನು ಬಿಟ್ಟು, ನೀವು ಹೊಸ ಧರ್ಮವನ್ನೇ ಸ್ಥಾಪಿಸಲು 
ಪ್ರಯತ್ನಿಸುತ್ತಿರುವಿರಿ. ಆದರೆ ಅದನ್ನು ಅಂಗೀಕರಿಸಲು ಯಾರೂ ಸಿದ್ದರಿಲ್ಲ. 
ಹಿ೦ದೂತ್ವವೆಂದರೆ ಬ್ರಾಹ್ಮಣ್ಯ ಅಂದರೆ ಹಿಂದೂತ್ಸದ್ಯೋತಕವಾದ ಒಂದೇ ಶಬ್ದವೆಂದರೆ 
ಬ್ರಾಹ್ಮಣ್ಯವಾಗಿತ್ತು. ಅರ್ಥಾತ್‌ ಬ್ರಹ್ಮವಿದ್ಯೆಯಾಗಿತ್ತು. ಅದನ್ನು ನೀವು ನಾಶಮಾಡಿದರೆ 
ಹಿ೦ದೂತ್ವನ್ನೇ ನೀವು ನಾಶಪಡಿಸುವಿರಿ. ನಿಮ್ಮ ಅಧಿಕಾರಗಳ ಮೇಲೆ ಬ್ರಾಹ್ಮಣನು 
ಅತಿಕ್ರಮಣ ಮಾಡಿದರೆ ಹೆಜ್ಜೆಹೆಜ್ಜೆಗೂ ಆತನನೊಬ್ಬ ಬ್ರಾಹ್ಮಣನನ್ನೂ ದುಷ್ಟನೆಂದು 
ನಿಂದಿಸುವದರಲ್ಲಿ ಯಾವ ಪ್ರಯೋಜನವೂ ಇಲ್ಲ. ಬ್ರಾಹ್ಮಣ ಬ್ರಾಹ್ಮಣರಲ್ಲಿ ಬೇಕಾದಷ್ಟು 
ಸುಧಾರಕ ಶ್ರೇಷ್ಠರನ್ನು ನಿಮ್ಮೆಡೆಗೆ ಒಲಿಸಿಕೊಳ್ಳಿರಿ. ಅವರ ಸಹಾಯದಿಂದ ನಿಮ್ಮ 
ಏಧಾಯಕ ಕಾರ್ಯಕ್ರಮದ ಭಾಗವನ್ನು ಪೂರೈಸಿಕೊಳ್ಳಿರಿ. ಅದರಿಂದ ಬ್ರಾಹ್ಮಣ 
ಬ್ರಾಹ್ಮಣೇತರಿಬ್ಬರಿಗೂ ಹಿತವಾಗುವದು. : 

ಸುಧಾರಕರ ವಿರೋಧಿಗಳೊಡನೆ ಹೋರಾಡಿರಿ. ಮತ್ತು ಅವರಿಗೆ “ನೀವು ಧನ 
ಮತ್ತು ಅಧಿಕಾರ ಇವುಗಳನ್ನು ಬೆಂಬತ್ತಿದರೆ ನಾವು ನಿಮ್ಮನ್ನು ಬ್ರಾಹ್ಮಣರೆಂದು 
ಕರೆಯುವುದಿಲ್ಲ. ನೀವು ವಿದ್ವಾಂಸರಾಗಿ ನಿಜವಾದ ಧರ್ಮವನ್ನು ನಮಗೆ ತಿಳಿಸದಿದ್ದರೆ 
ನಿಮ್ಮನ್ನು ಬ್ರಾಹ್ಮಣರೆಂದು ನಾವು ತಿಳಿಯುವದಿಲ್ಲ. ಎ೦ದು ಅವರಿಗೆ ಹೇಳಿರಿ. ಆಗ 


ಸಮಾಜಧರ್ಮ - 129 


ಅವರಿಂದ ನಿಮಗಾಗಿ ವಿರೋಧವೂ” ಬರುವದಿಲ್ಲ. ಈ ಸುಧಾರಣೆಯನ್ನು ಸಾಧಿಸಲು 
ನೀವು ತೀವ್ರವಾದ ಆಂದೋಲನವನ್ನು ನಡೆಸುವಿರಿ ಯಾವನೇ ಬ್ರಾಹ್ಮಣೇತರನಿಗೆ 
ಭೇದಭಾವವನ್ನು ತೋರುವ ಶಾಲೆಗಳನ್ನು ದೇವಾಲಯಗಳನ್ನು ನೀವು ಬಹಿಷ್ಕರಿಸಿರಿ. 
ಶುದ್ಧ ಚಾರಿತ್ರ್ಯದ, ನಿಜ ಪಾಂಡಿತ್ಯದ ಹಾಗು ಐಹಿಕ ಆಕಾಂಕ್ಷೆಗಳಿಂದ ಅಲಿಪ್ತರಿದ್ದ 
ಆಚಾರ್ಯರನ್ನು ಪಡಯಲು ಆಗ್ರಹ ತೊಡಿರಿ. ಅಸ್ಪಶ್ಯರಿಗೆ ಹಳೆಯ ದೇವಾಯಗಳಲ್ಲಿ 
ಪ್ರವೇಶವು ದೊರೆಯದಿದ್ದರೆ ಹೊಸ ದೇವಾಯಗಳನ್ನು ನೀವು ಕಟ್ಟಿಸಬಹುದು. 

ಅ೦ತರಭೋಜನದ ಪ್ರಶ್ನೆಯೊಂದಿದೆ. ಯಾವನ ಕೂಡ ಆದರೂ ಜಗಳವನ್ನು 
ಮಾಡಲು ಇದನ್ನೊಂದು ಕಾರಣವಾಗಿ ನಾನು ಮಾಡಬಾರದು. ಆದರೆ ವಿಂಗಡಿಸುವ 
ಗೆರೆಯಿದ್ದ ಸಮಾರಂಭವನ್ನು ನಾನು ಬಹಿಷ್ಠರಿಸಲೇಬೇಕು. 

ಆಸ್ಪ] ಶ್ಯರೂಡನೆ ಬಾ೦ಧವ್ಯವನ್ನು ನಾನು ಬೆಳಸುವೆನು. ನನ್ನ ರಕ್ತಸಂಬ೦ಧಿಯಾದ 
ಬಂಧುವಿನೊಡನೆ ನಡೆದುಕೊಂಡಂತೆ, ಅವರೊಡನೆಯೂ ನಾನು ನಡೆಯಬೇಕು. 
ಹಾಗು ಚಿಕ್ಕಪುಟ್ಟ ಜಾತಿ ಉಪಜಾತಿಗಳನ್ನು ತುಂಡುತುಂಡಾಗಿ ಖಂಡಿಸುವೆನು. 
ಆದುದರಿಂದ ನನ್ನ ಹುಡುಗನ ವಿವಾಹವನ್ನು ಮಾಡುವುದಾದರೆ ಬೇರೆ 
ಉಪವಿಭಾಗಗಳಿಗೆ ಸೇರಿದ. ಕನ ಯೊಡನೆ ಆತನ ವಿವಾಹವನ್ನು ನಾನು 
ನೆರವೇರಿಸುವೆನು. ಗುಜರಾತದಲ್ಲಿ ನೆಲೆಸಲು ಒ೦ದು ಹುಡುಗಿಯನ್ನು ನನ್ನೊಡನೆ 
ನೀವು ಕಳುಹಿಸಲಾರದಷ್ಟು ಮತ್ತು ಗುಜರಾತದಿ೦ದ ಒಂದು ಹುಡುಗಿಯನ್ನು ತಂದು 
ನಿಮ್ಮಲ್ಲಿಯೇ ತಮಿಳು ನಾಡಿನಲ್ಲಿ ನೆಲೆಸಿಕೊಳ್ಳಲಾರದಷ್ಟು ಜಾತಿಪದ್ಧತಿಯು ನಮ್ಮನ್ನು 
ಕಟ್ಟಿಹಾಕಿದೆ. | 

ಹರಿಜನರಿಗೆ ನಾನು ಧಾರ್ಮಿಕ ಶಿಕ್ಷಣವನ್ನು ಕೊಡುವೆನು. ಹಿಂದೂತ್ಸದ ಹಾಗು 
ನೀತಿಮತ್ತೆಯ ಮೂಲ ತತ್ವಗಳನ್ನು ತಿಳಿಸಿ ಹೇಳುವೆನು. ಇಂದು ಅವರು ಕೇವಲ 
ಪಶುಜೀವನನ್ನೇ ನಡೆಸಿರುವರು. ನಿಷಿದ್ಧ ಆಹರವನ್ನು ಸೇವಿಸದಿರಲು ಅವರ 
ಮನವೊಲಿಸುವೆನು. ಶುದ್ಧ ಜೀವನವನ್ನು ನಡೆಸಲು ಉಪದೇಶಿಸುವೆನು. ಹೀಗೆಯೆ 
ನೀವು ಈ ಪ್ರಶ್ನೆಗಳನ್ನು ಬೆಳೆಸಿಕೊಳ್ಳಬಹುದು. ಅ೦ದರೆ ನಿಮಗೆ ದೊಡ್ಡ ವಿಧಾಯಕ 
ಕಾರ್ಯ ಕ್ರಮವನ್ನು ಜರುಗಿಸಲು ಅನುಕೂಲವಾಗುವದು. 

(ಯಂಗ್‌ ಇಂಡಿಯಾ: ೨೪-೧೧-೨೭) 


ವರ್ಣಾಶ್ರಮವೂ ಅಂತರಭೋಜನವೂ 
ನನ್ನ ಅಭಿಪ್ರಾಯದ ಮೇರೆಗೆ ವರ್ಣಾಶ್ರಮವು ಮಾನವ ಸ್ವಭಾವದಲ್ಲಿಯೆ ಇದೆ. 
ಅದನ್ನು ಹಿಂದೂಧರ್ಮವು ಕೇವಲ ಒಂದು ಶಾಸ್ತ್ರವನ್ನಾಗಿಸಿದೆ. ಹುಟ್ಟಿಗೆ ಅದರ 


130 - ಸಮಾಜಧರ್ಮ 


ಸಂಬ೦ಧವಿದೆ. ಮನಬ೦ದಂತೆ ತನ್ನ ವರ್ಣವನ್ನು ಯಾವನೊಬ್ಬನು ಬದಲಿಸಲಾರನು. 
ವರ್ಣಧರ್ಮವನ್ನು ನಿರಾಕರಿಸಿದರೆ ಆನುವ೦ಶಿಕತೆಯ ನಿಯಮವನ್ನು 
ಅಲ್ಲಗಳೆದಂತಾಗುವುದು. ಆದರೆ ಅಸಂಖ್ಯ ಜಾತಿಗಳ ರೂಪದಲ್ಲಿ ಆದ ವಿಭಾಗವು 
ವರ್ಣಾಶ್ರಮಧರ್ಮತತ್ವದ ಕೂಡ ಅನುಚಿತವಾಗಿ ಚಿನ್ನಾಟವಾಡಿದ೦ತೆಯ ಸರಿ ನಾಲ್ಕು 
ವಿಭಾಗಗಳು ಸರ್ವಗ್ರಾಹಿಯಾಗಿವೆ. ಅಂತರಭೋಜನದಿಂದ ಅಥವಾ ಅಂತರ 
ವಿವಾಹದಿಂದ ಜನ್ಮತಃ ದೊರೆತ ಸ್ಥಾನಮಾನಕ್ಕೆ ಯಾವದೇ ಬಗೆಯ 
ಚ್ಯುತಿಯುಂಟಾಗುವುದೆ೦ದು ನಾನು ತಿಳಿಯುವುದಿಲ್ಲ. ನಾಲ್ಕು ವಿಭಾಗಗಳು 
ಸರ್ವಗ್ರಾಹಿಯಾಗಿವೆ. ನಾಲ್ಕು ವಿಭಾಗಗಳು ಮನುಷ್ಯನ ಉದ್ಯೊಗ ವೃತ್ತಿಯನ್ನು 
ಸಷ್ಟಪಡಿಸುತ್ತವೆಯಲ್ಲದೆ ಸಾಮಾಜಿಕ ಸಂಪರ್ಕಸಮಾಗಮಗಳನ್ನು ನಿರ್ಬಂಧಿಸುವದಿಲ್ಲ. 
ತನಗೆ ಉಚ್ಚಸ್ಥಾನವನ್ನೂ ಇನ್ನೊಬ್ಬನಿಗೆ ನೀಚ ಸ್ಥಾನವನ್ನೂ ಕೊಟ್ಟುಕೊಳ್ಳುವುದು 
ಹಿ೦ದೂ ಧರ್ಮದ ಪ್ರತಿಭೆಗೆ ವಿರುದ್ಧವಾದುದೆ೦ದು ನನ್ನ ಮತ. ಪರಮಾತ್ಮ ಸೃಷ್ಟಿಯ 
ಸೇವೆಗಾಗಿ ಎಲ್ಲರೂ ಹುಟ್ಟಿರುವದು, ಜ್ಞಾನದಿಂದ ಬ್ರಾಹ್ಮಣ, ರಕ್ಷಣಾಸಾಮರ್ಥ್ಯದಿಂದ 
ಕ್ಷತ್ರಿಯ, ವಾಣಿಜ್ಯಬಲದಿ೦ದ ವೈಶ್ಯ, ಕಾಯಕಷ್ಟದಿ೦ದ ಶೂದ್ರ. ಹೀಗೆನ್ನುವದರಿಂದ 
ಬ್ರಾಹ್ಮಣನು ದೈಹಿಕ ಶ್ರಮವನ್ನು ಮಾಡಬಾರದೆಂದಲ್ಲ. ಅಥವಾ ತನ್ನನ್ನಾಗಲಿ 
ಇತರರನ್ನಾಗಲಿ ರಕ್ಷಿಸ ಕೂಡದೆ೦ದಲ್ಲ. ಬ್ರಾಹ್ಮಣನನ್ನು ಆತನ ಜನ್ಮವು ಪ್ರಮುಖವಾಗಿ 
ಜ್ಞಾನ ಪುರುಷನನನ್ನಾಗಿ ಮಾಡುತ್ತದೆ. ಅನುವಂಶಿಕತೆಯಿಂದಲೂ ಶಿಕ್ಷಣದಿಂದಲೂ 
ಆತನು ಅದಕ್ಕೆ ಅತ್ಯಂತ ಯೋಗ್ಯನು. ಹಾಗೆಯೆ ಶೂದನಿಗೆ ಎಲ್ಲ ಜ್ಞಾನವನ್ನೂ 
ಸಂಪಾದಿಸಲು ಪ್ರತಿಬಂಧಕವಾದುದೇನೂ ಇಲ್ಲ. ಆದರೆ ತನ್ನ ದೇಹದಿಂದ ಅವನು 
ಹೆಚ್ಚು ಚೆನ್ನಾಗಿ ಸೇವೆ ಮಾಡಬಲ್ಲನು. ಆದುದರಿಂದ ಅವನು ಬೇರೆಯವರನ್ನು 
ಅವರವರ ವಿಶಿಷ್ಟ ಗುಣಧರ್ಮಾನುಸಾರ ಸೇವೆಗಾಗಿ ಮತ್ತರಪಡಬೇಕಾಗಿಲ್ಲ. ಆದರೆ 
ಜ್ಞಾನಾಧಿಕಾರದ ಮೂಲಕ ತಾನು ಶ್ರೇಷ್ಠನೆಂದು ತಿಳಿದುಕೊಳ್ಳುವ ಬ್ರಾಹ್ಮಣನು 
ಪತಿತನಾಗುವನು. ಅವನು ನಿಜವಾಗಿ ಅಜ್ಞಾನಿ. ಹಾಗೆಯೆ ತಮ್ಮ ತಮ್ಮ ವಿಶಿಷ್ಟ 
ಗುಣಗಳ ವಿಷಯವಾಗಿ ಹಮ್ಮೆ ಹೆಚ್ಚಳವನ್ನು ಹೇಳಿಕೊಳ್ಳುವವರೆಲ್ಲರ ಗತಿಯೂ ಇದೇ. 
ವರ್ಣಾಶ್ರಮವಂದರೆ ಆತ್ಮನಿಗ್ರಹ ಮತ್ತು ಉತ್ಸಾಹಶಕ್ತಿಯ ಉಳಿತಾಯ ಹಾಗು 
ಮಿತವ್ಯಯ. ' 
ಅಂತರಭೋಜನ ಅಂತರವಿವಾಹಗಳಿಂದ ವರ್ಣಾಶ್ರಮ ಧರ್ಮದ ಮೇಲೆ 
ಪ್ರತಿಕ್ರಿಯಿಯಾಗದಿದ್ದರೂ ಹಿಂದೂಧರ್ಮವು ಅತ್ಯ೦ತ ಆಗ್ರಹ ಪೂರ್ವಕವಾಗಿ 
ಅಂತರಭೋಜನ, ಅಂತರವಿವಾಹಗಳನ್ನು ನಿಷೇಧಿಸಿದೆ. ಆತ್ಮನಿಗಹದ ಪರಮಾಧಿಯನ್ನು 
ಹಿಂದೂಧರ್ಮವು ಮುಟ್ಟಿದೆ. ದೇಹದ ಮೋಹವನ್ನು ತ್ಯಜಿಸುವದರಿಂದ ಆತ್ಮದ 


ಸಮಾಜಧರ್ಮ - 131 


ಸ್ವಾತ೦ತ್ರ್ಯಕ್ಕೆ ಅವಕಾಶವಾಗುವುದೆ೦ಬ ತ್ಯಾಗದ ಧರ್ಮವೇ ಅದಾಗಿದೆ. ತನ್ನ ಮಗನೊಡನೆ 
ಊಟಮಾಡಲೇ ಬೇಕೆಂಬುದು ಹಿ೦ದುವಿನ ಧರ್ಮದ ಅಂಗವಾಗಿಲ್ಲ. ಮತ್ತು ವಿಶಿಷ್ಟ 
ಗುಂಪಿನೊಳಗಿ೦ದಲೇ ಕನ್ಕೆಯನ್ನು ಆರಿಸಿಕೊಳ್ಳಬೇಕೆಂಬ ನಿರ್ಬಂಧಕ್ಕೊಳಗಾಗಿ ಆತನು 
ಆತ್ಮನಿಗ್ರಹವನ್ನು ಪ್ರಯೋಗಿಸುವನು. ಮೋಕ್ಷಕ್ಕೆ ಗೃಹಸ್ಮ್ಥಧರ್ಮವು ಅವಶ್ಯವೆಂದು 
ಹಿ೦ಂದೂಧರ್ಮವು ತಿಳಿಯುದಿಲ್ಲ. ವಿವಾಹವು ಜನನದಂತೆ ಒಂದು ಪತನವೇ ಸರಿ. 
ಜನನಮರಣಗಳಿಂದ ಬಿಡುಗಡೆ ಹೊ೦ದುವದೇ ಮುಕ್ತಿ. ತ್ವರಿತ ಆತ್ಮವಿಕಾಸಕ್ಕೆ 
ಅಂತರಭೋಜನ, ಅಂತರವಿವಾಹ ನಿಷೇಧವು ಅತ್ಯವಶ್ಯವಾಗಿದೆ. ಆದರೆ ಈ 
ಸ್ವಾರ್ಥತ್ಕಾಗವು ವರ್ಣದ ಒರೆಗಲ್ಲಲ್ಲ. ಶೂದ್ರ ಬಂಧುವಿನೊಡನೆ ಊಟ ಮಾಡಿದರೂ 
ಬ್ರಾಹ್ಮಣನು ಬ್ರಾಹ್ಮಣನಾಗಿಯೇ ಉಳಿಯಬಲ್ಲನು. ಆದರೆ ಜ್ಞಾನದ ಮೂಲಕ ಸೇವೆಯನ್ನು 
ಮಾಡುವ ತನ್ನ ಧರ್ಮವನ್ನು ಮಾತ್ರ ಅವನು ಬಿಟ್ಟಿರಬಾರದು. ನಾನು ಮೇಲೆ 
ಹೇಳಿದ್ದುದರಿಂದ ವಿವಾಹ ಭೋಜನಗಳ ನಿಗ್ರಹವು ಉಚ್ಛನೀಚತೆಯನ್ನವಲಂಬಿಸಿಲ್ಲೆಂದು 
ವ್ಯಕ್ತವಾಗುವದು. ಉಚ್ಚನೀಚ ಎ೦ಬ ಬುದ್ದಿಯಿಂದ ಇನ್ನೊಬ್ಬನೊಡನೆ ಊಟಮಾಡಲು 
ಒಪ್ಪದ ಹಿಂದೂವು ತನ್ನ ಧರ್ಮವನ್ನು ಸರಿಯಾಗಿ ಪ್ರಶಿನಿಧಿಸುವದಿಲ್ಲ. 
ದುರ್ದೈವದಿಂದ ಇಂದು ಬರೀ ಊಟಮಾಡುವದು ಅಥವಾ ಊಟ 
ಮಾಡದಿರುವದು ಇವುಗಳಲ್ಲಿಯೆ ಹಿಂದೂಧರ್ಮವಿದ್ದಂತೆ ಕಾಣುತ್ತದೆ. 
ಮುಸಲ್ಮಾನನೊಬ್ಬನ ಮನೆಯಲ್ಲಿ ನಾನು ರೊಟ್ಟಿಯನ್ನು ತೆಗೆದುಕೊಂಡು ಪವಿತ್ರ 
ಹಿ೦ದೂವೊಬ್ಬನನ್ನು ಗಾಬರಿಗೊಳಿಸದೆನು. ಮುಸಲ್ಮಾನ ಮಿತ್ರನುಕೊಟ್ಟ ಬಟ್ಟಲಲ್ಲಿ 
ಹಾಲನ್ನು ಹಾಕುತ್ತಿರುವ ನನ್ನನ್ನು ಕ೦ಡು ಅವನಿಗೆ ಬಹಳ ವೇದನೆಯಾಯ್ತು. ಆದರೆ 
ಮುಸಲ್ಮಾನ ಮಿತ್ರನ ಕೈಯಿಂದ ರೊಟ್ಟಿಯನ್ನು ತೆಗೆದುಕೊಂಡ ಬಳಿಕವಂತೂ ಅವನ 
ದುಃಖಕ್ಕೆ ಎಲ್ಲೆಯೇ ಉಳಿಯಲಿಲ್ಲ. ಯಾರಕೂಡ ಏನನ್ನು ಉಣ್ಣಬೇಕೆಂಬ ಸುದೀರ್ಫ 
ನಿಯಮ ನಿಬಂಧನೆಗಳ ಹಂತಕ್ಕೆ ಹಿಂದೂಧರ್ಮವು ಇಳಿದರೆ ಅದು ತನ್ನ ಸಾರವನ್ನೇ 
ಕಳೆದುಕೊಳ್ಳುವ ಭೀತಿಯಿದೆ. ಆತ್ಮವಿಕಾಸಕ್ಕೆ ಮದ್ಯ ಮಾದಕ ಸೇವನೆಗಳ ನಿಷೇಧ, 
ಹಾಗು ಮಾಂಸಾಹಾರ ನಿಷೇಧ ಇವುಗಳ ಬಹಳ ಸಹಾಯಕಾರಿಯಾಗಿವೆಯೆಂಬುದು 
ನಿಸಂದೇಹ. ಆದರೆ ಅವುಗಳೇ ಗುರಿಗಳಲ್ಲ. ಮಾಂಸವನ್ನು ಯಾರೊಡನೆ ಬೇಕಾದರೂ 
ತಿಂದರೂ ಯಾವಾಗಲೂ ದೇವನ ಭೀತಿಯಿಂದಿರುವವನು, ಮಾಂಸಭಕ್ಷ 
ಣಮಾಡುತ್ತಿರುವವಗಿ೦ತ ಮುಕ್ತಿಗೆ ಹೆಚ್ಚು ಸಮೀಪಗತನಾಗಿರುವನು. 


ವರ್ಣಾಶ್ರಮ ಮತ್ತು ಸಮಾಜದ ಆವಶ್ಯಕತೆಗಳು 


ನಾನು ವಿವರಿಸಿದಂತೆ ವರ್ಣಾಶ್ರಮವು ಸಮಾಜದ ಆರ್ಥಿಕ, ಸಾಮಾಜಿಕ ಹಾಗು 
ಧಾರ್ಮಿಕ ಆವಶ್ಯಕತೆಗಳನ್ನು ತಣಿಸುತ್ತದೆ. ಈ ನಿಯಮ ಪಾಲನೆಯನ್ನು ಅ೦ಗೀಕರಿಸಿದ 
132 - ಸಮಾಜಧರ್ಮ | 


ಸಮಗ್ರ ಸಮಾಜವು ಸಾಮಾಜಿಕ ಅನರ್ಥಗಳನ್ನು ಇಲ್ಲದಂತೆಸಗುವುದರಿಂದ ಧಾರ್ಮಿಕ 
ಆವಶ್ಯಕತೆಗಳನ್ನು ಅದು ಪೂರೈಸುತ್ತದೆ. ಮತ್ತು ಸಂಪೂರ್ಣವಾಗಿ. ಘಾತಕವಾದ 
ಆರ್ಥಿಕ ಸ್ಪರ್ಧೆಯನ್ನು ತಡೆಯುತ್ತದೆ. ಸಮಾಜದ ಹಕ್ಕುಗಳನ್ನು ಎವರಿಸುವುದಕ್ಕಿಂತಲೂ 
ಅದರ ಹೊಣೆಗಳನ್ನು ಇದು ನಿರ್ದೇಶಿಸುತ್ತದೆಯೆಂದು ತಿಳಿದುಕೊಂಡರೆ ಪೂರ್ಣ 
ಸರಿಸಮಾನವಾದ ಧನದ ಹಂಚಿಕೆಯಾಗುವದೆಂದು ಹೇಳಲು ಬಾರದಿದ್ದರೂ ಶಕ್ಕವಿದ್ದಷ್ಟು 
ಉಚಿತವಾದ ರೀತಿಯಲ್ಲಿ ಹಣದ ಹಂಚಿಕೆಯ ಆಶ್ವಾಸನವನ್ನು ನೀಡಬಲ್ಲದು. 
ಆದುದರಿಂದ ಈ ನಿಯಮವನ್ನು ಮುರಿದು ಕರ್ತವ್ಯಗಳನ್ನು ಹಕ್ಕುಗಳೆಂದು ತಪ್ಪು 
ತಿಳಿದುಕೊಂಡರೆ ಮತ್ತು ಸ್ವಾರ್ಥ ಪುರಸ್ಕಾರಕ್ಕಾಗಿ ಉದ್ಯೋಗಗಳನ್ನು ಆರಿಸಿಕೊಂಡರೆ 
ವರ್ಣದಲ್ಲಿ ಅವ್ಯವಸ್ಥೆಯಾಗಿ ಸಮಾಜವು ಆಸ್ತವ್ಯಸ್ತವಾಗುವದು. ಈ ನಿಯಮದಲ್ಲಿ 
ತನ್ನ ಮನಃ ಪ್ರವೃತ್ತಿಯ ವಿರುದ್ಧ ಆನುವಂಶಿಕವಾಗಿ ಬಂದ ಉದ್ಯೋಗವನ್ನೇ 
ಕೈಕೊಳ್ಳಬೇಕೆಂಬ ಒತ್ತಾಯದ ಪ್ರಶ್ನೆಯೇ ಇಲ್ಲ. ಸಾವಿರಾರು ವರ್ಷಗಳವರೆಗೆ 
ಅಬಾಧಿತವಾಗಿ ನಡೆದು ಬ೦ದ ವರ್ಣಾಶ್ರಮ ನಿಯಮದಲ್ಲಿ ಹೊರಗಿನ ಒತ್ತಾಯದ 
ಪ್ರಶ್ನೆಯೇ ಇರಲಿಲ್ಲ. ಅಂದಬಳಿಕ ಅಂತಹ ಬಾಹ್ಯ ಬಲುಮೆಯ ಪ್ರಶ್ನೆಯು 
ಉದ್ಭವಿದಲಾರದು. ಜನರು ಈ ನಿಯಮದಲ್ಲಿರುವ ನ್ಯಾಯವನ್ನೂ ಧರ್ಮವನ್ನೂ 
ಆಚಾರತಃ ಒಪ್ಪಿಕೊಂಡು ಸ್ವಪ್ರೇರಣೆಯಿ೦ದ ಅದನ್ನು ನಡೆಸುತ್ತಿದ್ದರು. ಇಂದು ರಾಷ್ಟ್ರಗಳು 
ಈ ನಿಯಮವನ್ನು ಅರಿಯದೆ ಅಜ್ಞಾನದಲ್ಲಿರುವದರಿಂದಲೂ ಅದನ್ನು 
ಉಲ್ಲಂಘಿಸುತ್ತಿರುವುದರಿಂದಲೂ ವಿವಿಧ ಕಷ್ಟಗಳನ್ನು ಅನುಭವಿಸುತ್ತಿವೆ. ನಾಗರಿಕವೆಂದು 
ಕರೆದುಕೂಳ್ಳವ, ರಾಷ್ಟ್ರಗಳು ಸಮಾಧಾನ ಪೂರ್ಣವೂ ಸಮತೋಲಯುಕ್ತವೂ ಆದ 
ಪರಿಸ್ಥಿತಿಯನ್ನು ಇನ್ನೂ ತಲುಪಿಲ್ಲ. 

ಅಂತರಭೋಜನ ಹಾಗೂ ಅಂತರವಿವಾಹ ನಿರ್ಬಂಧಗಳಿಗೂ ವರ್ಣಾಶ್ರಮದ 
ಈ ಕಲ್ಪನೆಗೂ ಯಾವ ಸಂಬಂಧವೂ ಇಲ್ಲವೆಂಬುದನ್ನು ತಿಳಿದುಕೊಳ್ಳುವುದು 
ಸುಲಭವಾಗಿದೆ. ವೇದಗಳಲ್ಲಿಯೂ ಮಹಾಭಾರತದಲ್ಲಿಯೂ ಅಂತರವಿವಾಹ 
ಅಂತರಭೋಜನಗಳ ದೃಷ್ಟಾಂತಗಳು ತುಂಬಿವೆ. ಆದರೆ ಇವು ಅವರವರ ಇಚ್ಛೆಯ 
ವಿಷಯಗಳಲ್ಲದೆ ಧಾರ್ಮಿಕ ನಿಯಮಗಳ ವಿಷಯಗಳಲ್ಲ. ಇನ್ನೊಬ್ಬರೊಡನೆ ಊಟವನ್ನು 
ಮಾಡಬೇಕೆಂದಾಗಲಿ ಯಾರನ್ನೂ ಒತ್ತಾಯಪಡಿಸಲಾಗದು. ಸಾಮಾಜಿಕ ರೂಢಿಗಳು 
ಬೆಳೆಬೆಳೆದು ಈ ವಿಷಯಗಳನ್ನು ಹಚ್ಚುಕಡಿಮೆ ನಿಯಮನಗೊಳಿಸುವವೆಂಬ ಮಾತು 
ನಿಸಂದೇಹ. ಆದರೆ ಧಾರ್ಮಿಕ ವಿಧಿಗಳೆಂದು ಅವುಗಳಿಗೆ ಪ್ರಾಮುಖ್ಯತೆಯನ್ನು 
ಕೊಡುವದು ತಪ್ಪಾಗುವದು. ಅವು ಸಾಮಾಜಿಕ ಸುಧಾರಣೆಯ ವಿಷಯಗಳೆಂಬಮಟ್ಟಿಗೆ 


ಸಮಾಜಧರ್ಮ - 133 


ಎಚಾರಮಾಡುವದಾದರೆ ವರ್ಣಾಶ್ರಮಧರ್ಮಕ್ಕೂ ಅಸ್ಪಶ್ಯತಾನಿವಾರಣಗೂ 
ಸಂಬ೦ಧವಿಲ್ಲದ ಬೇರೆ ವಿಷಯಗಳು ಅವು ಎಂದು ಅವುಗಳನ್ನು ಕಾಣಬೇಕೆಂದು 
ನನ್ನ ಮತ. 

ವರ್ಣಧರ್ಮದಿಂದ ಪ್ರತ್ಯೇಕವಾದ ಬಹುಜಾತಿಗಳ ವಿಷಯವನ್ನು ಕುರಿತು 
ಹೇಳುವುದಾದರೆ ಅವು ಹೊರಗಿನಿಂದ ಹೇರಲಾದ ಕಟ್ಟುನಿಟ್ಟಾದ ಅಂತರಭೋಜನ 
ಅಂತರವಿವಾಹ ನಿರ್ಬಂಧಗಳುಳ್ಳ ಉದ್ಯೋಗ ಸಂಘಗಳು ಅಥವ ಸಮಾಜಗಳು 
ಎಂದೆನ್ನಬಹುದು. ಪ್ರತಿಯೊಂದು ಶಾಖೆಯೂ ಬೊಡ್ಡೆಯಾಗಿ ಮತ್ತೆ ಹೊಸ ಶಾಖೆಗಳನ್ನು 
ಹುಟ್ಟಿಸುವಂತಹ ಪ್ರಸಿದ್ದ ಆಲದ ಮರದ ಅಸಂಖ್ಯ ಎಲೆಗಳಂತೆ ಅನೇಕ ಜಾತಿಗಳು 
ಕಣ್ಮರೆಯಾಗಿವೆ; ಹೊಸವು ತಲೆಯೆತ್ತುತ್ತಿವೆ. ನಿಜವಾಗಿಯೂ ವರ್ಣಾಶ್ರಮಕ್ಕೂ 
ಅವುಗಳಿಗೂ ಸಂಬಂಧವಿಲ್ಲ; ಧರ್ಮಕ್ಕೂ ಅವುಗಳಿಗೂ ಸಂಬಂಧವಿಲ್ಲ. ಈ ಸಂಘಗಳ 
ಕಾರ್ಯಪದ್ಧತಿಯೂ ಅಜ್ಞಾನದ ಮೂಲಕ, ಹಿಂದೂತ್ಸದ ಆಂತರಿಕ ಭಾಗಗಳು 
ಇವು ಎ೦ಬ ಅಭಿಪ್ರಾಯವು ಸನಾತನಿಗಳಲ್ಲಾಗಿದೆಯೆಂದು ನನ್ನ ಮತ. ಈ ಸಂಘಗಳಲ್ಲಿ 
ಅನೇಕ ಅನಿಷ್ಟ ರೂಢಿಗಳು ಸೇರಿವೆಯೆಂಬ ಸಂಗತಿಯು ನಿರ್ವಿವಾದ. ಆದರೆ 
ಹಿಂದೂಧರ್ಮಪು ಸಜೀವವಾದ ಸಚೇತನವಾದ ಧರ್ಮವಾಗಿ ಉಳಿಯದಿದ್ದುದೇ 
ಇದರ ಕಾರಣ. ವೇಗವಾಗಿ ವ್ಯಯವಾಗುತ್ತಿರುವ ಬ೦ಡವಾಳವನ್ನೇ ತಿಂದು ಇಂದು 
ಉಪಜೀವಿಸಲಾರಂಭಿಸಿದ್ದೇವೆ. 


ವರ್ಣಧರ್ಮ 


ವರ್ಣಧರ್ಮದ ಅರ್ಥವನ್ನು ನಾನು ಮಾಡಿಕೊಂಡಂತೆ, ಅತ್ಯುನ್ನತ ಮಾನಸಿಕ 
ವಿಕಾಸಕ್ಕೆ ಅದರಲ್ಲಿ ಯಾವದೇ ಬಗೆಯ ಆತಂಕವಿಲ್ಲ. ತನ್ನ ಭೌತಿಕ ಭವಿತವ್ಯವನ್ನು 
ಸುಧಾರಿಸಿಕೊಳ್ಳಲು ಆನುವಂಶಿಕ ಉದ್ಯೋಗವನ್ನು ಬಿಟ್ಟುಕೊಟ್ಟು ಜೀವನ 
ಸೌಂದರ್ಯಾನಂದಗಳನ್ನೇ ಇಂದು ಹ್ರಾಸಗೊಳಿಸುತ್ತಿರುವ ಅನರ್ಥಕರವೂ 
ಅನಾರೋಗ್ಯಕರವೂ ಆದ ಸರ್ಧೆಯ ಪದ್ಧತಿಗೆ ಆಸ್ಪದವನ್ನು ಮಾಡಿಕೊಡುವುದರ 
ವಿರುದ್ದ ಮಾತ್ರ ಅದರ ಆತಂಕವಿದೆ, 


ವರ್ಣ ಮತ್ತು ಆಶ್ರಮ ನಿಯಮ 


ವಣಾಶ್ರಮಧರ್ಮದ ನಿಯಮವಿಲ್ಲದ ಹಿಂದೂಧರ್ಮದಲ್ಲಿ ಯಾವ ಹುರುಳೂ 
ಇಲ್ಲೆಂದು ಪ್ರತಿಯೊಬ್ಬನೂ ಒಪ್ಪುವನು. ವರ್ಣಾಶ್ರಮಧರ್ಮದ ವಿಷಯಕ್ಕೆ 
ಬಹುಭಾಗವನ್ನು ಮಾಸಲಿಡದ ಸ್ಮತಿಗಂಥವನ್ನು ಕಾಣುವದೇ ಆಶಕ್ಕ. ವರ್ಣಾಶ್ರಮದ 
ಈ ನಿಯ.ವು ಅತ್ಯಂತ ಪ್ರಾಚೀನವಾದ ವೇದಗಳಲ್ಲಿದೆ. ಆದುದರಿಂದ ಹಿಂದೂ 


134 - ಸಮಾಜಧರ್ಮ 


ಎಂದು ಕರೆದಕೊಳ್ಳುವವರಾರೂ ಅದನ್ನು ಕಡೆಗಣಿಸಲಾರರು. ಅದನ್ನು ಸಂಪೂರ್ಣವಾಗಿ 
ಅಭ್ಯಸಿಸುವದು ಆತನ ಕರ್ತವ್ಯವಾಗಿದೆ. ಅದು ಹರುಳಿಲ್ಲದುದೆಂದು ಅದನ್ನು 
ನಿರಾಕರಿಸಬಹುದು. ಅದು ಸಾರ್ವತ್ರಿಕ ನಿಯಮದ ಪ್ರತೀಕವೆಂದು ಕಂಡುಬಂದರೆ 
ಅದನ್ನು ಪೂರ್ವದ ಪರಿಶುದ್ಧ ಸ್ವರೂಪಕ್ಕೆ ತರುವದಕ್ಕೂ ಬೆಳಸುವದಕ್ಕೂ ದುಡಿಯಬೇಕು. 

ಆಶ್ರಮ ನಿಯಮವು ಸದ್ಯಕ್ಕೆ ನುಡಿಯಲ್ಲಿಯೂ ಇಲ್ಲ. ನಡೆಯಲ್ಲಿಯೂ ಇಲ್ಲ. 
ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಸನ್ಯಾಸಿ ಎಂಬ ನಾಲ್ಕು ಆಶ್ರಮಗಳನ್ನು 
ಹಿಂದೂಧರ್ಮದಲ್ಲಿ ವಿಧಿಸಿದೆ. ಪ್ರತಿಯೊಬ್ಬ ಹಿಂದೂ ತನ್ನ ಜೀವನದ ಧ್ಯೇಯವನ್ನು 
ಸಿದ್ಧಿಸಿಕೊಳ್ಳಲು ಇವುಗಳನ್ನೆಲ್ಲ ಪಾಲಿಸಬೇಕು. ಆದರೆ ಮೊದಲನೆಯ ಹಾಗು ಕೂನೆಯ 
ಆಶ್ರಮವು ಬಹುಶಃ ಈಗ ಆಚರಣೆಯಲ್ಲಿ ಉಳಿದಿಲ್ಲ. ಹೆಸರಿಗೆ ಮಾತ್ರ ಚತುರ್ಥ 
ಆಶ್ರಮವನ್ನೂ ಅತ್ಯಲ್ಪ ಮಟ್ಟಿಗೆ ಪಾಲಿಸಲಾಗುತ್ತಿದೆ. ಎರಡನೆಯ ಆಶ್ರಮವನ್ನು ಎಲ್ಲರೂ 
ಇಂದು ಪಾಲಿಸುತ್ತಿರುವರೆಂದು ಹೇಳಲಾಗುತ್ತಿದೆ. ಆದರೆ ಅದಾದರೂ ಬರೀ ಹೆಸರಿನಲ್ಲಿ; 
ನಿಜವಾದ ಸ್ವರೂಪದಲ್ಲಲ್ಲ ನಾವೂ ಇತರ ಪ್ರಾಣಿಗಳಂತೆ ತಿಂದು ಉಂಡು ನಮ್ಮ 
ವಂಶವನ್ನು ಬೆಳಸುತ್ತೇವೆನ್ನೂ ನಿಜ. ಆದರೆ ಹಾಗೆ ಮಾಡುವಲ್ಲಿ ನಾವು ಕೇವಲ 
ದೇಹನಿಯಮವನ್ನು ಪಾಲಿಸುತ್ತಿರುವೆವಲ್ಲದೆ ಅದರ ಜೀವಾಳವನ್ನಲ್ಲ. ಈ ಆಶ್ರಮದ 
ಮುಖ್ಯ ಮರ್ಮವನ್ನು ನಡೆಸುತ್ತಿರುವವರು ಈ ನಿಯಮಪಾಲಕರಲ್ಲ. ಇಂದಿನ ಗೃಹಸ್ಥರ 
ಜೀವನವು ವಿಲಾಸಜೀವನವಾಗಿದೆ. ಈ ನಾಲ್ಕು ಆಶ್ರಮಗಳು ಬೆಳವಣಿಗೆಯ 
ಏಣಿಯಂತಿರುವದರಿಂದ ಬ್ರಹ್ಮಚರ್ಯಗೃಹಸ್ಥಾಶ್ರಮಗಳ ಯೊಗ್ಯ ಪರಿಪಾಲನೆಯಿಲ್ಲದೆ 
ವಾನಪ್ರಸ್ಥ ಸನ್ಯಾಸಾಶ್ರಮಗಳಿಗೆ ನೆಗೆದುಹೋಗಲು ಆಗಲಾರದು. ಆದುದರಿ೦ದ ಆಶ್ರಮ 
ನಿಯಮವು ಇಂದು ಅಳಿದುಹೋಗಿದೆ. ವರ್ಣನಿಮಯಕ್ಕೆ ಅದು ನಿಕಟವಾಗಿ 
ಸಂಬಂಧಿಸಿರುವದರಿಂದ ವರ್ಣಧರ್ಮವು ಪುನರುಜ್ಜೀವಿತವಾದರೆ ಆಶ್ರಮನಿಯಮವೂ 
ಪುನಃ ಆಚರಣೆಯಲ್ಲಿ ಬರಬಹುದು. 

ಈಗ ವರ್ಣನಿಯಮದ ಏಚಾರವನ್ನು ಮಾಡುವಾ. ವರ್ಣಕ್ಕೂ ಜನ್ಮಕ್ಕೂ 
ಅಚ್ಛೇದ್ಯವಾಗದಿದ್ದರೂ ಅತಿ ನಿಕಟವಾದ ಸಂಬಂಧವಿದೆ. ಕರ್ತವ್ಯಬುದ್ದಿಯಿಂದ ನಮ್ಮ 
ಪೂರ್ವಜರ ಉದ್ಯೋಗ ವ್ಯವಸಾಯಗಳನ್ನನು ಸರಿಸುವದೇ ವರ್ಣಧರ್ಮಪರಿಪಾಲನೆ. 
ಇಂತಹ ವರ್ಣನಿಯಪಾಲಕರಸಂಖ್ಯೆಯು ಕೈಬೆರಳಿನಿಂದೆಣಿಸುವಷ್ಟಿದೆ. ಆನುವಂಶಿಕ 
ಉದ್ಯೋಗಾನುಷ್ಠಾನವನ್ನು ತನ್ನ ಕರ್ತವ್ಯವೆಂದು ಅವರು ಮಾಡುತ್ತಿರುವರು. 
ಸ್ವಾಭಾವಿಕವಾಗಿ ಅದರಿಂದ ಅವರಿಗೆ ಜೀವನನೋಪಾಯವೂ ದೊರೆಯುತ್ತಿದೆ 
ಯಂಬುದು ನಿಜ. ಈ ಪ್ರಕಾರ ಬ್ರಹ್ಮಜ್ಞಾನವನ್ನು ಸಂಪಾದಿಸಿ ಅದನ್ನು ಬೇರೆಯವರಿಗೆ 
ಬೋಧಿಸುವದು ಬ್ರಾಹ್ಮಣನ ಕರ್ತವ್ಯ. ಅದನ್ನು ಆತನು ಮಾಡುತ್ತಾನೆ. ಏಕೆಂದರೆ, 


ಸಮಾಜಧರ್ಮ - 135 


ಅದೇ ಅವನ ಜೀವನ ನಿಯಮವಾದುದರಿಂದ ಬೇರೆ ಏನನ್ನೂ ಅವನು ಮಾಡಲಾರನು. 
ಅದರಿ೦ದ ಅವನ ಉದರನಿರ್ವಾಹವೂ ಸಾಗುತ್ತದೆ. ಆದರೆ ಅದನ್ನು ಅವನು ದೇವನ 
ಪ್ರಸಾದವೆಂದು ಸ್ವೀಕರಿಸುತ್ತಾನೆ. ಕ್ಷತ್ರಿಯನೂ ಜನರಕ್ಷಣೆಯ ಕರ್ತವ್ಯವನ್ನು ಈ 
ಬುದ್ಧಿಯಿಂದಲೇ ಮಾಡುವನು ಮತ್ತು ಜನರು ಕೊಡುವ ಕರತೆರಿಗೆಗಳಿಂದ ತನ್ನ 
ಉಪಜೀವನನ್ನು ನಡೆಸುವನು. ವೈಶ್ಯನೂ ಸಮಾಜ ಕಲ್ಕಾಣಕ್ಕಾಗಿ ಧನೋತ್ಪಾದಕ 
ವೃತ್ತಿಗಳನ್ನು ಕೈಕೊಳ್ಳವನು ಮತ್ತು ತನಗೆ ಸಾಲುವಷ್ಟನ್ನು ಇಟ್ಟುಕೊ೦ಡು ಉಳಿದುದನ್ನು 
ಒಂದಿಲ್ಲೊಂದು ಬಗೆಯಲ್ಲಿ ಮರಳಿ ಸಮಾಜಕ್ಕೆ ನೀಡುವನು. ಆ ಸೇವಾಬುದ್ದಿಯಿಂದಲೇ 
ಶೂದ್ರನು ಶಾರೀರಕ ಶ್ರಮವನ್ನು ಮಾಡುವನು. 

ಜನ್ಮತಃ ವರ್ಣವು ಸಿದ್ಧವಾಗಿದೆ. ಆದರೆ ಅದರ ನಿಯಮಗಳನ್ನು 
ಪಾಲಿಸುವದರಿಂದಲೇ ಅದನ್ನು ಉಳಿಸಿಕೊಳ್ಳಬಹುದು. ಬ್ರಾಹ್ಮಣ ತಂದೆ ತಾಯಿಗಳ 
ಉದರದಲ್ಲಿ ಹುಟ್ಟಿದವನು ಬ್ರಾಹ್ಮಣನೆಂದು ಕರೆಯಲ್ಪಡುವನು. ಆದರೆ ಅವನು 
ಪ್ರಾಯದವನಾದಾಗ ಬ್ರಾಹ್ಮಣನ ಗುಣಗಳು ಅವನಲ್ಲಿ ಕಾಣದಿದ್ದರೆ ಪತಿತನಾಗುವನು. 
ತದ್ವಿರುದ್ಧವಾಗಿ ಬ್ರಾಹ್ಮಣನಾಗಿ ಹುಟ್ಟದಿದ್ದರೂ ಬ್ರಾಹ್ಮಣನ ಗುಣಗಳು ಒಬ್ಬನಲ್ಲಿ 
ಕಂಡುಬಂದರೆ ಬ್ರಾಹ್ಮಣನೆ೦ಡೇ ಭಾವಿಸಲಾಗುವದು. 

ಈ ಪ್ರಕಾರ ವರ್ಣವು ಮಾನವ ನಿರ್ಮಿತ ಸಂಸ್ಥೆಯಲ್ಲ. ಅದರೆ ಸಾರ್ವತ್ರಿಕವಾಗಿ 
ಮಾನವ ಕುಟು೦ಬವನ್ನೇ ನಿಯಂತ್ರಿಸುವ ಜೀವನದ ನಿಯಮವೇ ಅದು. ಈ ನಿಯಮ 
ಪಾಲನೆಯಿಂದ ಬಾಳು ಆನಂದಮಯವಾಗುದಲ್ಲದೆ ಶಾಂತಿತುಷ್ಟಿ ಪುಷ್ಟಿಗಳು 
ನೆಲೆಗೊಳ್ಳುವವು. ಇಲ್ಲ ಕಲಹ ಘರ್ಷಣೆಗಳು ಮಾಯವಾಗುವು. ಜನಸಂಖ್ಯೆಯ 
ಸಮಸ್ಯೆಯೂ ಬೇನೆ ಬೇಸರಿಕೆಗಳೂ ಅಳಿದುಹೋಗುವವು. 

ಉಗ್ರವಾದ ತಪಶ್ಚರ್ಯೆಯಿಂದ ನಮ್ಮ ಪೂರ್ವಜರು ವರ್ಣನಿಯಮವನ್ನು 
ಕಂಡುಹಿಡಿದರು. ತಮ್ಮ ಯೋಗ್ಯತೆಯ ಪರಮಾಧಿ ಅವರು ಅದನ್ನು ಆಚರಿಸಲು 
ಹಾಗೂ ಆದರಂತೆ ಜೀವನವನ್ನು ನಡೆಸಲು ಬಯಸಿದರು. ನಾವು ಅದನ್ನು ಇಂದು 
ತಿರುಗುಮುರುಗು ಮಾಡಿದ್ದೇವೆ. ಅಂತೆಯೇ ಜಗತ್ತಿನ ಅಪಹಾಸಕ್ಕೆ ಗುರಿಯಾಗಿದ್ದೇವೆ. 
ಈ ಸಂಸ್ಥೆಯನ್ನು ನಿರ್ಮೂಲಗೊಳಿಸಲು ಬದ್ಧಕಂಕಣವಾದ ಗುಂಪೋಂದು 
ಹಿಂದೂಸಮಾಜದಲ್ಲಿ ಇಂದು ಇರುವದೇನೂ ಆಶ್ಚರ್ಯವಲ್ಲ. ಏಕೆಂದರ, ಇದರಿಂದ 
ಹಿ೦ದೂಸಮಾಜವು ಹಾಳಾಗುವದೆಂದು ಗುಂಪು ತಿಳಿಯುತ್ತದೆ. ನಿಜವಾಗಿ ಈ ವಿಕೃತ 
ವಿಪರ್ಯಾಸದ ಬಗೆಗೆ ಯಾರಿಗೂ ಅನುಕಂಪವಿರಬೇಕಾಗಿಲ್ಲ. ಏಕೆಂದರೆ, ಅದರಿಂದ 
ಹಿಂದೂಧರ್ಮದ ವಿನಾಶವಾಗುವದು. 


136 - ಸಮಾಜಧರ್ಮ 


ತಿಂಡಿತೀರ್ಥ ಅಥವಾ ವಿವಾಹ ಸಂಬಂಧ ಇವುಗಳ ವಿಷಯದಲ್ಲಿ ಯಾವುದೇ 
ಬಗೆಯ ನಿರ್ಬಂಧವಿರ ಕೂಡದೆಂದು ಕ್ಷಣಮಾತ್ರವೂ ನಾನು ಸೂಚಿಸುವುದಿಲ್ಲ. 
ಕೊಟಿದ್ದನ್ನೆಲ್ಲ. ತಿನ್ನಲೇಬೇಕು, ಎಲ್ಲಿದ್ದರೂ ತಿನ್ನಬೇಕು ಎಂದು ನಾನೇ ಸ್ವತಃ ಒಪ್ಪವದಿಲ್ಲ. 
ಮನಸಿಗೆ ಬಂದಂತೆ ಮದುವೆಯಾಗುವದು ಭೋಗವಿಲಾಸವೆಂದು ನಾನು ತಿಳಿಯುತ್ತೇನೆ. 
ಉಗಸಂಯಮವೇ ಜೀವನ ನಿಯಮ. ಆದುದರಿಂದ ಊಟ, ವಿವಾಹವೇ ಮೊದಲಾದ 
ಸಂಬಂಧಗಳಲ್ಲಿ ಈ ನಿಯಮಕ್ಕೆ ಪ್ರಾಧಾನ್ಯವಿರಬೇಕಾದುದು ಯೋಗ್ಯ. ಆಹಾರ 
ನಿಯಮಗಳುಂಟೆಂದು ನಾನು ತಿಳಿಯುತ್ತೇನೆ. ಮನುಷ್ಯನು ಸರ್ವಭಕ್ಷಕ ಪ್ರಾಣಿಯಲ್ಲ. 
ಹಾಗೆಯೆ ಕಂಡಕಂಡಲ್ಲಿ ಹಂಗಸನ್ನು ಕೂಡಲಾರನು. ಆದರ ವರ್ಣಧರ್ಮಕ್ಕೂ 
ವಿವಾಹ ಹಾಗು ಸಾಮಾಜಿಕ ನಿರ್ಬಂಧಗಳಿಗೂ ಸಂಬಂಧವಿಲ್ಲ ಬೇರೆಬೇರೆ ವರ್ಣಗಳಲ್ಲಿ 
ದೋಷರಹಿತವಾದ ವಿವಾಹ ಸಂಬಂಧಗಳಾಗಬಲ್ಲವೆಂದು ನನಗನಿಸುತ್ತದೆ. ಹಾಗೆಯೆ 
ಬೇರೆಬೇರೆ ವರ್ಣಗಳ ಜನರು ಒಂದೆಡೆಯಲ್ಲಿ ಕೂಡಿ ಉಣ್ಣಲೂಬಹುದು. ಪ್ರಾಚೀನ 
ಕಾಲದಲ್ಲಿ ಈ ವಿಷಯಗಳಲ್ಲಿ ಅಷ್ಟು ಉಗ್ರವಾದ ನಿರ್ಬಂಧಗಳಿದ್ದಿಲ್ಲಂಬುದಕ್ಕೆ ಬೇಕಾದಷ್ಟು 
ಆಧಾರಪ್ರಮಾಣಗಳಿವೆ. ವರ್ಣಕ್ಕೆ ಕೇವಲ ತಿಂಡಿತೀರ್ಥಗಳ ನಿರ್ಬಂಧಸ್ನರೂಪವನ್ನು 
ಕೊಟ್ಟು ಹಿಂದೂಧರ್ಮಕ್ಕೆ ಬಹಳ ಅನ್ಯಾಯವನ್ನು ನಾವು ಮಾಡಿರುವೆವೆಂಬಲ್ಲಿ 
ನನಗಾವ ಸಂದೇಹವೂ ಇಲ್ಲ. 

ವರ್ಣನಿಯಮವು ಓರ್ವ ಹಿಂದೂ ಖುಷಿಯ ವಿಶಿಷ್ಟ ಸಂಶೋಧನೆಯಿದ್ದರೂ 
ಅದಕ್ಕೆ ವಿಶ್ವವ್ಯಾಪಿಯಾದ ಸ್ವರೂಪವಿದೆ. ಪ್ರತಿಯೊಂದು ಧರ್ಮಕ್ಕೂ ಕೆಲ 
ಏಶಿಷ್ಟಗುಣಧರ್ಮಗಳಿವೆ. ಆದರೆ ಅದು ಒಂದು ತತ್ವವನ್ನು ಅಥವಾ ನಿಯಮವನ್ನು 
ವ್ಯಕ್ತಪಡಿಸುತ್ತಿದ್ದರೆ ಅದು ಎಶ್ವವ್ಕಾಪಿಯಾಗ ಬೇಕು. ವರ್ಣನಿಯಮವನ್ನು ನಾನು 
ಹಾಗೆ ಕಾಣುತ್ತೇನೆ. ಜಗತ್ತು ಅದನ್ನು ಇಂದು ಉಪೇಕ್ಷಿಸಬಹುದು. ಆದರೆ ಮುಂದೆ 
ಅದನ್ನು ಅದು ಒಪ್ಪಲೇಬೇಕಾಗುವದು. 

ನಾಲ್ಕು ವರ್ಣಗಳನ್ನು ವೇದಗಳಲ್ಲಿ ದೇಹದ ನಾಲ್ಕು ಅಂಗಗಳಿಗೆ ಹೋಲಿಸಲಾಗಿದೆ. 
ಇದಕ್ಕಿಂತ ಸುಂದರವಾದ ಉಪಮೆಯಿಲ್ಲ. ಒಂದೇ ದೇಹದ ಅಂಗಗಳು ಅವು ಆಗಿದ್ದರೆ 
ಒಂದು ಇನ್ನೊಂದಕ್ಕಿಂತ ಉಚ್ಚ ಅಥವಾ ನೀಚ ಹೇಗಾಗಬಹುದು 9 ದೇಹದ 
ಅವಯವಗಳಿಗೆ ಮಾತಾಡಲು ಬರುತ್ತಿದ್ದರೆ ಮತ್ತು ಒಂದೊಂದು ಅಂಗವೂ 
ಉಳಿದವುಗಳಿಗಿಂತ ತಾನೇ ಶ್ರೇಷ್ಠವೆಂದು ಹೇಳಲಾರಂಭಿಸಿದರೆ ದೇಹವು ಚೂರುಚೂರಾಗಿ 
ಹೋಗುವದು. ಹಾಗೆಯೆ ಉಚ್ಚನೀಚವೆಂಬ ತಾರತಮ್ಯದ ವ್ಯಾಧಿಯನ್ನು ಶಾಶ್ಚತಮಾಡಿ 
ಕೊಂಡರೆ ನಮ್ಮ ಮಾನವ ಕುಟುಂಬವೂ ನಿರ್ನಾಮವಾಗಿ ಹೋದೀತು. ನಮ್ಮ 
ಇಂದಿನ ವಿವಿಧ ಅನರ್ಥಗಳಿಗೆ-ವಿಶೇಷತಃ ವರ್ಗಕಲಹಗಳಿಗೂ ಯಾದವೀ 


ಸಮಾಜಧರ್ಮ - 137 


ಯುದ್ಧಗಳಿಗೂ ಈ ಭೇದಭಾವದ ವ್ಯಾಧಿಯೇ ಕಾರಣ. ವರ್ಣನಿಯಮ 
ಪರಿಪಾಲನೆಯಿಲ್ಲದೆ ಈ ಯುದ್ಧಗಳೂ ಕಲಹಗಳೂ ಕೂನೆಗಾಣಲಾರವೆಂಬುದನ್ನು 
ಎಂತಹ ಮಂದಮತಿಯೂ ತಿಳಿಯಬಲ್ಲನು. ಏಕಂದರೆ, ತಾನು ಹುಟ್ಟಿದ ವರ್ಣದಲ್ಲಿದ್ದು 
ಕೂಂಡು ಕರ್ತವ್ಯ ಹಾಗು ಸೇವಾಬುದ್ದಿಯಿಂದ ಪ್ರತಿಯೊಬ್ಬನೂ ತನ್ನ ಬಾಳಿನನ 
ನಿಯಮವನ್ನು ಪೂರ್ತಿಗೊಳಿಸಬೇಕೆಂದು ಅದು ವಿಧಿಸುತ್ತದೆ. 


ವರ್ಣ 


ನನಗೆ ಅಧಿಕಾರವಿದ್ದರೆ ನಾವೆಲ್ಲರೂ ಒಂದೇ ವರ್ಣದ ಹಿಂದುಗಳೆಂದು ನಾನು 
ಸಾರುತ್ತಿದ್ದೆನು. ಕಾಲಕಾಲಕ್ಕೆ ನಾನು ಸ್ಪಷ್ಟಪಡಿಸಿದಂತೆ, ನಿಜವಾದ ವರ್ಣವು ಇಂದು 
ಇಲ್ಲ. ನಾನು ನಮ್ಮ ಪೂರ್ವಸ್ಥಿತಿಗೆ ಬ೦ದಬಳಿಕ, ನಾವು ಪರಿಶುದ್ಧರಾದ ಬಳಿಕ 
ನಮ್ಮಲ್ಲಿಯ ಶ್ರೇಷ್ಠ ಅಂಶಗಳನ್ನು ವ್ಯಕ್ತಪಡಿಸಲು ಅನುಕೂಲವಾದಂತಹ ರೀತಿಯಲ್ಲಿ 
ನಾಲ್ಕು ವರ್ಣಗಳನ್ನು ನಾವು ಏರ್ಪಡಿಸಿಕೊಳ್ಳಬಹುದು. ಆದರೆ ಆಗ ವರ್ಣವು 
ಯಾರಿಗೂ ಉಚ್ಚತೆಯನ್ನಾಗಲಿ ನೀಚತೆಯನ್ನಾಗಲಿ ಕೊಡಲಾರದು. ಉದಾತ್ತವಾದ 
ಕರ್ತವ್ಯ ಹೊಣೆಗಳ ಹೊರೆಯನ್ನು ಅದು ಹೊರಿಸಬಹುದು. ಸೇವಾಬುದ್ದಿಯಿಂದ 
ಜ್ಞಾನದಾನವನ್ನು ಮಾಡುವವರು ಆಗ ಬ್ರಾಹ್ಮಣರಾಗುವರು. ಅವರು ಶ್ರೇಷ್ಠರೆಂದು 
ಹೇಳಿಕೊಳ್ಳುವುದಿಲ್ಲ. ಆದರೆ ಸಮಾಜದ ನಿಜವಾದ ಸೇವಕರಾಗುವರು.ಸ್ಥಾನಮಾನವ 
ಅಧಿಕಾರಗಳ ವಿಷಮತೆಯು ಕೊನೆಗಂಡಬಳಿಕ, ನಮ್ಮಲ್ಲಿ ಪ್ರತಿಯೊಬ್ಬನೂ 
ಸರಿಸಮನಾಗುವನು. ನಿಜವಾದ ವರ್ಣಧರ್ಮವನ್ನು ನಾವು ಯಾವಾಗ 
ಪುನರುಜ್ಜೀವಿಸಬಲ್ಲೆವೆಂಬುದನ್ನು ನಾನರಿಯೆ. ಅದರೆ ನಿಜವಾದ ಪುನರುಜ್ಜೀವನವೇ 
ನಿಜವಾದ ಪ್ರಜಾಪ್ರಭುತ್ವ. 


ಓರ್ವ ಅಮೇರಿಕನ್‌ ಧರ್ಮಗುರುವಿನ ಪ್ರಶ್ನೆಗಳು 
ಪಶೆ, : ನಿಮ್ಮ ಹಿಂದೂ ಧರ್ಮದಲ್ಲಿ ಮೂಲತಃ ಜಾತಿಪದ್ಧತಿಯನ್ನು ನೀವು 


ಉತ್ತರ : ನಾನು ಸೇರಿಸುವದಿಲ್ಲ. ಹಿಂದೂಧರ್ಮವು ಜಾತಿಯನ್ನು ನಂಬುವದಿಲ್ಲ. 
ನಾನು ಅದನ್ನು ಒಡನೆಯೆ ತೊಡೆದುಹಾಕುವೆನು. ಜೀವನದ ನಿಯಮವಾದ 
ವರ್ಣಧರ್ಮದಲ್ಲಿ ನನ್ನ ಶ್ರದ್ಧೆಯಿದೆ. ಕೆಲವರು ಕಲಿಸಲಿಕ್ಕೆ ಕೆಲವರು ಜನರನ್ನು 


ರಕ್ಷಿಸಲು, ಕೆಲವರು ವ್ಯಾಪಾರ ವ್ಯವಸಾಯ ಮಾಡಲಿಕ್ಕೆ. ಬೇರೆ ಕೆಲವರು ಮೈಮುರಿದು 
ದುಡಿಯಲು ಹುಟ್ಟಿರುವರೆಂದು ನನ್ನ ನಂಬಿಗೆಯಿದೆ. ಹೀಗ ಈ ವೃತ್ತಿಗಳು 


138 - ಸಮಾಜಧರ್ಮ 


ಆನುವಂಶಿಕವಾಗಿವೆ. ಉತ್ಸಾಹಶಕ್ತಿಯ ರಕ್ಷಣೆಯ ನಿಯಮವೇ ವರ್ಣಧರ್ಮದ 
ನಿಯಮ. ನಾವು ಭಂಗಿಯಾಗಿದ್ದರೆ (ರಾಡಮಾಲಿ) ನನ್ನ ಮಗನೇಕೆ ಭಂಗಿಯಾಗ 
ಬಾರದು? 

ಪ್ರಶ್ನೆ : ನಿಜವಾಗಿ ನೀವು ಇಷ್ಟು ದೂರ ಹೋಗುವಿರಾ? 

ಉತ್ತರ : ಅಹುದು. ನಾನು ಹೋಗುತ್ತೇನೆ. ಏಕಂದರೆ ಭಂಗಿಯ ಉದ್ಯೋಗವು 
ಧರ್ಮಗುರುವಿನ ವೃತ್ತಿಗಿಂತ ಯಾವ ರೀತಿಯಲ್ಲಿಯೂ ಕಡಿಯೆಯೆಂದು ನಾನು 
ತಿಳಿಯುವದಿಲ್ಲ. 

ಪ್ರಶ್ನೆ : ಅದನ್ನು ನಾನು ಒಪ್ಪುತ್ತೇನೆ. ಆದರೆ ಲಿಂಕನ್ನನು ಅಮೇರಿಕದ 
ಅಧ್ಯಕ್ಷನಾಗುವುದಕ್ಕಿಂತ ಕಟ್ಟಿಗೆಯನ್ನು ಕಡಿಯುವವನೇ ಆಗಿದ್ದರೆ? 

ಉತ್ತರ : 'ಆದರೆ ಕಟ್ಟಿಗೆಯನ್ನು ಕಡಿಯುವವನು ಅಮೇರಿಕೆಯ ಅಧ್ಯಕ್ಷನೇಕ 
ಆಗಬಾರದು? ಗ್ಲ್ಯಾಡ್‌ಸ್ಪನ್ನನು ಕಟ್ಟಿಗೆಯನ್ನು ಕಡಿಯುತಿದ್ದನು. 

ಪ್ರಶ್ನೆ: ಆದರೆ ಅವನು ಅದನ್ನು ತನ್ನ ವೃತ್ತಿಯೆಂದು ಕೈಕೊಂಡಿರಲಿಲ್ಲ. 

ಉತ್ತರ .: ಅವನು ಹಾಗೆ ಕೈಕೊಂಡಿದ್ದರೆ ಯಾವ ಹಾನಿಯೂ ಆಗುತ್ತಿರಲಿಲ್ಲ. 
ಭಂಗಿಯಾಗಿ ಹುಟ್ಟಿದವನು ಭಂಗಿಯಾಗಿಯೆ ಉಪಜೀವನವನ್ನು ಸಾಗಿಸಿದನಂತರ 
ಬೇರೆ ಯಾವುದನ್ನಾದರೂ ಮಾಡಬಹುದೆಂದು ನನ್ನ ಅಭಿಪ್ರಾಯ ; ನನ್ನ ಅರ್ಥ. 
ನಿಮ್ಮ ವಕೀಲನಿಗೆ ಅಥವಾ ನಿಮ್ಮ ಅಧ್ಯಕ್ಷನಿಗೆ ಬೆಲೆಯಿದ್ದಷ್ಟೇ ಭಂಗಿಗೂ ಆತನ 
ಬೆಲೆಯಿದೆ. ಅದೇ ನನ್ನ ಅಭಿಪ್ರಾಯದ ಪ್ರಕಾರ, ಹಿಂದೂಧರ್ಮ ಭೂಮಿಯ ಮೇಲೆ 
ಇದಕ್ಕಿಂತ ಚೆನ್ನಾದ ಸಾಮ್ಯವಾದವಿಲ್ಲ. ನಾನು ಇದನ್ನು ಉಪನಿಷತ್ತಿನಲ್ಲಿಯ ಒಂದು 
ಶ್ಲೋಕದಿಂದ ವಿಶದೀಕರಿಸಿದ್ದೇನೆ. “ ಈಶಾವಾಸ್ಯಮಿದಂ ಸರ್ವಂ ಯತ್ನಿಂಚ ಜಗತ್ಕಾಂ 
ಜಗತ್‌, ತೇನ ತ್ಯಕ್ಷೇನ ಭುಂಜೀಥಾಃ ಮಾಗ್ಯೃಧಃ ಕಸ್ಯಸ್ತಿದ್ದನಂ.” 

ಹೀಗೆ ಜೀವನದ ಅಧಿಕಾರವು ತ್ಯಾಗದಿಂದ ದೊರೆಯುತ್ತದೆ. “ಎಲ್ಲರೂ ತಮ್ಮತಮ್ಮ 
ಕರ್ತವ್ಯಗಳನ್ನು ಮಾಡಿದ ಬಳಿಕ ನಾನೂ ನನ್ನದನ್ನು ಮಾಡುತ್ತೇನೆ” ಎಂದು ಅದು 
ಹೇಳುವದಿಲ್ಲ. “ಉಳಿದವರ ಗೊಡವೆ ನಿನಗೆ ಬೇಡ. ನಿನ್ನ ಕೆಲಸವನ್ನು ನೀನು 
ಮಾಡು ಮತ್ತು ಉಳಿದುದನ್ನೆಲ್ಲ ಪರಮಾತ್ಮನಿಗೆ ಬಿಟ್ಟುಕೊಡು” ಎ೦ದು ಅದು ಹೇಳುತ್ತದೆ. 
ವರ್ಣಧರ್ಮವು ಗುರುತ್ವಾಕರ್ಷಣ ನಿಯಮದಂತೆ ಕಾರ್ಯವನ್ನು ಮಾಡುತ್ತದೆ. 
ದಿನದಿನವೂ ಅದನ್ನು ಮೀರುವ ಸತತ ಪ್ರಯತ್ನದಿಂದ ಅದರ ವ್ಯಾಪ್ತಿಯನ್ನು 
ತಪ್ಪಿಸಿಕೊಳ್ಳಲಾರೆ. ಆ ಪ್ರಯತ್ನವು ವ್ಯರ್ಥವಾಗುವದು. ಹಾಗೆಯೆ ಒಬ್ಬರ ಮೇಲೊಬ್ಬರು 
ನೆಗೆಯುವದೂ ನಿರರ್ಥಕವಾಗುವದು. ನಮ್ಮನ್ನು ವಿನಾಶಗೊಳಿಸುವ ಸ್ಪರ್ಧೆಗೆ 
ವರ್ಣನಿಯಮವು ಕಡುವಿರೋಧಿಯಾಗಿದೆ. 


ಸಮಾಜಧರ್ಮ - 139 


ಹಿಂದೂ ಉಪವಾಸಗಳೂ ಸಮಾರಂಭಗಳೂ 


ಹಿಂದೂ ಹಬ್ಬಗಳೂ ಹರಿದಿನಗಳೂ 


ರಾಟಿಯ ಪ್ರಸಾರಕ್ಕಾಗಿ ರಂಗೂನಿನಿಂದ ಓರ್ವ ಮಿತ್ರನು ೨೫ ರೂಪಾಯಿಗಳನ್ನು 
ಕಳಿಸಿ ಹೀಗೆ ಬರೆಯುತ್ತಾನೆ : 

“ನಾನು ರಜೆಯನ್ನು ತೆಗೆದುಕೊಂಡು ತಂಜಾವೂರಿಗೆ ಹೋಗಿದ್ದಾಗ ನನ್ನ ತಂದೆಯು 
೧೯೨೭ ನೇ ಇಸವಿಯ ಏಪ್ರಿಲ್‌ ೧೮ನೇ ದಿನಾಂಕ ದಿವಂಗತ ನಾದನು. “ಹದಿನಾರನೇ 
ದಿನದ' ಕರ್ಮಾಂತರದ ಪ್ರಶ್ನೆಯು ನನ್ನ ಮುಂದೆ ಬಂದಾಗ ಅದು ಅರ್ಥವಿಲ್ಲದ 
ಶ್ರಾದ್ಧದ ಅನುಕರಣವೆ೦ದೂ ಅದರಲ್ಲಿ ನನ್ನ ನಂಬಿಕೆಯಿಲ್ಲದುದರಿಂದಲೂ ನನ್ನ 
ಬ೦ಧುಬಳಗದವರ ಇಚ್ಛೆಯನ್ನು ಧಿಕ್ಕರಿಸಿದೆನು. ಪಿತ್ಕಲೋಕದಲ್ಲಾಗಲಿ ಬೇರೆ 
ಲೋಕದಲ್ಲಾಗಲಿ ನಮ್ಮ ಪಿತೃಗಳು ಜಲಕ್ಕಾಗಲಿ ಪಂಡಕ್ಕಾಗಲಿ ದಾರಿ ಕಾಯುತ್ತ 
ಕುಳಿತಿರುವರೆಂಬುದನ್ನು ನಾನು ನ೦ಬುವದಿಲ್ಲ. ಹಣದಾಸೆಗಾಗಿ ಭಟ್ಟರು ತಮಗೂ 
ಕರ್ಮ ಮಾಡುವವರಿಗೂ ತಿಳಿಯದ ಭಾಷೆಯಲ್ಲಿ ಮಾಡಿಸುವ ಕ್ರಿಯಾಕರ್ಮಗಳಿಗೆ 
ನಾನಾವ ಮಹತ್ವವನ್ನೂ ಕೊಡುವದಿಲ್ಲ. ಜನರ ಧಾರ್ಮಿಕ ಭಾವನೆಗಳ ದುರ್ಲಾಭವನ್ನು 
ಪಡೆಯಲೋಸುಗ ಹೂಡಿದ ಒಂದು ಕಪಟತಂತ್ರವಿದೆಂದು ನನಗನಿಸುತ್ತದೆ. ಆದರೆ 
ಉದಾರ ಉದ್ದೇಶದಿಂದ ಪವಿತ್ರ ಮನಸ್ಸಿನಿಂದ ನೀಡಿದ ವಸ್ತು ಶ್ರಾದ್ದವೆಂದು ನಾನು 
ನಂಬಬಲ್ಲೆನು. ವ್ಯವಹಾರಜ್ಞಾನದ ದೃಷ್ಟಿಯಿಂದ ನೋಡಿದರೆ ಈ ಸಮಾರಂಭದ 


140 - ಸಮಾಜಧರ್ಮ 


ಮುಖ್ಯ ತತ್ವ ಹಾಗು ಮೂಲ ಉದ್ದೇಶಗಳು ಔದಾರ್ಯವೆಂದು ಅಥವಾ ದಾನವಂದು 
ಹೇಳಬಹುದು. ನೀವು ಯಂಗ್‌ ಇಂಡಿಯಾದ ೧೫-೨-೧೭ ರ ಸಂಚಿಕೆಯಲ್ಲಿ 
ಹೇಳಿದಂತೆ, “ದಾನವನ್ನು ತೆಗೆದುಕೊಳ್ಳಲಿಕ್ಕೆ ಎರಡೇ ವರ್ಗಗಳು ಪಾತ್ರವಿವೆ. 
ನಿಷ್ಠಿಂಚನನಾದ ಮತ್ತು ಪವಿತ್ರ ಜ್ಞಾನಪ್ರಸಾರಕನಾದ ಬ್ರಾಹ್ಮಣ ಮತ್ತು ಅಂಗಹೀನರು 
ಹಾಗು ಕುರುಡರು.” “ಎಲ್ಲ ಸಜೀವ ಪ್ರಾಣಿಗಳ ಬಗೆಗೆ ತುಂಬಿ ಸೂಸುವ ಪ್ರೇಮವುಳ್ಳ 
ಸನ್ಯಾಸಿಯೆ ಬ್ರಾಹ್ಮಣ” ಎಂದು ನಮ್ಮ ಅಮರನಾದ ಮಹರ್ಷಿ ತಿರುವಳ್ಳುವಾರ್‌ 
ಹೇಳುತ್ತಾನೆ. ನಿಮಗಿ೦ತಲೂ ಇದಕ್ಕೆ ಅಧಿಕಾರಿಯಾದ ಬೇರೊಬ್ಬನನ್ನು ನಾನು ಕಾಣಲಾರೆ 
ಹಾಗು ರಾಟೆಯ ಉದ್ದೇಶಕ್ಕಿಂತಲೂ ಹೆಚ್ಚು ಪರೋಪಕಾರಿಯಾದ ಬೇರೊಂದು 
ಉದ್ದೇಶವನ್ನು ನಾನು ಅರಿಯನಾದುದರಿಂದಲೂ ಈ ಹಣವನ್ನು ನಾನು ನಿಮಗೆ 
ಕಳಿಸಿದ್ದೇನೆ. 'ತನ್ನ ತಂದೆ ತಾಯಿಗಳನ್ನು ಸ್ಮರಿಸುವ ಇನ್ನೊಂದು ಮಾರ್ಗವಿದೆ. ಆ 
ತಿರುವಳ್ಳುವರ್‌ ಮಹಾಮುನಿಯೇ “ ಈ ಮಗನನ್ನು ಹಡೆಯಲು ತಂದೆಯು ಬಹಳ 
ದೊಡ್ಡ ತಪಸ್ಸನ್ನೇ ಮಾಡಿರಬೇಕೆಂಬ ಪ್ರಶಂಸೆಯನ್ನು ಜಗತ್ತಿನ ಜನರಿಂದ ಪಡೆಯುವಷ್ಟು 
ಉತ್ತಮ ರೀತಿಯಲ್ಲಿ ನಡೆಯುವಲ್ಲಿಯೇ ಪಿತೃಸೇವೆಯ ಸಾರ್ಥಕ್ಕವಿದೆ” ಯೆಂದು 
ಮತ್ತೆ ಹೇಳಿದ್ದಾನೆ. ಈ ಆದರ್ಶವನ್ನು ನನ್ನ ಅಂತರಂಗದಲ್ಲಿ ನಾನಿಟ್ಟುಕೊಂಡಿದ್ದೆನೆಂದು 
ನಾನಿಲ್ಲಿ ಹೇಳಬಹುದು. 

ಈ ಪತ್ರದಲ್ಲಿದ್ದ ಅನೇಕ ವೈಯಕ್ತಿಕ ವಿಷಯಗಳನ್ನು ನಾನು ಬಿಟ್ಟು ಬಿಟ್ಟಿದ್ದೇನೆ. 
ನನ್ನ ಯೌವನಾವಸ್ಥೆಯಲ್ಲಿ ಶ್ರಾದ್ದಕರ್ಮವನ್ನು ನಾನು ಮಾಡಿದ್ದರೂ ಅದರ ಧಾರ್ಮಿಕ 
ಉಪಯುಕ್ತತೆಯನ್ನು ತಿಳಿದುಕೊಳ್ಳಲು ನನ್ನಿಂದಾಗಿಲ್ಲ. ನನಗೆ ಬಂದ ಇಂತಹ ಪಾತ್ರಗಳಲ್ಲಿ 
ಇದೇ ಮೊದನೆಯದಲ್ಲ. ಹಿಂದೂಧರ್ಮದಲ್ಲಿ ಬಹುಶಃ ಸಾರ್ವತ್ರಿಕವಾಗಿರುವ ಯಾವದೇ 
ಆಚಾರ ಸಂಪ್ರದಾಯಗಳು ರಹಸ್ಕಾರ್ಥವನ್ನು ತಿಳಿಯಲಾಗದೆ ಇಂದಿನವರೆಗೆ 
ಈಪತ್ರಿಕೆಯ ಪುಟಗಳಲ್ಲಿ ಅವುಗಳನ್ನು ಕುರಿತು ಬರೆಯಲು ಹಿಂಜರಿದಿದ್ದೇನೆ. 
ಆದರೆ ಪತ್ರಲೇಖಕನು ಆರಿಸಿಕೊಂಡು ನಿಯಮವು ಮಾತ್ರ ನನ್ನನ್ನು ಆಕರ್ಷಿಸಿದೆ. 
ನಮಗೆ ಅವುಗಳಲ್ಲಿ ಶ್ರದ್ದೆಯಿರದಿದ್ದರೂ ಮತ್ತು ನಮಗೆ ಅವುಗಳಿಂದ ಯಾವ 
ಪ್ರಯೋಜನವಿರದಿದ್ದರೂ ಅನೇಕ ಸಾಂಪ್ರದಾಯಿಕ, ಆಚಾರ ವಿಚಾರಗಳಿಗೆ ನಾವು 
ತಲೆಬಾಗುತ್ತೇವೆ. ಇತರರನ್ನು ಅಥವಾ ತನ್ನನ್ನು ವಂಚಿಸುವ ಭೀತಿಯಿಲ್ಲದಂತಹ 
ಚಿಕ್ಕಪುಟ್ಟ ಸಂಪ್ರದಾಯಗಳ ವಿಷಯದಲ್ಲಿ ಅವುಗಳಿಗೆ ತಲೆಬಾಗುವದು ಅನೇಕಸಲ 
ಇಷ್ಟವೇ ಆಗಿರುವದಲ್ಲದೆ ಅವಶ್ಯವೂ ಆಗಿದೆ. ಆದರೆ ಧರ್ಮದ ವಿಷಯಗಳಲ್ಲಿ- 
ವಿಶೇಷತಃ ಒಳಗಿನಿಂದ ಅದಕ್ಕೆ ವಿರೋಧವಿದ್ದಲ್ಲಿ ಮತ್ತು ತನ್ನನ್ನಾಗಲಿ ಇತರರನ್ನಾಗಲಿ 
ಮೊಸಗೊಳಿಸುವ ಅಂಜಿಕೆಯಿದ್ದಲ್ಲಿ ಅಂತಹವುಗಳಿಗೆ ತಲೆಬಾಗುವುದು ಅತ್ಯ೦ತ 


ಸಮಾಜಧರ್ಮ - 141 


ನೀಚತನವಾಗುವದು. ಹಿಂದೆ ಅವುಗಳಿಗೆ ಬೆಲೆ ಇದ್ದಿರಬಹುದಾದರೂ ಬೆಳೆಯುತ್ತಿರುವ | 
ಇಂದಿನ ಪೀಳಿಗೆಗೆ ಅವು ನಿರರ್ಥಕವೂ ನಿಷ್ಟಯೋಕವೂ ಆಗಿರುವಂತಹ ಅನೇಕ 
ಧಾರ್ಮಿಕ ಕರ್ಮಗಳು೦ಟು. ಅನೇಕ ಹಳೆಯ ಸಂಪ್ರದಾಯಗಳಿಗೆ ಹೊಸ ಅರ್ಥವನ್ನೂ 
ಮಹತ್ವವನ್ನೂ ಕೊಟ್ಟು ಹೊಸ ಹಾಗು ಮೌಲಿಕವಾದ ಮಾರ್ಗವನ್ನು ಹುಡುಕುವದು 
ಇಂದಿನ ಪೀಳಿಗೆಗೆ ಅವಶ್ಯವಾಗಿದೆಯೆಂಬಲ್ಲಿ ಯಾವ ಸಂದೇಹವೂ ಇಲ್ಲ. 
ತಂದೆತಾಯಿಗಳ ಸ್ವರಣೆಯನ್ನು ನಿರಂತರವಾಗಿಟ್ಟು ಕೊಳ್ಳುವ ಭಾವನೆಯನ್ನು 
ಎಂದೂ ey ಆದರೆ ತಮ್ಮ ಯಥಾರ್ಥತೆಯನ್ನು ಕಳೆದುಕೊಂಡು 
ನಮ್ಮ ಮೇಲೆ ಯಾವ ಪ್ರಭಾವವನ್ನೂ ಬೀರದಿರುವ ಹಳೆಯ ಸಮಯ ಸಂಕೇತಗಳನ್ನೇ 
ಅದಕ್ಕೋಸುಗ ಇಟ್ಟುಕೊಳ್ಳ ಬೇಕಾಗಿಲ್ಲ. ಆದುದರಿಂದ ಸರಿಯಾದುದನ್ನೇ? ಮಾಡಲು 
ಆತುರರಾಗಿರುವ ಹಾಗು ಆತ್ಮವ೦ಚನೆಯಿ೦ದ ಮುಕ್ತರಾಗಲು ಉತ್ಸುಕರಾಗಿರುವವರಿಗೆ 
ಈ ಪತ್ರಲೇಖಕನ ದೃಷ್ಟಾಂತವನ್ನೇ ಪ್ರಶಂಸಿಸುತ್ತೇನೆ. 

(ಯಂಗ್‌ ಇಂಡಿಯಾ: ೧-೯-೨೭) 


ದೀಪಾವಳಿ ಬಿಡುವು (ಹಬ್ಬ) 


ಮುಂಬರುವ ದೀಪಾವಳಿ ಹಬ್ಬದಲ್ಲಿ ಒಳ್ಳೆಯದಾದ ಹಣವನ್ನು ಪಟಾಕಿಗಳನ್ನು 
ಕೂಳ್ಳಲು ಹಾಗೂ ಕೆಟ್ಟ ಸಿಹಿತಿಂಡಿಗಳನ್ನು ಕೊಂಡು ಕೊಳ್ಳಲು ಮತ್ತು 
ಅನಾರೋಗ್ಯಕರವಾದ ದೀಪೋತ್ತವಗಳನ್ನು ಅಹಿ ವೆಚ್ಚವಾಡುವುದರ. ವಿರುದ್ಧವಾಗಿ 
ಎಚ್ಚರಿಕೆಯನ್ನು ಕೊಡಲು ನನ್ನನ್ನು ಳ್‌ ಪತ್ರಲೇಖಕನ್ನು ಕೇ (ಎಂ ವಸು. 
ನಾನು ಅದನ್ನು ಎ ವಂದ ಅಂತಃ ಸೂಪು ಓಜಾ! ಒಪ್ಪಿಕೊಳ್ಳುತ್ತೇನೆ. 
ನನ್ನ ದಾರಿಯನ್ನೇ ನಾನು ಅನುಸರಿಸುವದಾದರೆ ಆ ಕಾಲಕ್ಕೆ ಜನರು ಮನೆಗಳನ್ನೂ 
ಮನಗಳನ್ನೂ ಹಸನಗೊಳಿಸಿಕೊಳ್ಳಬೇಕೆಂದು ನನ್ನ ಬಯಕೆ. ಅಲ್ಲದೆ. ನಿರುಪದ್ರವಿಯಾದ 
ಜ್ಞಾನ ಪೂರ್ಣವಾದ ತಿ ಳಗೆ 'ಗಳನ್ನು ಮುಕ್ಕ ಳಿಗ 
ಒದಗಿಸುತ್ತಿದ್ದೆನು,ಪಟಾಕಿಗಳಿಂದ ಮಕ್ಕಳಿಗೆ ಅನಂದವಾಗುತ್ತದೆಂಬುದನ್ನು ನಾನು ಬಲ್ಲನು. 
ಆದರೆ ನಾವು ಹಿರಿಯರು, ಅವರಿಗೆ ಆ ರೂಢಿಯನ್ನು ಮಾಡಿಕೊಟ್ಟಿರುವದರಿಂದ 
ಅವು ಹಾಗೆ ಆಗಿವೆ. ಅಶಿಕ್ಷಿತರಾದ ಆಫ್ರಿಕಾದ ಮಕ್ಕಳು ಪಟಾಕಿಗಳನ್ನು ಬೇಡಿದ್ದುದನ್ನಾಗಲಿ 
ಆನಂದದಿಂದ ಕುಣಿದುದನ್ನಾಗಲಿ ನಾನು ಅರಿತಿಲ್ಲ. ಅದಕ್ಕೆ ಪ್ರತಿಯಾಗಿ ಅವರು 
ನೃತ್ಯಕಾರ್ಯ ಕ್ರಮಗಳನ್ನು ನಡೆಸುವರು. ಪೇಟಿಯಲ್ಲಿ ಮಾಡಿದ ಅಶುದ್ಧ ಮಿಠಾಯಿಗಳನ್ನು : 
ಒಯ್ಯದೆ ಹೊಸದೂ ಮತ್ತು ಒಣಗಿದುದೂ ಆದ ಹಣ್ಣುಗಳನ್ನು ತೆಗೆದುಕೊಂಡು 
ವನಭೋಜನಗಳಿಗೂ ಗೃಹಸ್ವಚ್ಛತೆಯ ಹಾಗೂ ಸುಣ್ಣಬಣ್ಣ ಬಳಿಯುವ ಶಿಕ್ಷಣವನ್ನು 
ಕೊಡಬೇಕು. 


142 - ಸಮಾಜಧರ್ಮ 


ಆದರೆ ಪಟಾಕಿಗಳಿಗೆ ಮಾಡುವ ವೆಚ್ಚದ ಇಡೀ ಹಣವನ್ನಲ್ಲದಿದ್ದರೂ ಕೆಲವು 
ಭಾಗವನ್ನಾದರೂ ಖಾದಿಗಾಗಲಿ ಅಥವಾ ಬಡಬಗ್ಗರ ಸೇವೆಯನ್ನು ಮಾಡುತ್ತಿರುವ 
ಬೇರೆ ಯಾವದೇ ವಿಷಯಕ್ಕಾಗಲಿ ಕೊಡಬೇಕೆಂದು ಒತ್ತಿಹೇಳುವದೇ ನನ್ನ ಮುಖ್ಯ 
ಉದ್ದೇಶ. ತಮ್ಮ ಹಬ್ಬಗಳಲ್ಲಿ ನಾಡಿನ ಬಡಬಗ್ಗರನ್ನು ತಮ್ಮೊಡನೆ ಸಹಕರಿಸುವಂತೆ 
ಮಾಡಿಕೊಂಡಿರುವದಕ್ಕಿಂತಲೂ ಹಿರಿಯರಿಗಾಗಲಿ ಕಿರಿಯರಿಗಾಗಲಿ ಹೆ೦ಗಸರಿಗಾಗಲಿ 
ಗ೦ಡಸರಿಗಾಗಲಿ ಹಚ್ಚಿನ ಆನಂದದ ವಿಷಯವನ್ನಾವುದೂ ಇರಲಾರದು. 


ಹಿಂದೂಧರ್ಮದ ಕೆಲವು ವಿಶಿಷ್ಟ ನಂಬಿಗೆಗಳು 


ಗುರುವಾದ : ನನಗೆ ಹಿಂದುಧರ್ಮದ ಗುರುವಾದದಲ್ಲಿ ಮತ್ತು ಆಧ್ಯಾತ್ಮಸಾಧನೆಯಲ್ಲಿ 
ಅದರ ಮಹತ್ವದ ವಿಷಯವಾಗಿ ನಂಬಿಕೆ ಇದೆ. ಗುರುಎಲ್ಲದೆ ನಿಜವಾದ ಜ್ಞಾನವು 
ಅಶಕ್ಯವೆಂಬ ಸಿದ್ದಂತದಲ್ಲಿ ಬಹಳ ತಧ್ಯಾಂಶವಿದೆಯೆಂದು ನನಗೆ ತೋರುತ್ತದೆ. ವ್ಯವಹಾರ 
ವಿಷಯಗಳಲ್ಲಿ ಅಪೂರ್ಣನಾದ ಗುರುವನ್ನು ಹೇಗಾದರೂ ಸಹಿಸಬಹುದು; ಆದರೆ 
ಆಧ್ಯಾತ್ಮಿಕ ವಿಷಯಗಳಲ್ಲಿ ಅದಾಗದು. ಪೂರ್ಣಜ್ಞಾನಿಯನ್ನೇ ದ್ರಷ್ಟಾರನನ್ನೇ 
ಗುರುಪೀಠದಲ್ಲಿ ಪ್ರತಿಷ್ಠಿಸಬೇಕು. 

ಅಪೂರ್ಣ ಜ್ಞಾನಿಗಳನ್ನು ಗುರುಗಳನ್ನಾಗಿ ಅ೦ಗೀಕರಿಸುವ ವಿಷಯದಲ್ಲಿ ಎಲ್ಲರಿಗೂ 
ನಾನು ಎಚ್ಚರಿಕೆಯನ್ನು ಕೊಡುತ್ತೇನೆ. ತಾನು ಅಜ್ಞಾನಿಯೆಂದು ತಿಳಿಯದಂತಹ ಗುರುವಿನ 
ಗುಲಾಮನಾಗುವದಕ್ಕಿಂತ ಲಕ್ಷಾಂತರ ತಪ್ಪುಗಳನ್ನು ಮಾಡುತ್ತ ಸತ್ಯದೆಡೆಗೆ 
ಕತ್ತಲೆಯಲ್ಲಾದರೂ ತಡವರಿಸುತ್ತ ನಡೆಯವದೇ ಲೇಸು. 

ಅವತಾರ : ಮಾನವ ಕುಲದ ಸೇವೆಯನ್ನು ಅಸಾಮಾನ್ಯವಾದ ರೀತಿಯಲ್ಲಿ 
ಮಾಡಿದವನಿಗೆ ಹಿಂದೂಧರ್ಮದಲ್ಲಿ ಅವತಾರತ್ವವನ್ನು ಕೊಡಲಾಗುತ್ತಿದೆ. ವಸ್ತುತಃ 
ದೇಹಧಾರಿಯಾದ ಪ್ರಾಣವೆಲ್ಲ ಒಂದು ಬಗೆಯಿಂದ ಈಶ್ವರನ ಅವತಾರವೇ ಆಗಿದೆ. 
ಆದರೆ ಪ್ರತಿಯೊಂದು ಪ್ರಾಣಿಯನ್ನೂ ಅವತಾರವೆಂದು ತಿಳಿಯುವ ವಾಡಿಕೆಯಿಲ್ಲ. 
ತನ್ನ ಆಚಾರದಲ್ಲಿ ಅಸಾಮಾನ್ಯ ಧಾರ್ಮಿಕತೆಯನ್ನು ತೋರಿದವನಿಗೆ ಆತನ ಮುಂದಿನ 
ಪೀಳಿಗೆಯವರು ಅವತಾರದ ಈ ಗೌರವವನ್ನು ಸಲ್ಲಿಸುವರು. ಈ ಕ್ರಮದಲ್ಲಿ ಯಾವ 
ತಪ್ಪೂ ನನಗೆ ಕ೦ಡು ಬರುವದಿಲ್ಲ. ಇದರಿಂದ ದೇವರ ಮಹತ್ವಕ್ಕೆ ಯಾವ 
ರೀತಿಯಿಂದಲೂ. ಚ್ಯುತಿಯಿಲ್ಲ. ಮತ್ತು ಸತ್ಯಕ್ಕೆ ಯಾವ ದ್ರೋಹವೂ ಆಗುವದಿಲ್ಲ. 
“ಆದಮನು ದೇವನಲ್ಲ; ಅದರೆ ಆತನು ದೈವದ ಒಂದು ಕಿಡಿ” ಎ೦ದು ಉರ್ದುವಿನಲ್ಲಿ 
ಒಂದು ನಾಣ್ಣುಡಿಯಿದೆ. ಆದುದರಿಂದ ಹೆಚ್ಚು ಧರ್ಮ ನಿಷ್ಠನಾಗಿ ನಡೆಯುವವನಲ್ಲಿ 


ಸಮಾಜಧರ್ಮ - 143 


ಹೆಚ್ಚು ದೈವೀಜ್ಯೋತಿ ಇರುತ್ತದೆ. ಈ ವಚಾರಸರಣಿಯನ್ನು ಅನುಸರಿಸಿಯೇ 
ಹಿಂದೂಧರ್ಮದಲ್ಲಿ ಕೃಷ್ಣನನ್ನು ಪೂರ್ಣಾವತಾರನೆಂದು ತಿಳಿಯಲಾಗಿದೆ. 
ev 

ಇ 

ಯಜ್ಞ ಎ೦ಬ ಶಬ್ದವು ಸುಂದರವೂ ಶಕ್ತಿಯುತವೂ ಆಗಿದೆ. ಆದುದರಿಂದ ಜ್ಞಾನ 
ವೃದ್ಧಿಯಾದಂತೆ ಅನುಭವವು ಹಚ್ಚಿದಂತೆ ಮತ್ತು ಕಾಲವು ಬದಲಾದಂತೆ ಅದರ 
ಕ್ಯ ವ್ಯಾಪ್ತಿಯೂ ಸೆಳೆಯುವ ಸಂಭವವುಂಟು ಯಜ್ಞವೆಂದರೆ ಅಕ್ಷರಶಃ 
ಪೂಜೆಯೆಂದರ್ಥ; ಆರ್ಥಾತ್‌ ಆತ್ಮದಾನ; ಆದುದರಿಂದ ಯಾವದೇ ಸೇವಾಕಾರ್ಯ 
ಆಥವಾ ಆತ್ಮದಾನದ ಕೃತಿ. ಈ ಅರ್ಥದಲ್ಲಿ ಪ್ರತಿಯೊಂದು ಯುಗದಲ್ಲಿಯೂ ತನ್ನದೇ 
ಆದ ಯಜ್ಞದ ಕಲ್ಪನೆ ಮತ್ತು ಅಹಿಂಸೆಯ ಉಪಾಸಕನಿಗೆ ಅದು ಒಂದು ಪ್ರಮಾಣ 
ವಾಗಲಾರದು. 

ಹಾಗೆಯೆ ಬಹುಜನರ ಕಲ್ಯಾಣಕ್ಕಾಗಿರುವ ಕೃತಿಯೆ ಯಜ್ಞದ ಪ್ರಾಥಮಿಕ ಲಕ್ಷಣ. 
ಮತ್ತು ಅದು ಹೆಚ್ಚು ವ್ಯಾಪಕವಾದ "ಶೀತದಲ್ಲಿ ಸೈ ಸೀಪುರುಷರಿಂದ ಮಾಡಲ್ಲಡಲು 
ಶಕ ವಿರಬೇಕಲ್ಲದೆ ಕಡಿಮೆ ಶ್ರಮದಿಂದ ಸಾಧ್ಯ ವಾಗಿರಬೇಕು ಮಹಾಕಲ್ಯಾಣವನ್ನು 
ಚು ಉದ್ದೇಶದಿ೦ದಾದರೂ ಯಾರಿಗಾದರೂ ಅಹಿತವನ್ನು ತುತ 
ಯಜ್ಞವಾಗಲಾರದು; ಮಹಾಯಜ್ಞವ೦ತೂ ಆಗಲಾರದು. ಯಜ್ಞದ ಕಕ್ಷೆಯಲ್ಲಿ ಬರಲಾರದ 
ಕಾರ್ಯವೆಲ್ಲ ಬಂಧನಕ್ಕೆ ಕಾರಣವೆಂದು ಗೀತೆಯು ಹೇಳುತ್ತದೆ; ಅನುಭವವೂ ಅದನ್ನು 
ಒಪುತ್ತದೆ. 

ಈ ಅರ್ಥದ ಯಜ್ಞವಿಲ್ಲದೆ ವಿಶ್ವವು ಒಂದು ಅರೆಗಳಿಗೆಯಾದರೂ ಬಾಳದು. 
ಆದುದರಿಂದ ಗೀತೆಯು ಚ ಅಧ್ಯಾಯದಲ್ಲಿ ನಿಜವಾದ ಜ್ಞಾನದ ವಿಚಾರವನ್ನು 
ವಿವರಿಸಿ ಮೂರನೆಯ ಅಧ್ಯಾಯದಲ್ಲಿ ಅದನ್ನು ಪಡೆಯುವ ಸಾಧನಗಳನ್ನು ಹೇಳುತ್ತದೆ. 
ಯಜ್ಞವು ಸೃಷ್ಟಿಯೊಡನೆಯೆ ಬಂದಿತೆಂದು ಬಾಯ್ಬಿಟ್ಟು ಹೇಳುತ್ತದೆ. ಸಮಸ್ತ ಸೃಷ್ಟಿಯ 
ಸೇವೆಯನ್ನು ಮಾಡಲೋಸುಗವೇ ಈ ದೇಹವನ್ನು ನಮಗೆ ಕೊಡಲಾಗಿದೆ. ಆದುದರಿಂದ 
ಯಜ್ಞವನ್ನು ಮಾಡದೆ ಉಣ್ಣುವವನು ಕದ್ದ ಅನ್ನವನ್ನು ಉಣ್ಣುವನೆ೦ದು ಗೀತೆಯು 
ಹೇಳುತ್ತದೆ. ಪವಿತ್ರ ಜೀವನವನ್ನು ನಡೆಸಬೇಕೆನ್ನುವವನ ಪ್ರತಿಯೊಂದು ಕೃತಿಯೂ 
ಯಜ್ಞಸ್ವರೂಪವಾಗಬೇಕು. ನಮ್ಮ ಹುಟ್ಟಿನೊಡನೆಯೆ ಯಜ್ಞವು ಬಂದುದರಿಂದ ನಾವು 
ಆಜೀವ ಸಾಲಗಾರರಾಗಿರುವೆವು. ಅಂತು ಶಾಶ್ವತವಾಗಿ ವಿಶ್ವದ ಸೇವೆಗೆ ಬದ್ಧರಾಗಿರುವೆವು. 
ಗುಲಾಮನಾದವನು ತನ್ನ ಒಡೆಯನಿಂದ ಕೊಡಲ್ಪಟ್ಟ ಅನ್ನವಸ್ತಗಳನ್ನು ಸ್ವೀಕರಿಸಿ 
ಆತನ ಸೇವೆಯನ್ನು ಮಾಡುವಂತೆ ನಾವು ಸಹ ಕೃತಜ್ಞತಾಪೂರ್ವಕವಾಗಿ ವಿಶ್ವೇಶನಿಂ೦ದ 


144 - ಸಮಾಜಧರ್ಮ 


ದಯಪಾಲಿಸಲ್ಪಟ್ಟ ವಸ್ತುಗಳನ್ನು ಸ್ವೀಕರಿಸಬೇಕು. ನಾವು ಸ್ವೀಕರಿಸಿದುದನ್ನು ದಾನವೆಂದೇ 
ಭಾವಿಸಬೇಕು. ಯಾಕಂದರೆ ಸಾಲಗಾರರಾದ ನಮಗೆ ನಮ್ಮ ಯಣವನ್ನು ತೀರಿಸಲು 
ಬೇರಾವ ಅಧಿಕಾರವೂ ಅನುಕೂಲತೆಯೂ ಇಲ್ಲ. ಆದುದರಿಂದ ನಮಗೆ ಅ೦ತಹ 
ದಾನವೇನಾದರೂ ದೊರೆಯದಿದ್ದರೆ ನಮ್ಮ ಸ್ವಾಮಿಯನ್ನು ನಾವು ದೂಷಿಸಬಾರದು. 
ನಮ್ಮ ದೇಹವು ಆತನದು; ಅವನ ಸಂಕಲ್ಪಾನುಸಾರ ಅದನ್ನಿಟ್ಟುಕೊಳ್ಳಬಹುದು ಅಥವಾ 
ಬಿಸುಡಬಹುದು. ಇದು ದೂರಿನ ವಿಷಯವಲ್ಲ. ತದ್ವಿರುದ್ದ ಪರಮಾತ್ಮನ ಯೋಜನೆಯಲ್ಲಿ 
ನಮ್ಮ ಸ್ಥಾನವೇ ನೆಂಬುದನ್ನು ತಿಳಿದರೆ ಅದು 'ಅತ್ಯಂತ ಸ್ವಾಭಾವಿಕವಾದ ಮತ್ತು 
ಆನಂದದಾಯಕವಾದ ಅವಸ್ಥಯಾಗುವದು. ಈ ಪರಮಾನಂದವನ್ನು 
ಅನುಭವಿಸಬೇಕಾದರೆ ಸುಭದ್ರವಾದ ಶ್ರದ್ಧೆಯು ಬೇಕು. ನಿಮಗಾಗಿ ಎಳ್ಳನಿತೂ 
ಚಿಂತಿಸಬೇಡಿ; ಎಲ್ಲ ಚಿಂತೆಯನ್ನೂ ದೇವನಿಗೆ ಬಿಟ್ಟುಕೊಡಿರಿ ಎಂಬುದೇ ಎಲ್ಲ 
ಧರ್ಮಗಳ ಆಜ್ಜೆಯಿರುವಂತೆ ತೋರುತ್ತದೆ. 

ಮಾನವಸ್ಕಷ್ಟಿಯೊಡನೆಯೆ ಜನಿಸಿದ ತತ್ವದ ವಿಚಾರವಿಮರ್ಶೆಯನ್ನು ಇನ್ನಷ್ಟು 
ತ್ಯಾಗ ಜಿ ದಿನದ ಇಪ ಪತ್ತುನಾಲ್ಕು ಗಂಟೆಗಳಲ್ಲಿಯೂ Ree 
ಕಾರ್ಯ ಮತ್ತು ಸೇವೆಯು ಯಜ್ಞ ಆದ ಪ್ರಯುಕ್ತ “ಪರೋಪಕಾರಾಯ ಸತಾಂ 
ಎಭೂತಯಃ' ಎಂಬ ಉಕ್ತಿಯು ಉಪಕಾರವೆಂಬ ಶಬ್ದದಲ್ಲಿ ಇತರರಿಗೆ ಅನುಗ್ರಹ 
ಮಾಡುವುದರ ಗಂಧವಿದ್ದರೆ ಅದು ಅನುಚಿತವೇ ಆದೀತು ಯಜ್ಞಜೀವನವು ಕಲೆಯ 
ಪರಮೋಚ್ಚ ಸ್ಥಾನ. ಅದು ಆನಂದಮಯ. ಅದೊಂದು ಹೊರೆ ಹಾಗು NS 
ಸ್ಥಿತಿಯೊಂದು ತಿಳಿದರೆ ಯಜ್ಞವು ಯಜ್ಞವಾಗಲಾರದು. 

ಕರ್ಮ ಕರ್ಮತತ್ವದಲ್ಲಿ ನನಗೆ ದೃಢ ವಿಶ್ವಾಸವಿದೆ. ಆದರೆ ಮಾನವ ಪ್ರಯತ್ನದಲ್ಲಿಯೂ 
ನನ್ನ ನಂಬಿಕೆಯಿದೆ. ಅನಾಸಕ್ತಿಯಿಂದ ಕರ್ಮದ ಪರಿಣಾಮಗಳನ್ನು ನ ಭಾತಿ 
ಕರ್ಮದ ಮಖಾಂತರವೇ ಮೋಕ್ಷವನ್ನುಗಳಿಸುವದೇ ಜೀವನ ಪರಮೋದ್ದೇಶವೆಂದು 
ನಾನು ತಿಳಿದಿದ್ದೇನೆ. 

ಕರ್ಮಸಿದ್ಧಾಂತದ ಅಬಾಧ್ಯತೆಯಲ್ಲಿ ನನ್ನ ಶ್ರದ್ಧೆಯಿದ್ದರೂ ನಾನು ಅನೇಕ 
ಕಾರ್ಯಗಳನ್ನು. ಮಾಡಲು ಪ್ರಯತ್ನಿಸ ಸುತ್ತಿದ್ದೇನೆ. ಪ್ರಾರಬ್ಧವನ್ನು ಸವೆಸಲು ಮತ್ತು 
ಆಗಾಮಿಯನ್ನು ಆರ್ಜಿಸಲು ಹೆಚ್ಚುಹೆಚ್ಚು "ಕರ್ಮಸಂಗ್ರಹವನ್ನು ಮಾಡುವಲ್ಲಿಯ ' 
ಪ್ರತಿಕ್ಷಣವೂ ನನ್ನ ದೀರ್ಫ ಪ್ರಯತ್ನವು ನಡೆದಿದೆ. ಆದುದರಿಂದ 'ನನ್ನ ಪ್ರಾಕ್ಕರ್ಮವು 
ಚೆನ್ನಾಗಿದ್ದುದರಿ೦ದಲೇ ನನಗೆ ಈಗ ಒಳ್ಳೆಯದಾಗುತ್ತಿದೆಯೆಂದು ತಿಳಿಯುವುದು 
ತಪ್ಪು ಏಕೆಂದರೆ ಐ ಪ್ರಾಕ್ಯರ್ನದ ಸಂಗ್ರಹವು ಬೇಗೆ ನಾಶವಾಗುವದು. ನನ ಭವಿಷ್ಯತ್ತನ್ನು 


ಸಮಾಜಧರ್ಮ - 145 


ನಾನು ಪ್ರಾರ್ಥನಾಪೂರ್ವಕ ಕಟ್ಟಬೇಕು. ಕೇವಲ ಕರ್ಮವು ದುರ್ಬಲವೆಂದು ನಾನು 
ನಿಮಗೆ ಹೇಳುತ್ತೇನೆ. 


ಪುನರ್ಜನ್ಮ 


ಪುನರ್ಜನ್ಮದಲ್ಲಿ ನನ್ನ ನಂಬಿಕೆ ಇದೆ ನಮ್ಮ ಹಿಂದಿನ ಜನ್ಮದಿಂದ ತೆಗೆದುಕೊಂಡು 
ಬ೦ದ ಸಂಸ್ಕಾರಗಳ ಫಲವೇ ನಮ್ಮ ಎಲ್ಲ ಯಣಾನುಬಂಧಗಳು. ಪರಮಾತ್ಮನ 
ನಿಯಮಗಳು ಅಗಾಧವಾಗಿವೆಯಲ್ಲದೆ ಅನ೦ತ ಸಂಶೋಧನೆಯ ವಿಷಯಗಳಾಗಿವೆ. 
ಯಾವನೂ ಅವುಗಳನ್ನು ತಿಳಿಯಲಾರನು. 


ಉಪಸಂಹಾರ : 


ವೇದಗಳು ನಮಗೆ ಎರಡು ಅಮರ ತತ್ವಗಳನ್ನು ನೀಡಿವೆ. “ಅಹಿಂಸಾಪರಮೋ 
ಧರ್ಮಃ” ಎಂಬುದೊಂದು 'ಸತ್ಯಾನ್ಮಾಸ್ತಿ ಪರೋ ಧರ್ಮಃ' ಎಂಬುದಿನ್ನೊಂದು 
ಅಹಿ೦ಸೆಯೆ ಶ್ರೇಷ್ಠಧರ್ಮವೆಂಬುದೊಂದು; ಸತ್ಯಕ್ಕಿಂತ ಹೆಚ್ಚಿನ ಧರ್ಮ 
ಎನ್ನೊಂದಿಲ್ಲೆಂಬುದೊಂದು ಹೀಗೆ ಈ ಎರಡು ತತ್ವಗಳು ಧರ್ಮಕ್ಕೆ ಅವಿರುದ್ಧವಾದ 
ಅರ್ಥಕಾಮಗಳಿಗೆ ಮಾರ್ಗವನ್ನು ಮಾಡಿಕೊಟ್ಟಿವೆ. ಆದುದರಿಂದ ಹಾಗೆ ನಡೆದುಕೊಳ್ಳಲು 
ನಾವೇಕೆ ಹಿಂಜರಿಯಬೇಕು? ಸುಲಭವಾದ ಕಾರ್ಯಗಳನ್ನೇ ಅತ್ಯಂತ ಕಠಿನ 
ಕಾರ್ಯಗಳಂದು ಅನೇಕಸಲ ಜನರು ಭಾವಿಸುವರೆಂಬ ಮಾತು ವಿಚಿತ್ರವಾಗಿ ಕಂಡರೂ 
ವಸ್ತುತಃ ಸತ್ಯವಾಗಿದೆ. ಈ ಸಂದರ್ಭದಲ್ಲಿ ಮಹಾಭಾರತದಲ್ಲಿಯ ಅಮರವಾದ 
ಶ್ಲೋಕವೊಂದನ್ನು ನೆನೆಸಿಕೂಳ್ಳುವದು ಲೇಸು. ಧರ್ಮದಲ್ಲಿ ನ್ಯಾಯ ಸಮ್ಮತವಾದ 
ಅರ್ಥಕಾಮಗಳೆರಡೂ ಸೇರತ್ತವೆಯೆಂದು ಆ ವರಕವಿಯು ಘಂಟಾಘೋಷವಾಗಿ 
ಸಾರಿರುವನು ಮತ್ತು ಐಹಿಕಾಮಷ್ಠಿಕ ಆನಂದವನ್ನು ಕೊಡುವ ಧರ್ಮದ 
ರಾಜಮಾರ್ಗವನ್ನು ಜನರು ಏಕೆ ಅನುಸರಿಸುತ್ತಿಲ್ಲವೆಂದು ಕೇಳಿರುವನು. ಕೇವಲ 
ಬಾಹ್ಯ ಆಡಂಬರಾಚಾರಗಳ ಪಾಲನೆಯು ಧರ್ಮವೆನಿಸುವದಿಲ್ಲ. ಸತ್ಯ ಅಹಿಂಸೆಗಳ 
ಪಥವೇ ಅದು. 


146 - ಸಮಾಜಧರ್ಮ 


_ ಭಾಗ೩ 
ಹಿಂದೂ ಸಮಾಜದ ಸಮಸ್ಯೆಗಳು 
ಪ್ರಗತಿಶೀಲ ಹಿಂದೂಧರ್ಮ 


ಹಿಂದೂಧರ್ಮವು ಸಚೇತನವಾದ ಒಂದು ಪ್ರಾಣಿಯಂತೆ ವೃದ್ಧಿವಿನಾಶಗಳಿಗೆ 
ಅಧೀನವಾಗಿದೆ; ನಿಸರ್ಗ ನಿಯಮಗಳಿಗೆ ಒಳಪಟ್ಟದೆ. ಮೂಲತ ಏಕವೂ, ಅವಿಭಾಜ್ಯವೂ 
ಆಗಿದುದ್ದು ಈಗ ಅಸಂಖ್ಯ ಶಾಖೆಗಳುಳ್ಳ ಹೆಮ್ಮರವಾಗಿದೆ. ಯತುಮಾನಗಳ ಪರಿಣಾಮವು 
ಅದರ ಮೇಲಾಗುತ್ತದೆ. ಅದಕ್ಕೂ ವಸಂತ, ಗ್ರೀಷ್ಠ ಶರತ್‌ ಮತ್ತು ಶಿಶಿರ ಯತುಗಳಿವೆ. 
ಮಳೆಯಿಂದ ಅದು ಪುಷ್ಪವಾಗಿ ಫಲವೀಯುತ್ತದೆ. ಅದು ನಿಗಮಾಗಮಗಳನ್ನು 
ಆಧರಿಸಿರಬಹುದು ಅಥವಾ ಇಲ್ಲದಿರಬಹುದು. ಒಂದೇ ಒಂದು ಪುಸ್ತಕವೇ ಅದರ 
ಪ್ರಮಾಣವಲ್ಲ. ಗೀತೆಯು ವಿಶ್ವಮಾನ್ಯವಾಗಿದೆ; ಆದರೂ ಅದು ಮಾರ್ಗವನ್ನು 
ತೋರಿಸಬಲ್ಲದು. ರೂಢಿ ಸಂಪ್ರದಾಯಗಳ ಮೇಲೆ ಅದರ ಪರಿಣಾಮ ಏನೂ 
ಆಗಿಲ್ಲ. 

ಮೂಲದಲ್ಲಿ ಪರಿಶುದ್ಧವೂ, ನಿರ್ಮಲವೂ ಆಗಿದ್ದು ತನ್ನ ಪಥದಲ್ಲಿ ಮುಂದುವರಿದಂತೆ 
ಕಶ್ನಲವನ್ನೂ ಸೇರಿಸಿಕೊಳ್ಳುವ ಗಂಗಾನದಿಯಂತಿದೆ ಹಿಂದೂಧರ್ಮ. ಒಟ್ಟಿನ 
ಪರಿಣಾಮದಲ್ಲಿ ಗಂಗೆಯಂತೆಯೇ ಅದು ಕಲ್ಕಾಣ ಕಾರಿಯಾಗಿದೆ. ಪ್ರತಿಯೊಂದು 
ಪ್ರಾಂತದಲ್ಲಿಯೂ ಅದು ಪ್ರಾಂತೀಯ ರೂಪ ತಾಳಿದರೂ ಎಲ್ಲೆಲ್ಲಿಯೂ ಅದರ 


ಸಮಾಜಧರ್ಮ - 147 


ಆ೦ತರ್ಯಸತ್ವ ಸ್ಥಿರವಾಗಿದೆ. ಪದ್ಧತಿಯೇ ಧರ್ಮದಲ್ಲ. ಪದ್ಧತಿ ಬದಲಾಗುತ್ತ 
ಹೋಗುತ್ತದೆ; ಆದರೆ, ಧರ್ಮ ಮಾತ್ರ ಶಾಶ್ವತ. 

ಹಿಂದೂಧರ್ಮದ ಪರಿಶುದ್ಧತೆಯು ಅದರ ಅನುಯಾಯಿಗಳಲ್ಲಿರುವ ಆತ್ಮ- 
ನಿಗ್ರಹ ಶಕ್ತಿಯನ್ನವಲಂಬಿಸಿದೆ. ಧರ್ಮವು ಆಪತ್ತಿಗೆ ಗುರಿಯಾದಾಗಲೆಲ್ಲ ಹಿಂದೂಗಳು 
ಘೋರ ತಪಸ್ಯವೆಸಗಿ, ಆಪತ್ತಿನ ಕಾರಣಗಳನ್ನು ಕಂಡು ಹಿಡಿದುದಲ್ಲದೆ ಅವುಗಳನ್ನು 
ನಿವಾರಿಸುವ ಹಂಗಳ ಹುಡುಕಿದಾರೆ. ಶಾಸ ಸ್ತಗಳು ಬೆಳೆಯುತ್ತಲೇ ಹೋಗಿವೆ. 
ವೇದಗಳು ಉಪನಿಷತ್ತುಗಳು, ಸ ತಿಗಳು, ಪುರಾಣಗಳು ಮತ್ತು ಇತಿಹಾಸಗಳು ಇವೆಲ್ಲವೂ 
ಏಕಕಾಲದಲ್ಲಿಯೇ ಹುಟ್ಟ ಬಿಡಲಿಲ್ಲ. ಒಂದೊಂದೂ ಒಂದೊಂದು ಕಾಲದ ಅಗತ್ಯತೆ 
ಗಳಿಗನುಗುಣವಾಗಿ ಹುಟ್ಟಿಬ೦ದವು; ಆದುದರಿಂದ ಅವು ಒಂದಕ್ಕೊಂದು ವಿರೋಧವೋ 
ಎಂಬಂತೆ ಕಂಡುಬರುತ್ತವೆ. ಈ ಪಸ್ತಕಗಳು ಸನಾತನ ತತ್ವಗಳು ಹೇಗೆ 
ಆಚರಣಯಲ್ಲಿದ್ದವ೦ದು ತೋರಿಸುತ್ತವೆ. ಒಂದುಕಾಲಕ್ಕೆ ಒಳ್ಳೆಯದೆನಿಸಿದ್ದ ಪದ್ಧತಿಯನ್ನು 
ಇನ್ನೊಂದು ಕಾಲದಲ್ಲಿಯೂ ಅಂಧರೀತಿಯಲ್ಲಿ ಅನುಸರಿಸುವವರು."ನಿರಾಶೆ ಎಂಬ 
ಕಸರಿ' ನಲ್ಲಿ ಸಿಕ್ಕಿಕ್ಕೊಳ್ಳುವರು. ಒಂದಾನೊಂದು ಕಾಲದಲ್ಲಿ ಪ್ರಾಣಿವಧ 
ಆಚರಣೆಯಲ್ಲಿತ್ತೆಂಬ ಕಾರಣದಿಂದ ಅದನ್ನು ನಾವು ಇಂದು ಪುನಃ ಆರಂಭಿಸೋಣವೇ? 
ಒಂದಾನೊಂದು ಕಾಲದಲ್ಲಿ ನಾವು ಗೋಮಾಂಸ ಭಕ್ಷಕರಾಗಿದ್ದೆವೆಂಬ ಕಾರಣದಿಂದ 
ಇಂದೂ ಆ ರೀತಿ ಮಾಡೋಣವೆ? ಒಂದಾನೊಂದು ಕಾಲದಲ್ಲಿ ಕಳ್ಳರ ಕೈಕಾಲುಗಳನ್ನು 
ಕತ್ತರಿಸಿ ಹಾಕುತ್ತಿದ್ದೆವೆಂಬ ಕಾರಣದ ಮೇಲೆ, ಇಂದೂ ಆ ಕ್ರೂರ ಪದ್ಧತಿಯನ್ನು 
ಪನಃ ಆಚರಣೆಗೆ ತರೋಣವೇ? ಶಿಶು ವಿವಾಹವನ್ನು ಆಚರಣೆಗೆ ತರೋಣವೇ? 
ಒಂದಾನೊಂದು ಕಾಲದಲ್ಲಿ ಜನಾಂಗದ ಒಂದು ಗುಂಪನ್ನು ತುಚ್ಛೀಕರಿಸಿ ದೂರ 
ಮಾಡಿದ್ದುಂಟು. ಇಂದೂ ಅವರ ವಂಶೀಕರನ್ನು ಜಾತಿಬ್ರಷ್ಟರೆಂದು 
ಅಂಕಿತಮಾಡೋಣವೇ? 

ಹಿ೦ದೂಧರ್ಮವು ಜಡತ್ತವನ್ನು ಹೇಸುತ್ತದೆ. ಜ್ಞಾನವು ಅನಂತವಾದುದು; ಹಾಗೆಯೇ 
ಸತ್ಯದ ವ್ಯಾಪ್ತಿಯೂ. ನಾವು ಪ್ರತಿದಿನವೂ ಆತ್ಮ ಶಕ್ತಿಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತೇವೆ; ' 
ಹಾಗೆಯೇ ಸತ್ಯದ ವಾಪ್ತಿಯೂ. ನಾವು ಪ್ರತಿದಿನವೂ ಆತ್ಮ ಶೆಕ್ತಿಯ ಜ್ಞಾನವನ್ನು 
ಹೆಚ್ಚಿಸಿಕೊಳ್ಳುತ್ತೇವೆ; ಹಾಗೆಯೇ ಮುಂದುವರಿಯುತ ಹೋಗುತ್ತೇವೆ. ಹೊಸ ಕರ್ತವ್ಯವನ್ನು 
ಬೋಧಿಸುತ್ತದೆ.ಆದರೆ ಸತ್ಯಮಾತ್ರ ಏಕಮೇವ. ಎ೦ದಾದರೂ ಅದನ್ನು ಪೂರ್ಣವಾಗಿ 
ಅರಿತವರಾರು? ವೇದಗಳು ಸತ್ಯವನ್ನು ನಿರೂಪಿಸುತ್ತವೆ. ಅವು ಅನಂತ. ಆದರೆ, 
ಅವುಗಳನ್ನು ಪೂರ್ಣವಾಗಿ ಬಲ್ಲವರಾರು? ಇಂದು ವೇದಗಳೆಂಬ ಹೆಸರಿನಿಂದ 
ಪ್ರಸಿದ್ಧವಾಗಿರುವವು ಸತ್ಯವೇದದ- ಜ್ಞಾನ ಭಂಡಾರದ- ಲಕ್ಷ ಪಾಲಿನಲ್ಲಿ ಒಂದು 


148 - ಸಮಾಜಧರ್ಮ 


ಪಾಲಾಗಿಲ್ಲ. ನಮಗೆ ಲಬ್ಧವಾಗಿರುವ ಕೆಲವೇ ಗಂಥಗಳ ಪೂರ್ಣ ಅರ್ಥವಾದರೂ 
ಯಾರಿಗೆ ಗೊತ್ತು? ಈ ಅನಂತ ತೊಡಕಿನಲ್ಲಿ ಒದ್ದಾಡುವುದಕ್ಕಿಂತ- “ಯಥಾ ಹಿಂಡೇ 
ತಥಾ ಬ್ರಹ್ಮಾಂಡೇ'- ಎಂಬ ಒಂದು ಸೂತ್ರವನ್ನು ತಿಳಿಯಬೇಕೆ೦ಬುದು ನಮ್ಮ ಯಷಿಗಳ 
ಆದೇಶ. ಬ್ರಹ್ಮಾಂಡವನ್ನು ಸೂಕ್ಷ್ಮವಾಗಿ ಅರಿಯಲು ಹೇಗೆ ಸಾಧ್ಯವಿಲ್ಲವೋ ಹಾಗೆಯೇ 
ಆತ್ಮನನ್ನೂ ಅರಿಯಲು ಸಾಧ್ಯವಿಲ್ಲ. ಆತ್ಮವನ್ನರಿತರೆ ಬ್ರಹ್ಮಾಂಡದ ಅರಿವೂ ಆದೀತು. 
ಈ ಆತ್ಮಜ್ಞಾನಕ್ಕೆ ನಿರಂತರ ಪ್ರಯತ್ನಬೇಕು. ಈ ನಿರಂತರ ಪ್ರಯತ್ನವು ಶುದ್ಧವಾಗಿರಬೇಕು. 
ಈ ಶುದ್ಧ ಪ್ರಯತ್ನಕ್ಕೆ ಶುದ್ಧ ಹೃದಯ ಬೇಕು ಶುದ್ಧ ಹೃದಯವು ಯಮ' ನಿಯಮಗಳ 
ಅಭ್ಯಾಸದಿಂದ ಬರುತ್ತದೆ. ಯಮ ನಿಯಮಗಳೆಂದರೆ, ಪ್ರಧಾನವೂ, ನೈಮಿತ್ತಿಕವೂ 
ಆದ ಗುಣಗಳು. ಈ ಅಭ್ಯಾಸ ಭಗವಂತನ ಕೃಪೆ ಇಲ್ಲದೆ ಸಾಧ್ಯವಿಲ್ಲ. ಭಗವಂತನ 
ಕೃಪೆಗೆ ನಂಬಿಕೆಯೂ, ಭಕ್ತಿಯೂ ಆವಶ್ಯಕ. 


ಸಮದರ್ಶನ 


ಪರಿಶುದ್ಧ ಹಿಂದೂಧರ್ಮದಲ್ಲಿ ಬ್ರಾಹ್ಮಣ. ಇರುವೆ, ಆನೆ ಮತ್ತು ಶ್ವಪಚ ಎಲ್ಲ 
ಸಮಾನ. ನಮ್ಮ ತತ್ವಜ್ಞಾನ ಇಷ್ಟು ಹಿರಿದಾಗಿದ್ದೂ, ಅದರಂತೆ ನಾವು ನಡೆಯಲು 
ತಪ್ಪಿರುವುದರಿಂದ ಅದು ಕೊಳೆತು ದುರ್ನಾತ ಬಡಿಯುತ್ತಿದೆ. ಹಿಂದೂಧರ್ಮವು 
ಸಕಲ ಮಾನವರ ಭ್ರಾತೃತ್ವವನ್ನಪ್ಪೇ ಅಲ್ಲ, ಸಕಲ ಜೀವರಾಶಿಯ ಭ್ರಾತೃತ್ವವನ್ನೂ 
ಒತ್ತಾಯಮಾಡುತ್ತದೆ. ಅದೊಂದು ಮಹೋನ್ನತ ಕಲ್ಪನೆ, ಆದರೆ ಅದರಂತೆ ನಾವು 
ಅಚರಿಸಬೇಕು ಅಷ್ಟ ಮಾನವ- ಮಾನವರ ನಡುವೆ ನಾವು ನಿಜವಾದ ಸಮಾನ 
ವರ್ತನೆಯನ್ನು ಪುನಃ ಸ್ಥಾಪಿಸಿದ ಗಳಿಗೆಯಲ್ಲೇ ಮಾನನನಿಗೂ ಇಡೀ ಸೃಷ್ಟಿಗೂ 
ನಡುವೆ ಅದನ್ನು ಸ್ಥಾಪಿಸಲು ಶಕ್ತರಾದೇವು. ಆ ದಿನ ಬ೦ದಾಗ, ಜಗತ್ತಿನಲ್ಲಿ ಶಾ೦ತಿಯೂ, 
ಮಾನವರೊಡನೆ ಸೌಮನಸ್ಯ ಸೌಹಾರ್ದಗಳೂ ಮೂಡಿಯಾವು. 


* (ಯಮಗಳೆಂದರೆ, ಪ್ರಧಾನ ಗುಣಗಳು. ಯೋಗಶಾಸ್ತದ ಪ್ರಕಾರ ಅವು ರೀತಿ ಇವೆ : ಅಹಿಂಸಾ, 


ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ; ನಿಯಗಳೆಂದರೆ, ನೈಮಿತ್ತಿಕ ಗುಣಗಳು .ಯೋಗಶಾಸ್ತ್ರದ ಆಧಾರದಂತೆ, 
ಅವು ಈ ರೀತಿ ಅವೆ: ಶೌಚ, ಸಂತೋಷ, ತಪ ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ]) * 


ಸಮಾಜಧರ್ಮ - 149 


ಅಸ್ಪಶ್ಯತೆ 
ಅಸ್ಪಶ್ಯತೆಯ ಮೂಲ 
ಸಾಮಾಜಿಕ ಬಹಿಷ್ಕಾರ- ತಲೆಯಾರುಗಳಿಂದ .ಬಂದ ಅಭಿಶಾಪ 


 ಅಸ್ಪಶ್ಯತೆಗೆ ನನ್ನ ಮನ ಒಪ್ಪಿಸಿಕೊಳ್ಳಲು ಎಂದಿಗೂ ಸಾಧ್ಯವಾಗಿಲ್ಲ. ನಾನು ಅದನ್ನು 
ಯಾವಾಗಲೂ ಅಸಹಜ ಬೆಳೆವಣಿಗೆಯೆಂದು ಭಾವಿಸಿದೇನೆ. ಅದು ಅನೇಕ 
ತಲೆಮಾರುಗಳಿಂದ ನಡೆದು ಬಂದಿರುವದು ನಿಜವಾದರೂ, ಅದರಂತೆಯೇ ಇನ್ನೂ 
ಅನೇಕ ದುಷ್ಪ ಪದ್ಧತಿಗಳು ಇಂದಿಗೂ ನಡೆದು ಬಂದಿವೆ. ವ್ಯಭಿಚಾರಕ್ಕೋಸ್ಕರವಾಗಿ 
ಬಾಲಕಿತರನ್ನು ಅಂಕಿತಮಾಡುವ ಪದ್ಧತಿ ಹಿಂದೂಧರ್ಮದ ಭಾಗವಾಗಿತ್ತೆಂದು 
ಯೋಚಿಸಿದಾಗ ನನಗೆ ನಾಚಿಕೆಯಾಗುತ್ತದೆ. ಆದರೂ ಭಾರತದ ಅನೇಕ ಭಾಗಗಳಲ್ಲಿರುವ 
ಹಿಂದೂಗಳಿಂದ ಇದು ಆಚರಿಸಲಡುತ್ತಿದೆ. ಕಾಳಿಗೆ ಆಡುಗಳನ್ನು ಬಲಿಕೊಡುವುದು 
ಖಂಡಿತವಾಗಿಯೂ ಅಧರ್ಮವೆಂದು ನನ್ನ ಭಾವನೆ. ಅದನ್ನು ಹಿಂದೂ ಧರ್ಮದ 
ಅಂಶವೆಂದು ನಾ ಭಾವಿಸುವುದಿಲ್ಲ. ಹಿಂದೂಧರ್ಮವು ಯುಗಾಂತರಗಳಿಂದ 
ಬೆಳೆಯುತ್ತ ಬಂದಿದೆ. ಹಂದೂಧರ್ಮವೆಂಬ ಹೆಸರನ್ನು ವಿದೇಶೀಯರು ಹಿ೦ದೂಸ್ಥಾನದ 
ಜನತೆಯ ಧರ್ಮಕ್ಕೆ ಕೊಟ್ಟರು. ಒಂದು ಕಾಲಕ್ಕೆ ಆದರೆ, ಅದು ಧರ್ಮವಲ್ಲ- 
ಹಿಂದೂಧರ್ಮವಂತೂ ಅಲ್ಲವೇ ಅಲ್ಲ. ಹಾಗೆಯೇ ಗೋ ಸಂರಕ್ಷಣೆ ನಮ್ಮ ಪೂರ್ವಿಕರ 
ಪ್ರಧಾನ ನಿಷ್ಠೆಗಳಲ್ಲಿ ಒಂದು ಅಂಶವಾದಾಗ, ಯಾರು. ಗೋಮಾಂಸ ಭಕ್ಷಣೆ 


150 - ಸಮಾಜಧರ್ಮ 


ಮಾಡುವುದನ್ನು ಬಿಡದೆ ಇದ್ದರೋ, ಅವರು ಬಹಿಷ್ಠರಿಸಲ್ಲಟ್ಟರೆಂದು ನನಗೆ ತೋರುತ್ತದೆ. 
ಇದರ ಪರಿಣಾಮವಾದ ಸಾಮಾಜಿಕ ಹೋರಾಟ ಘೋರವಾಗಿ ನಡೆದಿರಬೇಕು. 
ಸಾಮಾಜಿಕ ಬಹಿಷ್ಕಾರವು ತಪ್ಪು ಮಾಡಿದವರಿಗಷ್ಟೇ ಅಲ್ಲ; ಅದು ತಲೆ ಮಾರುಗಳಿಗೂ 
ಅಭಿಶಾಪವಾಗಿ ಬಂದಿತು ಬಹುಶಃ ಆರಂಭದಲ್ಲಿ ಒಳ್ಳೆಯ ಉದ್ದೇಶದಿಂದ ಕೂಡಿದ್ದ 
ಪದ್ಧತಿ ವ್ಯವಹಾರದಲ್ಲಿ ಗಡುಸಾಯಿತು ಇದರ ಜೊತೆಗೆ, ಈ ಪದ್ಧತಿ ಪೂರ್ಣವಾಗಿ 
ಅಯುಕ್ತವಾಗಿದ್ದರೂ, ಅನ್ಯಾಯವಾಗಿದ್ದರೂ ಅದಕ್ಕೊಂದು ಶಾಶ್ವತ ಆಧಾರವನ್ನು 
ಕೊಡುವಂಥ ಶ್ಲೋಕಗಳು ಪವಿತ್ರ ಶಾಸ ಸ್ವಗ್ರಂಥಗಳೊಳಕ್ಕೆ ನುಸುಳಿ ಆಜ ನನ್ನ ಈ 
ಸಿದ್ದಾಂತ ನಿಜವಿರಲಿ, ತಪ್ಪಿರಲಿ, ಅಸ್ಪಶ್ಯ ಎ ಗೋಪೂಜೆಯನ್ನು ಇಂಕು 
ಧರ್ಮವು ಅತಿ ಕ್ರೂರವಾದ ಮಾನವ ಬಹಿಷ್ಕಾರ ಪದ್ದತಿಗೆ. ಬಹುತೇಕ 
ಸಹನೆಯನ್ನಾಗಲೀ, ನೀಡಲಾರದು. ದಲಿತ ವರ್ಗದವರನ್ನು ತ್ಯಜಿಸುವದಕ್ಕಿಂತಲೂ 
ನಾನೇ ಛಿದ ಛಿದ್ರ ಮಾಡಲ್ಪಟ್ಟರೆ ತೃಪ್ತನಾದೇನು. ಹಿಂದೂಗಳು ಅಸ್ಪ ಶೃತೆಯ ಕಳಂಕವನ್ನು 
ಮುಂದುವರಿಸಿ ತಮ್ಮ ಧರ್ಮಕ್ಕೆ ಅಪಮಾನ ತರುವುದಾದರೆ po ಸ್ವಾತಂತ್ರ್ಯಕ್ಕೆ 
ಅರ್ಹರಾಗುವುದು ಹಾಗಿದ? ಅದನ್ನು ಹೊಂದಲೂ ಸಾಧ್ಯವಿಲ್ಲ. ನಾನು 
ಹಿ೦ದೂಧರ್ಮವನ್ನು ನನ್ನ ಪ್ರಾಣಕ್ಕಿ೦ತ ಹೆಚ್ಚಾಗ ಪ್ರೀತಿಸುವುದರಿ೦ದ, ಈ ಕಳಂಕವು 
ನನಗೆ ಅಸಹನೀಯ ಹೊರೆಯಾಗಿದೆ. ನಮ್ಮ ಜನಾಂಗದ ಐದನೇ ಒಂದು ಭಾಗಕ್ಕೆ 
ಸಮಾನ ವೇದಿಕೆಯ ಮೇಲೆ ಸಹಜೀವನದ ಹಕ್ಕನ್ನು ನಿರಾಕರಿಸಿ, ಭಗವಂತನ ನಿರಾಕರಣೆ 
ಮಾಡದಿರೋಣ. 


ಎಲ್ಲ ಸಾಮಾಜಿಕ ವಿಕಾಸಫಲ ನಿರಾಕರಣೆ 


ಸ್ಪರ್ಶನ, ಪಾನೀಯ, ಆಹಾರ ಮತ್ತು ವಿವಾಹಗಳು ಪ್ರಗತಿಸ್ವರೂಪವುಳ್ಳ ವೈಯಕ್ತಿಕ 
ಅ೦ಶಗಳು. ಆದರೆ ಒಬ್ಬ ವ್ಯಕ್ತಿಯನ್ನು ನೀವು ಸ್ಪರ್ಶಿಸಲು ನಿರಾಕರಿಸಿದರೆ ಪೂರ್ಣವಾಗಿ 
ಆತನೊಂದಿಗೆ ಎಲ್ಲ ವ್ಯವಹಾರಗಳನ್ನೂ ನಿರಾಕರಿಸಿದಂತಾಗುತ್ತದೆ. ಇದರಿಂದ ಅವನಿಗೆ 
ಎಲ್ಲ ಸಾಮಾಜಿಕ ಸ ಫಲ ನಿರಾಕರಣೆ ಮಾಡಿದಂತೆ. ಉದಾಹರಣೆಗೆ. ಸ ಸಶ್ಯರು 
ಹರಿಕಥೆ ಕೀರ್ತನೆ ಇತ್ಯಾದಿಗಳಲ್ಲಿ ಭಾಗವಹಿಸಬಹುದು. ಅವರು ಗು 
ಪ್ರವೇಶವನ್ನೂ ಮಾಡಬಹುದು. ಇದರಿಂದ ಅವರಿಗೆ ಧರ್ಮ, ಆಚಾರಗಳು, ಕಲೆ, 
ಇವುಗಳ ಉಚಿತ ಶಿಕ್ಷಣ ದೊರಕುತ್ತದೆ. ದೇವಾಲಯದಲ್ಲಿ ಎಲ್ಲ ಸ್ಪಶ್ಯ ಶ್ರರೂ ಪ್ರೇಮ, 
ಸೇವೆ, ಸಭ್ಯತೆಯ ಫಲ ಇವುಗಳನ್ನು ಪರಸ್ಪರ ಪಡೆಯುತ್ತಾರೆ. ಆದರೆ ಅಸ ನ ಶ್ಯರಿಗೆ 
ಇವೆಲ್ಲ ತಾವಾಗಿಯೇ ಇಲ್ಲವಾಗಿವೆ. ಅನೇಕ ಕಡೆಗಳಲ್ಲಿ ಅವರು ಹಳ್ಳಿಗಳ 4 
ವಾಸಿಸಬೇಕಾಗಿರುವುದರಿಂದ ಅವರಿಗೆ ಜೀವ ಮತ್ತು ಆಸ್ತಿಯ ರಕ್ಷಣಯೂ ಇಲ್ಲವಾಗಿವೆ. 


ಸಮಾಜಧರ್ಮ - 151 


ಸಾಮಾಜಿಕ ವೃತ್ತಿ ವಿಭಜನಾ ಪದ್ಧತಿಯಲ್ಲಿ ಅವರು ಸಮಾಜಕ್ಕೆ ಅತ್ಯಂತ ಅವಶ್ಯಕವಾದ 
ಕರ್ತವ್ಯಗಳನ್ನು "ಮಾಡಿದರೂ ಎಲ್ಲ ಜಾತಿಗಳ ಸಾಮಾಜಿಕ ಇನ ಫಲ ಮಾತ್ರ 
ಅವರಿಗೆ ಶ್ಹಬವಾಗದೆ ಅಸ್ಪಶ್ಯತೆಯು ದಲಿತ ವರ್ಗದವರನ್ನು ಹಿಂದೂಸಮಾಜದಲ್ಲಿ 
ಗಣನೆಗೆ ಬಾರದೆ ಅನಾದರ ಸ್ಥಿತಿಯಲ್ಲಿರುವಂತೆ ಮಾಡಿದೆ. 


ನನ್ನ ಅಭಿಪ್ರಾಯಗಳ ಮೂಲ 


ಅಸ್ಪ] ಶ್ಯತೆಯು ಹಿಂದೂಧರ್ಮಕ್ಕೋಂದು ಮಹಾಕಳಂಕವೆಂದು ನಾನು ಭಾವಿಸುತ್ತೇನೆ. 
ದಕ್ಷಿಣ ಆಫ್ರಿಕಾದ ಹೋರಾಟದಲ್ಲಿ ನನಗೆ ಉಂಟಾದ ಕಟು ಅನುಭವಗಳಿಂದ ಇದು 
ನನಗೆ ಮನವರಿಕೆಯಾಗಲಿಲ್ಲ; ನಾನೊಮ್ಮೊ ಅಜ್ಜೇಯತಾವಾದಿಯಾಗಿದ್ದೆನೆಂಬ 
ಕಾರಣದಿಂದಲೂ ಅಲ್ಲ. ಹಾಗೆಯೇ, ಕ್ರೈಸ್ತ ಧಾರ್ಮಿಕ ಸಾಹಿತ್ಯವನ್ನು ಓದಿ ಈ 
ಆಭಿಪ್ರಾಯಗಳನ್ನು ನಾ ಹೊಂದಿದೆನೆಂಬುದೂ -ಕೆಲವರ ಭಾವನೆಯಂತೆ -ಸರಿಯಲ್ಲ. 
ಈ ಅಭಿಪ್ರಾಯಗಳು, ನಾ ಬೈಬಲಿನಿಂದ ಪ್ರಭಾವಿತನಾಗುವುದಾಗಲೀ, ಅಥವಾ ಬೈಬಲ್‌ 
ಮತ್ತು ಬೈಬಲಿನ ಅನುಯಾಮಿಗಳ ಲ ಆ ಎಷ್ಟೋ 
ಸಸ ನನ್ನವಾಗಿದ್ದವು. 

'ನನಗಿನ್ನೂ ಹನ್ನೆರಡು ವರುಷವಯಸ್ಸೂ ಆಗದಿರುವಾಗಲೇ ಈ ಅಭಿಪ್ರಾಯ 
ನನಗೆ ಹೊಳೆದಿತ್ತು. ಉಕಾ ಎಂಬ ಹೆಸರಿನ ಒಬ್ಬ ಅಸ್ಪ] ಶ್ಯಜಾಡಮಾಲಿ ಕಕ್ಕಸುಗಳನ್ನು 
ಶುದ್ಧಮಾಡಲು ನಮ್ಮ ಮನೆಗೆ ಬರುತ್ತಿದ್ದ. ಆತನನ್ನು ಮುಟ್ಟುವುದು ಏಕೆ ತಪ್ಪೆಂದೂ, 
ಏಕೆ ಮುಟ್ಟಬಾರದೆಂದೂ ನಮ್ಮ ತಾಯಿಯನ್ನು ಆಗಾಗ ಪ್ರಶ್ನೆಮಾಡುತ್ತಿದ್ದೆ. 
ನಾನೇನಾದರೂ ಉಕಾನನ್ನು ಆಕಸ್ಮಿಕವಾಗಿ ಮುಟ್ಟಿದರೆ, ನಾನು ಶುದ್ಧಿ ಸ್ನಾನ 
ಮಾಡಬೇಕಾಗಿತ್ತು. ಇದನ್ನು ಮಾಟ ನಾಗಿ ಸ್ವಾಭಾವಿಕವಾಗಿಯೇ ಒಪ್ಪಿಕೊರಿಡರೂ, 
ಅಸ  ಶೃತೆಗೆ ಧರ್ಮದ ಗಡ ಹಾಗಿರಲು ಅಸಾಧ್ಯ ಗೆ ನಗುತ್ತಲೇ 
` ಪ್ರತಿಭಟಸುತ್ತಿದ್ದೆ ನಾನೊಬ್ಬ ಅತ್ಯಂತ ಕರ್ತವ್ಯಪರನೂ ಮತ್ತು ಕಹು ಆದ 
ಬಾಲಕನಾದ್ದೆ. ತಂದೆತಾಯಿಗಳ "ಗೌರವಕ್ಕೆ ಉಚಿತರೀತಿಯಲ್ಲಿಯೇ ಅವರೊಂದಿಗೆ 
ಈ ವಿಷಯದಲ್ಲಿ ನಾ ಜಗಳವಾಡುತ್ತಿದ್ದೆ. ಉಕಾನೊಂದಿಗೆ ದೈಹಿಕ ಸ್ಪರ್ಶ ಪಾಪವೆಂದು 
ಭಾವಿಸುವುದು ಪೂರ್ಣ ತಪ್ಪೆಂದು ನಾ ಅವರಿಗೆ ಹೇಳಿದೆ. 

ನಾ ಪಾಠಶಾಲೆಯಲ್ಲಿರುವಾಗ ಆಗಾಗ ಅಸ್ಪಶ್ಯರನ್ನು ಮುಟ್ಟ ಬೇಕಾಗಿತ್ತು ಈ 
ವಿಷಯವನ್ನು ನನ್ನ ತಾಯಿಯೊಂದಿಗೆ ನು 'ಮುಚ್ಚು. ಮರೆ ಮಾಡದೆ 
ಹೇಳಿಬಿಡುತಿದ್ದ ಈ `ಅಪವಿತ ಸ್ಪರ್ಶದಿಂದ ಶುದ್ಧನಾಗಲು, ದಾರಿಯಲ್ಲಿ ಹೋಗುವ 
ಯಾರಾದರೂ ಮುಸ್ಲಿಮನನ್ನು ಮುಟ್ಟಿ, "ಬಿಡತು ಎನ್ನುವುದು' ಸುಲಬೋಪಾಯವೆಂದು 


152 - ಸಮಾಜಧರ್ಮ 


ನನ್ನ ತಾಯಿ ಹೇಳುತ್ತಿದ್ದರು. ನಮ್ಮ ತಾಯಿಯ ಮೇಲಿನ ಕೇವಲ ಪೂಜ್ಯ ಬುದ್ಧಿ 
ಮತ್ತು ಗೌರವಗಳಿಂದ ನಾನು ಎಷ್ಟೋಸಲ ಹಾಗೆ ಮಾಡಿದ್ದುಂಟು. ಆದರೆ, ಅದೊಂದು 
ಧಾರ್ಮಿಕ ಕರ್ತವ್ಯವೆಂದು ನಂಬಿ ಎಂದೂ ಹಾಗೆ ಮಾಡಲಿಲ್ಲ. ಕೆಲವು ಕಾಲದ 
ತರುವಾಯ ನಾವು ಪೋರಬಂದರಿಗೆ ಹೋದೆವು. ಅಲ್ಲಿ ನನಗೆ ಸಂಸ್ಕೃತದ ಪ್ರಥಮ 
ಪರಿಚಯವಾಯಿತು. ನಾನಿನ್ನೂ ಇಂಗ್ಲಿಷ್‌ ಶಾಲೆಯನ್ನು: ಸೇರಿರಲಿಲ್ಲ. ನನ್ನ 
ಸಹೋದರನೂ ಮತ್ತು ನಾನೂ ಒಬ್ಬ ಬ್ರಾಹ್ಮಣನ ವಶಕ್ಕೆ ಕೊಡಲ್ಪಟ್ಟೆವು. ಆತ ನಮಗೆ 
ರಾಮರಕ್ಷಾ ಮತ್ತು ವಿಷ್ಣುಪೂಜೆ ಕಲಿಸಿದ. "ಜಲೇ ವಿಷ್ಣುಃ 'ಸ್ಥಲೇ ವಿಷ್ಣುಃ" (ದೇವರು 
ನೀರಿನಲ್ಲಿದಾನೆ; ದೇವರು ಭೂಮಿಯ ಮೇಲೆ ಇದಾನೆ) ಎಂಬ ವಾಕ್ಯಗಳು ನನ್ನ 
ನೆನಪಿನಿಂದ ಅಳಿದು ಹೋಗಿಲ್ಲ. ಮಾತೃ ಸಮಾನಳಾದ ಒಬ್ಬ ಅಜ್ಜಿ ನಮಗೆ ಸಮೀಪದಲ್ಲೇ 
ವಾಸಿಸುತ್ತಿದ್ದಳು. ಆ ಕಾಲದಲ್ಲಿ ನಾ ಬಹಳ ಅಂಜುಕುಳಿ. ಬೆಳಕು ಹೋಗಿ ಕತ್ತಲು 
ಬಂತೆಂದರೆ, ದೆವ್ವ, ಪಿಶಾಚಿಗಳ ದೃಶ್ಯ ನನ್ನ ಮುಂದೆ ನಿಲ್ಲುತ್ತಿತ್ತು. ವೃದ್ಧಮಾತೆ ನನಗೆ 
ಭಯವಾದ ಕೂಡಲೇ ಅದರ ನಿವಾರಣೆಗಾಗಿ ರಾಮರಕ್ಷಾ ಮಂತ್ರಗಳನ್ನು 
ಉಚ್ಚರಿಸಬೇಕೆಂದೂ ಇದರಿಂದ ಎಲ್ಲ ದುಷ್ಪಶಕ್ತಿಗಳೂ ಪಲಾಯನ ಮಾಡುತ್ತವೆ೦ದೂ 
ಸಲಹ ಮಾಡಿದಳು. ಹಾಗೆಯೇ ನಾ ಮಾಡಿದೆ; ನಾ ಯೋಚಿಸಿದಂತೆ, ಸ್ಪಲ್ಪ ಒಳಿತೂ 
ಆಯಿತು. ರಾಮರಕ್ಷಾ ಮಂತ್ರದಲ್ಲಿ ಅಸ್ಪ ಶ್ವರನ್ನು ಮುಟ್ಟುವುದು ಪಾಪವೆಂಬ ಅರ್ಥ 
ಬರುವ ಪಾಠವಿತ್ತೆಂದು ನನಗೆ ನಂಬಲಶಕ್ಯವಾಗಿತ್ತು. ಅಂದು. ಅದರ ಆರ್ಥವನ್ನು 
ನಾನು ತಿಳಿದಿರಲಿಲ್ಲ; ಬಹಳ ಅಪೂರ್ಣವಾಗಿ ತಿಳಿದುಕೊಂಡಿದ್ದೆ. ಆದರೆ, ಪಿಶಾಚಿಗಳ 
ಭಯವನ್ನು ಸಹಿಸಲಾರದೆಂದು ನನ್ನ ನಂಬಿಕೆಯಾಗಿತ್ತು. | 

ನಮ್ಮ ಕುಟುಂದಲ್ಲಿ ರಾಮಾಯಣವು ತಪ್ಪದೆ ಪಠಿಸಲ್ಪಡುತ್ತಿತ್ತು ಲಾಧಾ ಮಹಾರಾಜ 
ಎಂಬ ಹೆಸರಿನ ಬ್ರಾಹ್ಮಣರೊಬ್ಬರು ಅದನ್ನು ಓದುತ್ತಿದ್ದರು. ಆತ ಕುಷ್ಠದಿಂದ 
ಪೀಡಿತರಾಗಿದ್ದರು. ತಪ್ಪದೆ ಮಾಡಿದ ರಾಮಾಯಣ ಪಠನದಿಂದ ತನ್ನ ಕುಷ್ಠ 
ನಿವಾರಣೆಯಾಗುವದೆಂದು ಆತ ನಂಬಿದ್ದರು. ನಿಜವಾಗಿಯೂ, ಅದು ಹಾಗೇ 
ವಾಸಿಯಾಯಿತು. ಇಂದು ಅಸ್ಸಶ್ಯರ೦ದು ಪರಿಗಣಿಸಲ್ಪಡುವವರಲ್ಲಿ ಒಬ್ಬಾತ ರಾಮನನ್ನು 
ತನ್ನ ದೋಣಿಯಲ್ಲಿ ಕೂಡಿಸಿಕೊಂಡು ದಾಟಿಸಿದನೆಂದು ಉಲ್ಲೇಖಿಸುವ ರಾಮಾಯಣ 
ಯಾವ ಮಾನವನನ್ನೇ ಆಗಲಿ ಅವನು ಪತಿತನೆಂಬ ಕಾರಣಕ್ಕಾಗಿ ಹೇಗೆ ಅಸ್ಪ] ಶ್ಯನೆ೦ದು 
ಭಾವಿಸಬಲ್ಲದು ಎಂದು ನನ್ನಲ್ಲಿ ನಾನೇ ಯೋಚಿಸಿದೆ. “ಪತಿತ ಪಾವನ' ಇತ್ಯಾದಿ 
ನಾಮಗಳಿಂದ ನಾವು ದೇವರನ್ನು ಸಂಬೋಧಿಸುವಾಗ, ಹಿಂದೂಧರ್ಮದಲ್ಲಿ ಜನಿಸಿದ 
ಯಾರನ್ನೇ ಆಗಲಿ ಪತಿತ-ಅಸ್ಪ, ಶ್ರ ಎ೦ದು ಕರೆಯುವುದು ಪಾಪಕರ; ಹಾಗೆ ಮಾಡುವುದು 
ಪೈಶಾಚಿಕ. ಆದುದರಿಂದ ಅದೊಂದು ಮಹಾಪಾಪವೆಂದು ನಾ ಆಸರಿಲ್ಲದೆ 


ಸಮಾಜಧರ್ಮ - 153 


ನುಡಿಯುತ್ತಿದೇನೆ. ಹನ್ನೆರಡನೆಯ ವಯಸ್ಸಿನಲ್ಲಿಯೇ ಈ ಭಾವನೆ ನನ್ನಲ್ಲಿ ಸ್ಥಿರ 
ರೂಪ ಹೊಂದಿದ ನಂಬಿಕೆಯಾಗಿತ್ತೆಂದು ನಟನೆ ಮಾಡಲಾರೆ ಆದರೆ, ಆಗಲೂ 
ಅಸ್ಪ] ಶೃತೆ ಪಾಪವೆಂದು ನಾ ಭಾವಿಸಿದ್ದೆನೆಂದು ಮಾತ್ರ ಹೇಳಬಲ್ಲೆ. ಈ ಕಥೆಯನ್ನು 
ವೈಷ್ಣವರ ಮತ್ತು ಸಂಪ್ರದಾಯಸ್ಥರಾದ ಹಿಂದೂಗಳ ತಿಳಿವಳಿಗೆಗಾಗಿ ಹೇಳುತ್ತಿದೇನೆ. 

(ಅಹಮದಾಬಾದಿನ ದಲಿತವರ್ಗಗಳ ಸಮ್ಮೇಳನದ ಒಂದು ಭಾಷಣದಿಂದ) 
(ಯಂಗ್‌ ಇಂಡಿಯಾ: ೨೭-೪-೨೧) 


ಹರಿಜನ 


“ಅಸ್ಪ ಶ್ವ'ರಿಗೆ- "ಹರಿಜನ ಎಂಬ ಹೆಸರು. 

ಅಸ್ಪ] ಶ್ವ'ರಿಗೆ ಉಪಯೋಗಿಸಲಡುತ್ತಿರುವ 'ಅಂತ್ಯಜ' ಎ೦ಬ ಹೆಸರಿಗೆ ಬದಲಾಗಿ 
“ಹರಿಜನ” (ದೇವರಿಗೆ ಪ್ರಿಯನಾದ ಮನುಷ್ಯ) ಎಂಬ ಹೆಸರನ್ನು ಒಬ್ಬ ಗೆಳೆಯರು 
ಮೊನ್ನೆ ನನಗೆ ಸೂಚಿಸಿದರು. ಬ್ರಾಹ್ಮಣ ಕುಲದಲ್ಲಿ ಜನಿಸಿ ಅಸ್ಪಶ್ಯರನ್ನು ತನ್ನ ಜನವೆಂದು 
ಮೆಹಥಾರವರು ಆ ಶಬ್ದವನ್ನು ಉಪಯೋಗಿಸಿದರು. ಅಂಥ ಮಹಾಸಂತರಿಂದ 
ಉಪಯೋಗಿಸಲ್ಪಟ್ಟು ಪವಿತ್ರತೆಯನ್ನು ಪಡೆದ ಶಬ್ದವನ್ನು ಸ್ವೀಕರಿಸುವುದು ನನಗೆ 
ಬಹಳ ಹರ್ಷ.ನೀವು ಭಾವಿಸುವುದಕ್ಕಿಂತಲೂ ಆ ಶಬ್ದ ನನಗೆ ಹೆಚ್ಚು ಗಾಢವಾದ 
ಅರ್ಥವುಳ್ಳದು. ನಮ್ಮನ್ನು ಅಸ್ಪ] ಶ್ಯನೊ೦ದಿಗೆ ಹೋಲಿಸಿ ಕೊಂಡರೆ, ಅವನು "ಹರಿಜನ' 
-ದೇವರಿಗೆ, ಪ್ರಿಯನಾದವನು; ನಾವು ದುರ್ಜನರು. ಅಸ್ಸಶ್ಯನು, ನಾನು ಸುಖವಾಗಿಯೂ. 
ಶುಚಿಯಾಗಿಯೂ ಇರಲೆಂದು ಮೈಮುರಿದು ಕೈಕೆಸರಾಗಿ ದುಡಿದರೆ, ಅವನನ್ನು 
ತುಳಿಯಲು ನಾವು ಸಂತೋಷಿಸುತ್ತೇವೆ. ಈ ಅಸ್ಪಶ್ಯರ ಮೇಲೆ ಹಾಕುವ ಎಲ್ಲ 
| ನ್ಯೂನತೆಗಳಿಗೂ ತಪ್ಪುಗಳಿಗೂ ನಾವೇ ಕಾರಣರು. ನಾವೇ ಹರಿಜನರಾಗಲು ಇನ್ನೂ 
ಅವಕಾಶವಿದೆ. ಆದರೆ, ಹರಿಜನರಿಗೂ ನಾವು ಎಸಗಿರುವ ಪಾಪಗಳಿಗೆ ಹೃತ್ಪೂರ್ವಕವಾಗಿ 
ಪಶ್ಚಾತ್ತಾಪಪಡುವುದರಿ೦ದ ಮಾತ್ರ ಇದು ಸಾಧ್ಯ. 


“ಹರಿಜನ' ಏಕೆ? 


"ಹರಿಜನ' - ಎಂದರೆ (ದೇವರಿಗೆ ಪ್ರಿಯನಾದ ಮನುಷ್ಯ) ಜಗತ್ತಿನ ಎಲ್ಲ 
ಧರ್ಮಗಳೂ ದೇವರನ್ನು ಪ್ರಧಾನವಾಗಿ ಅನಾಥ ಬಂಧು, ನಿಸಹಾಯಕರ ಸಹಾಯಕ, 
ಅಶಕ್ತ ಪೋಷಕ, ಎಂಬುದಾಗಿ ವರ್ಣಿಸಿವೆ. ಪ್ರಪಂಚದ ಇತರ ಭಾಗಗಳ ವಿಷಯ 
ಹೇಗೇ ಇರಲಿ, ಭಾರತದ ಹಿ೦ದೂಗಳಲ್ಲಿ ನಲವತ್ತು ದಶಲಕ್ಷಕ್ಕಿಂತ ಹೆಚ್ಚಾಗಿದ್ದು 
ಅಸ್ಪೃಶ್ಯರಂದು ವರ್ಗೀಕರಣ ಮಾಡಲ್ಪಟ್ಟಿರುವ ಜನರಿಗಿಂತ ಯಾರು ಹೆಚ್ಚು 
ಅನಾಥರಾಗಿಯೂ, ನಿಸ್ನಹಾಯಕರಾಗಿಯೂ, ಆಶಕ್ತರಾಗಿಯೂ ಇದ್ದಾರು? 


154 - ಸಮಾಜಧರ್ಮ 


ಯಾವುದಾದರೂ ಗುಂಪಿನ ಜನ ದೇವರಿಗೆ ಪ್ರಿಯವಾದ ಮನುಷ್ಠರೆಂದು ಕರೆಯಲ್ಪಡಲು 
ಯೋಗ್ಯರಾದರೆ, ಅವರು ನಿಜವಾಗಿಯೂ ಈ ನಿಸ್ಸಹಾಯಕ, ನಿರ್ಗತಿಕ, ಹೇಯವಾಗಿ 
ಪರಿಗಣಿಸಲ್ಪಟ್ಟ ಜನರಿಗಿ೦ತ ಇನ್ನಾರು ಇದ್ದಾರು? ಆದುದರಿಂದ ನವಜೀವನದ 
ಬರೆಹಗಳಲ್ಲಿ ಅಸ್ಪ ಶ್ಕರ ಸಂಜ್ಞಾರ್ಥವಾಗಿ ಹರಿಜನ ಶಬ್ದವನ್ನು ಯಾವಾಗಲೂ 
ಬಳಸಿದೇನೆ. ಈ ಹೆಸರಿನ ಬದಲಾವಣೆಯಿಂದಲೇ ಅವರ ಸ್ಥಾನಮಾನಗಳು 
ಬದಲಾವಣೆಯಾಗುತ್ತವೆಂದಲ್ಲ; ಇದರಿಂದ ಕೊನೆಯ ಪಕ್ಷ ಅವಮಾನಕ್ಕೆಡಯಾಗಿರುವ 
ಒಂದು ಶಬ್ದಪ್ರಯೋಗವಾದರೂ ನಿಂತೀತು. ಪೂರ್ವಕವಾಗಿಯೂ, ಇಂದಿನ 
ಅಸ್ಪಶ್ಯತೆಯನ್ನು ತೊಡೆದುಹಾಕಿದರೆ, ನಾವೆಲ್ಲರೂ ಹರಿಜನರೇ ಆದೇವು. ಆಗ ಸವರ್ಣ 
ಹಿ೦ದೂಗಳು ದೇವರ ಕೃಪೆಗೆ ಪಾತ್ರರಾಗಿ, ಅವನಿಗೆ ನಿಜವಾಗಿಯೂ ಪ್ರಿಯರಾದ 
ಜನ ಎಂದು ಕರೆಯಲಟ್ಟಾರೆಂದು ನನ್ನ ನಂಬಿಕೆ. 


ಅಸ್ಪಶ್ಯತೆಯೂ-ಹಿಂದೂಧರ್ಮವೂ 


ಉಗ್ರ ಸ್ವರೂಪ ಹೊಂದಿರುವ ಅಸ್ಪಶ್ಯತೆಯು ನನಗೆ ಯಾವಾಗಲೂ ತುಂಬ 
ವ್ಯಥೆಯನ್ನಂಟುಮಾಡಿದೆ; ಏಕೆಂದರೆ, ನಾನು ಹಿಂದೂಧರ್ಮದಲ್ಲಿ ಪೂರ್ಣ ಭರಿತನಾಗಿ 
ನಿಜ ಹಿಂದೂ ಎಂದೇ ಭಾವಿಸಿಕೊಂಡಿದೇನೆ. ನಾವು ಹಿಂದೂ ಶಾಸ್ತ್ರಗಳೆಂದು ಕರೆಯುವ 
ಗ್ರಂಥಗಳಲ್ಲಿ ಇಂದು ನಾವು ನಂಬಿ ಆಚರಿಸುತ್ತಿರುವ ಅಸ್ಪ ಶೃತೆಗೆ ಯಾವ ಒಂದು 
ಆಧಾರವನ್ನೂ ಕಾಣದವನಾಗಿದೇನೆ. ಇನ್ನೂ ಅನೇಕ ಸಂದರ್ಭಗಳಲ್ಲಿ ನಾ ಪದೇ 
ಪದೇ ಹೇಳಿರುವಂತೆ ಹಿಂದೂರ್ಧವು ಅಸ್ಪ ಶ್ಯತೆಯನ್ನು ಸಹಿಸೀತೆಂದು ಕಂಡು ಬಂದರೆ, 
ಅದನ್ನೇ ತ್ಯಜಿಸಲು ನನಗೆ ಯಾವ ಅನುಮಾನವೂ ಇಲ್ಲ. ಧರ್ಮದ ಹೆಸರು 
ಸಾರ್ಥಕವಾಗಬೇಕಾದರೆ, ಅದು ನೀತಿಶಾಸ್ತ್ರ ಮತ್ತು ನೀತಿನಿಯಮಗಳ ಮೂಲ ತತ್ವಗಳಿಗೆ 
ವಿರೋಧವಾಗಿರಬಾರದು. ಆದರೆ, ಅಸ್ಪ] ಶ್ಯತೆ ಹಿಂದೂಧರ್ಮದ ಅಂಶವಲ್ಲವೆಂದು 
ನಾ ನಂಬುವುದರಿಂದ, ಅದನ್ನು ಅವಲಂಬಿಸಿದೇನೆ, ಹಾಗೂ ಈ ಕರಾಳ ಅನ್ಯಾಯದ 
ಎಷಯವಾಗಿ ದಿನದಿನಕ್ಕೂ ಹೆಚ್ಚಾಗಿ ತವಕಪಡುತ್ತಿದೇನೆ. 


ಶಾಸ್ತ್ರಗಳೂ — ಅಸ್ಪಶ್ಯತೆಯೂ 


ಹಿಂದೂಧರ್ಮದಲ್ಲಿ ಅಸ್ಪ] ಶ್ಯತೆ ಇರುವವರೆಗೂ ಆ ಧರ್ಮದ ವಿಷಯವಾಗಿಯೂ 
ಆದರ ಅನುಯಾಯಿಗಳ ವಿಷಯವಾಗಿಯೂ ಮುಸಲ್ಮಾನರು ಗೌರವ ಬುದ್ದಿಯನ್ನು | 
ಹೊಂದಲು ಸಾಧ್ಯವಾಗುವುದಿಲ್ಲವೆಂದು ಒಬ್ಬ ವಿಚಾರಪರ ಮುಸಲ್ಮಾನರು ಒಮ್ಮೆ 
ನನ್ನೊಂದಿಗೆ ಹೇಳಿದರು. ಶಾಸ್ತ್ರಗಳಲ್ಲಿ ಅಸ್ಪ] ಶ್ಯ" ಸಮಾಜವೆಂಬುದನ್ನು ಉಲ್ಲೇ 


ಮಿ ೯ 


ಖಿಸಿಲ್ಲವೆ೦ದು ಎಷ್ಟೋಸಲ ನಾ ಹೇಳಿದೇನೆ. ನೇಯ್ಗೆಯವನನ್ನೂ, ಜಾಡಮಾಲಿಯನ್ನೂ 


ಸಮಾಜಧರ್ಮ - 155 


ಶಾಸ್ತ್ರಗಳು ಅಸ್ಪಶ್ಯನ೦ದು ಪರಿಗಣಿಸಿಲ್ಲ. ನಾನು ನೇಕಾರ ಮತ್ತು ಜಾಡಮಾಲಿ ಎರಡೂ 
ಆಗಿದೇನೆ. ನಾನು ಚಿಕ್ಕವನಾಗಿದ್ದಾಗ ನನ್ನನ್ನು ಶುದ್ಧ ಮಾಡುವಷ್ಟು ಕಾಲದಲ್ಲಿ ನನ್ನ 
ತಾಯಿಯು ನಿಜವಾಗಿ ಜಾಡಮಾಲಿಯೆ ಆಗಿರುತ್ತಿದ್ದಳು. ಈ ಕಾರಣದಿಂದ ಅಕೆ 
ಅಸ ಸಶ್ಯಳನಿಸಿಕೊಳ್ಳಲಿಲ್ಲ. ಹೀಗಿರುವಾಗ, ಅದೇ ರೀತಿ ಅತ್ಯಂತ ಆವಶ್ಯಕ ಕರ್ಮಮಾಡುವ 
ಬೂದು] ಹೇಗೆ ಅಸ ಸಶ್ಯನಾದಾನು? ಸಮಸ್ತ ಶಾಸ್ತ್ರಗಳು ನನಗೆ ನ ಬಲ್ಲ 
ಅವೆಲ್ಲವೂ ಅಸ |ಶೃತೆಯನ್ನು ಓಂದೂಧರ್ಮದ ಆಂಶವಂದು ಹೇಳುವುದಾದರೆ, ಅದು 
ತಪ್ಪೆಂದು ನಾ ee ಮಾಡುತೇನೆ. 

""ರಾಜಕೋಟಿಯ ಪ್ರಜಾಪ್ರತಿನಿಧಿ ಸಭೆಯ ಮುಂದೆ ಮಾಡಿದ ಒಂದು 
ಭಾಷಣದಿಂದ.) 


ಹಿಂದೂಧರ್ಮದ ಆತ್ಮ 


ಅಸ ನಶ್ಯತೆಗೆ ಧರ್ಮದ ಆಧಾರವಿಲ್ಲ; ಅದು ಸೈತಾನನ ತಂತ್ರ. ಪಿಶಾಚಿಯು 
ಆ ಜಟ ಶಾಸ್ತಾಧಾರವನ್ನೇ ಉಲ್ಲೇಖಿಸುತ್ತದೆ. ಆದರೆ, ಶಾಸ ಸ್ತಗಳು ವಿಚಾರ 
ಮತ್ತು ಸತ್ಯಗಳನ್ನು ಮೀರಿದುವಲ್ಲ. ವಿಚಾರಶುದ್ಧಿ. ಸತ್ಯ ಪ್ರಕಾಶನ, "ಇವು ಅವುಗಳ 
ಉದ್ದೇಶ. "ವೇದಗಳು ಯಜ್ಞವನ್ನು ಪ್ರತಿಪಾದಿಸಿವೆ, ಇಲ್ಲವೆ ಸಹಿಸಿವೆ, ಇಲ್ಲವೆ 
ಪ್ರಮಾಣಪೂರ್ವಕವಾಗಿ ಹೇಳಿವೆ, ಪ್ರಮಾಣಪೂರ್ವಕವಾಗಿ ಹೇಳಿವೆ, ಎಂಬ 
ಕಾರಣದಿಂದ ನಾ ಒಂದು ನಿಷ್ಕಳಂಕ ಆಶ್ವವನ್ನು ಆಹುತಿ ಕೊಡಲಾರೆ. ವೇದಗಳು 
ದೈವೀಮೂಲವುಳ್ಳವು, ಮತ್ತು ಅಲಿಖಿತ ಎಂದು ನನ್ನ ಭಾವ. “ಶಬ್ದಾರ್ಥ ಕೊಲ್ಲುತ್ತದೆ”; 
ಭಾವಾರ್ಥವು ಬೆಳಕನ್ನು ನೀಡುತ್ತದೆ. ವೇದಗಳ ಭಾವಾರ್ಥವೆಂದರೆ, ಪರಿಶುದ್ಧತೆ, 
ಸತ್ಯ, ನಿಷ್ಕಾಪಟ್ಯ, ಪಾವಿತ್ರ್ಯ ನಮ್ರತೆ, ಸರಳತೆ, ಕ್ಷಮೆ ಮತ್ತು ದೈವಭಕ್ತಿ ಅಲ್ಲದೆ 
ಯಾವುವು ಪುರುಷರನ್ನೂ ಮಹಿಳೆಯರನ್ನೂ ಘನವಂತರನ್ನಾಗಿಯೂ ಮತ್ತು 
ಧೈರ್ಯಶಾಲಿಗಳನ್ನಾಗಿಯೂ ಮಾಡುವವೋ, ಅವು. ಯಾವ ದೂರನ್ನೂ ಕೊಡದೆ 
ದುಡಿಯುವ ರಾಷ್ಟ್ರಾದ್ಯಂತವಿರುವ ಭಂಗಿಗಳನ್ನು ನಾಯಿಗಳಿಗಿಂತಲೂ ಕಡೆಯಾಗಿ 
ಕಂಡು, ತುಚ್ಛೀಕರಿಸಿ. ಉಗುಳುವುದರಲ್ಲಿ, ಧೈರ್ಯವಾಗಲೀ, ಘನತೆಯಾಗಲೀ ಇಲ್ಲ. 

ನಾನು ಯಾಗಲಿ ಸನಾತನಿ ಹಿಂದೂ ಎಂದು ಕರೆದುಕೊಂಡಿದೇನೆ. ನಾನು 
ಸಂಸ್ಕೃತದಲ್ಲಿ ಅಪಾರ ಪರಿಣತನಲ್ಲ. ವೇದಗಳನ್ನೂ ಉಪನಿಷತ್ತುಗಳನ್ನೂ ಅವುಗಳ 
ಭಾಷಾಂತರಗಳ ಮೂಲಕ ಮಾತ್ರ ಓದಿದೇನೆ. ಇದರಿಂದ, ಸ್ವಾಭಾವಿಕವಾಗಿಯೇ 
ಅವುಗಳ ನನ್ನ ವ್ಯಾಸಂಗ ಪಾಂಡಿತ್ಯ ಪೂರ್ಣವಾದುದಲ್ಲ. ಆವುಗಳ ನನ್ನ ಜ್ಞಾನ 
ಗಾಢವಲ್ಲದಿದ್ದರೂ, ಹಿಂದೂ ಆಗಿ ವ್ಯಾಸಂಗ ಮಾಡಲೇಬೆಕಾಗಿರುವಂತೆ ವ್ಯಾಸಂಗ 
ಮಾಡಿ, ಅವುಗಳ ನಿಜ ಆತ್ಮವನ್ನು ಗಹಿಸಿದೇನೆಂದು ಹೇಳಬಲ್ಲೆ. 
156 - ಸಮಾಜಧರ್ಮ 


ಹಿಂದೂಧರ್ಮವು ಅಸ ಸಶ್ಯತೆಯನ್ನು ಪ ಪಾಪವೆಂಬುದಾಗಿ ಪರಿಗಣಿಸುವುದಿಲ್ಲವೆಂಬುದು 
ನಿಜ. ಶಾಸ್ತಾರ್ಥಗಳ ಬಸ ವ್ಯಾಖ್ಯಾನ ಮಾಡಿ ವಾದ ಭೂಮಿಗೆ ನಾನಿಳಿಯಲು 
ಇಚ್ಛಿಸುವುದಿಲ್ಲ. ಸುರಾ? ಮನುಸ್ಮೃತಿಯಿ೦ಂದಲೋ, ಆಧಾರಗಳನ್ನು 
ಚ್‌ ನನ್ನ ವಾದವನ್ನು ಸಮರ್ಥಿಸಿಕೊಳ್ಳಲು ಕಷ್ಟವೆನಿಸೀತು. ಆದರೆ ನಾ 
EL ಆತ್ಮವನ್ನು SA ಹೇಳಬಲ್ಲೆ. 


ಅಸ್ಸ ಶ್ಯತೆಗೆ ಆಧಾರವಿಲ್ಲ 


ಯಾವ ಒಬ್ಬ ಮಾನವನನ್ನೂ ಆಸ್ಪಶ್ಯನೆಂದು ಪರಿಗಣಿಸುವುದಕ್ಕೆ ಹಿಂದೂಧರ್ಮದಲ್ಲಿ 
ಆಧಾರವಿಲ್ಲವೆಂದು ನಾ ನಿಮಗೆ ಭರವಸೆ ಕೊಡುತ್ತೇನೆ. ತನ್ನ ಧರ್ಮವನ್ನು ತಿಳಿದು 
ಅದರಂತೆ ಆಚರಿಸುವ ಬ್ರಾಹ್ಮಣನ ದೃಷ್ಟಿಯಲ್ಲಿ ಶೂದ್ರನೂ ಅಧಕ ಚಂಡಾಲನು 
ಯಾವ ವಿಧದಲ್ಲಿಯೂ fo Be ಭಗವದ್ಗೀತೆ ಎಲ್ಲಿಯೂ ಬೋಧಿಸಿಲ್ಲ. 
ಗರ್ವಿಷ್ಠನಾಗಿ ತಾನು ಉತ್ತಮನೆಂದು ಭಾವಿಸಿಕೊಂಡ ಕೂಡಲೇ ಬ್ರಾಹ್ಮಣ ತನ್ನ 
ಬಾಹ್ಮಣ್ಯವನ್ನು ಕಳದುಕೊಳ್ಳುತ್ತಾನೆ. ಸರ್ವರ ಕ್ಷೇಮಕ್ಕಾಗಿ ತನ್ನನ್ನು ಇಚ್ಛಾಪೂರ್ವಕ 
ಜಾ co ಬಾಹರಿಗೆ : ಭಾರತ ಸತರ ಮಣಿ, ಬಾಹ್ಮಣರೇ ದೇವರನ್ನು 
"ದಾಸಾನುದಾಸ' ಎಂದು ಇಬಿಡವದು. ಪತಿತ ಪಾವನನೆಂದು ಕರೆದವರು. ನತ 
ಹೃದಯಪರಿಶದ್ಧತೆಯನ್ನು ಪಡೆದುಕೊಂಡರೆ, ಬೆಲೆವೆಣ್ಣು, ಚಂಡಾಲ ಮೋಕ್ಷಧಿಕಾರ 
ಹೊಂದುವರೆಂದು ಅರುಹಿದವರೂ ಬ್ರಾಹ್ಮಣರೇ. 

ಬ್ರಾಹ್ಮಣನೂ ಇತರ ಮಾನವರಂತೆ ದೌರ್ಬಲ್ಯ ಭರಿತನಾಗಿರುವುದು ಒಂದು 
ದುರದೃಷ್ಟ ಇತರರ ಹಾಗೆಯೇ ಮನುಜವರ್ಗಕ್ಕೆ ಜ್ಞಾನ ದಾನ ಮಾಡಿ, ಅದನ್ನು 
ಯಜುವೂ, ಅತ್ಯಂತ ಸತ್ಯವೂ ಆದ ಮಾರ್ಗದಲ್ಲಿ ನಡೆಸುವುದನ್ನು ಆತನೂ 
ಕಡೆಗಣಿಸಿದಾನೆ ನಾವು ಯಾವ ಪರ್ಯಾಲೋಚನೆಯೂ ಇಲ್ಲದೆ ಆಂಗ್ಲರನ್ನು ದರ್ಪ 
ಪ್ರತಿಷ್ಠಗಳಿಗಾಗಿ ದೂರುವುದಂಟು. ಅವರಮೇಲೆ ಕಲ್ಲೆಸೆಯುವುದಕ್ಕೆ ಮುಂಚೆ ನಾವೂ 
ನಿಂದೆಯಿಂದ ದೂರವಾಗಲೆತ್ನಿಸೋಣ. ನಮ್ಮ ಮನೆಯನ್ನೇ ಮೊದಲು 
ಸರಿಪಡಿಸಿಕೊಳ್ಳೋಣ. 


ಕರ್ಮ 
ಮಾನವನಿರುವ ಸ್ಥಿತಿಗೆ ಅವನ ಕರ್ಮಫಲ ಕಾರಣವೆಂದು ಹೇಳುವುದುಂಟು 
ಅದರೆ, ನನ್ನ ಕರ್ಮಸಿದ್ದಾಂತ ಪಾಪಿಯನ್ನು ನಿಂದಿಸಲು ಬಯಸುವುದಿಲ್ಲ. ವ್ಯಕ್ತಿಯ 
ಉನ್ನತಿ ಸಾಧಿಸುವುದೇ ಧರ್ಮ; ಕರ್ಮದ ಭಾರದಡಿಯಲ್ಲಿ ಅವನನ್ನು ಕುಗ್ಗಿ 
ಬಡಿಯುವುದಲ್ಲ ಅದು. ಹೀನ ಜಾತಿಯವನೆಂದು ಕರೆದು ಅವನನ್ನು 


ಸಮಾಜಧರ್ಮ - 157 


ಅಧಃಪತನಕ್ಕಳಯುವುದು ಮಹತ್ತರವಾದ ಕರ್ಮ ಸಿದ್ಧಾಂತವನ್ನು ದುರುಪಯೋಗ 
ಮಾಡಿದಂತಾಗುತ್ತದೆ. ಬೆಸ್ತರವನಿಂದ ಗೌರವಿಸಲ್ಪಡುವುದು. ಹುಗೊಂಡು ಭಾಗ್ಯವೆಂದು 
ಭಾವಿಸಿದ ಶ್ರೀರಾಮ. ಹೀಗೆಯೇ ನತದೃಷ್ಟ ಸೋದರರನ್ನು ಅವರ ದುಃಖದಿಂದ 
ಉದ್ದರಿಸಿದ ಮಹನೀಯತ ನಿದರ್ಶನಗಳು ಹಿಂದೂಧರ್ಮದಲ್ಲಿ ತುಂಬಿವೆ. ಆಧುನಿಕ 
ಹಿಂದೂಗಳು ತಮ್ಮ ಮಹಾಪುರುಷರ ಮಾರ್ಗವನ್ನನುಸರಿಸಿ, ಹಿಂದೂಧರ್ಮಕ್ಕೆ 
ಕಳಂಕ ತಂದಿರುವ ಅಸ ಸಶ್ಯತೆಯನ್ನು ಒಂದೇಸಲ RR: 

ಅಸ ಶ್ನತೆಯೂ - ಹಿಂದೂ ಶಾಸಗಳೂ 
“ಲಿ ಮೆ 

ಸಂಪಾದಕ. ಯಂಗ್‌ ಇಂಡಿಯಾ ' 
ಸ್ವಾಮಿ, 

ಭಾರತದ ರಾಜಕೀಯ ವಿಮುಕಿಗ ಅಸ ಸ್ಥ ಶೃತೆಯು ಒ೦ದು ಯುಕ್ತವಾದ ಅಂಶವೆಂದು 
ಶ್ರೀ ಗಾಂಧಿಯವರು ಭಾವಿಸಿರುವುದು ಸವಗ ಈ ವಿಷಯಕ್ಕೆ ಹಿಂದೂಗಳು 
ಕೊಟ್ಟಿರತಕ್ಕ ಗಮನಕ್ಕಿಂತ ಹೆಚ್ಚು ಗಮನಾರ್ಹವಾದುದು. ಮೊನ್ನೆ ಮೊನ್ನೆಯವರೆಗೆ. 
ಶ್ರೀ ಗಾಂಧಿಯವರು ಕೆಳವರ್ಗದವರ ವಿಷಯದಲ್ಲಿ ಮೇಲುವರ್ಗಗಳನಿಸಿಕೊಂಡವರು 
ಮಾನವೀತೆಯ ದೃಷ್ಟಿಯಿಂದ ಸರಿಯಾಗಿ ವರ್ತಿಸಬೇಕಾದ ಅಂಶವನ್ನು ವಾದಿಸುತ್ತಿದ್ದರು; 
ಇದಕ್ಕೆ ಯಾವ ಹಿ೦ದುವೂ ಇಲ್ಲವೆನ್ನುವಂತಿಲ್ಲ. ಆದರೆ ಈ ದೇಶಪ್ರೇಮಿ ಮುಖಂಡ 
ತನ್ನ ಸ್ಥಾನ ಭದವಾದುದರ ಪರಿಣಾಮವಾಗಿ, ಕೆಳವರ್ಗಗಳವರ ಸ್ಥಾನವನ್ನು 
ಉತ್ತಮಪಡಿಸಬೇಕೆಂಬ ಅಂಶವಷ್ಟರಿ೦ದಲೇ ತೃಪ್ತರಾಗದೆ ಜನತೆಗೆ ರಾಜು 
ವಿಷಯಗಳ ಮೇಲೂ ಹೇಳತನಡಗಿದೌರ. ಚ ಹಿಂದೂಧರ್ಮ ವ್ಯಾಸಂಗದಲ್ಲಿ 
ಪರಿಣತರಲ್ಲವೆಂದೂ, ತಮ್ಮ ಜ್ಞಾನ ಪ್ರಧಾನವಾಗಿ ಭಾಷಾಂತರಗಳನ್ನು ಓದಿ 
ಬಂದುದೆಂದೂ ಕೇವಲ ಕೆಲವು ದಿವಸಗಳ ಹಿಂದೆ ಅವರೇ ಹೇಳಿಕೊಂಡರು. ಈಗ 
ಹೇಗೋ ಧೈರ್ಯ ಕೂಡಿಸಿಕೊಂಡು, ತಾವು ಸನಾತನೀ ಹಿಂದೂ ಎಂಬುದಾಗಿ 
ಕರೆದುಕೊಂಡು, ತಮ್ಮ ಸಭಿಕರನ್ನು ಕುರಿತು ಅಸ್ಪ] ಶೃತೆಗೆ ಯಾವ ಶಾಸ್ತಾಧಾರವೂ 
ಇಲ್ಲವೆಂಬ ಭರವಸೆ ಇತ್ತಿದಾರೆ. ಗಾಂಧೀಯವರಂಥ ಸ್ಥಾನಮಾನದಲ್ಲಿರುವವರು 
ಯಾವುದಾದರೂ ಹೇಳಿಕೆಗಳನ್ನು ಕೊಡಬೇಕಾದಾಗ ಎಷ್ಟು ಎಚ್ಚರಿಕೆಯಿ೦ದಿರ 
ಬೇಕೆಂಬುದನ್ನು ಸಾಮಾನ್ಯವಾಗಿ ಯಾರಾದರೂ ನಿರೀಕ್ಷಿಸುವರು, ಆದುದರಿಂದ 
ಯಾವೊಂದು ಧರ್ಮಶಾಸ್ತ್ರವನ್ನೂ ವ್ಯಾಸಂಗ ಮಾಡದೆ ಇಂಥ ತಡೆಬಡ ಇಲ್ಲದ 
ಹೇಳಿಕೆಗಳನ್ನು ಕೊಟ್ಟು ಅವರು ವಿವಾದಕ್ಕೆ ಗುರಿಯಾಗುವುದು ಬಹಳ 
ವ್ಯಸನಕರವಾದುದು. ಆವರು ಆ ರೀತಿ ವ್ಯಾಸಂಗ ಮಾಡಿದ್ದರೆ, ತುಂಬ 

ಪಾರ್ಥಕ್ಕೊಳಗಾಗಿರುವ “ಅಸ್ಪಶ್ಯತೆಯ'ಯ ವಿಷಯದಲ್ಲಿ ಅನೇಕ ಆಧಾರಗಳು 


158 - ಸಮಾಜಧರ್ಮ 


ದೊರೆಯುತ್ತಿದ್ದವು. ಅವರು, ಕೆಳವರ್ಗಗಳವರಿಗೆ ಲೌಕಿಕ ಜೀವನದ ಸೌಲಭ್ಯಗಳನ್ನು 
ಕಲಿಸಿಕೊಡುವ ವಿಷಯವಷ್ಟಕ್ಕೂ ಮತ್ತು ಮೇಲಿನ ವರ್ಗಗಳವರಲ್ಲಿರುವ 
ಅಹಂಭಾವವನ್ನು ತೊಡೆದುಹಾಕುವುದಕ್ಕೂ ನಿರತರಾದರೆ, ಶಾಸ್ತ್ರಗಳಲ್ಲಿ ಇನ್ನೂ ನಂಬಿಕೆ 
ಇಟ್ಟುಕೊಂಡಿರುವ ಹಿಂದೂಗಳು ಅವರೊಡನೆ ಸಹಕರಿಸಲು ಪೂರ್ಣ ಸಮ್ಮತಿಸಿಯಾರು. 
ಆತ್‌: ಅವರು ಧಾರ್ಮಿಕ ವಿಷಯಗಳಲ್ಲಿ ಪ್ರಾಚೀನ ಮನು, ಯಾಜ್ಞವಲ್ವ್ವ ಪರಾಶರ 
ಮೊದಲದ ಶಾಸ್ತಕಾರರಿಗಿಂತಲೂ ತಾವು ಹಿರಿಯ ಆಧಾರವೆಂದು ಕ ಕೊಂಡರೆ, 
ಗಾಂಧೀಯವರನ್ನು ಆ ರೀತಿ ಪರಿಗಣಿಸಲು ಅಸಾಧ್ಯವೇ ಆದೀತು. ಈ ಪ್ರಶ್ನೆಗೆ 
ಸಂಬಂಧಿಸಿದಂತೆ ಎಲ್ಲ ಆಧಾರಗಳನ್ನೂ ಇಲ್ಲಿ ಉದಾಹರಿಸುವುದು ಅಸಾಧ್ಯ. ಇಲ್ಲಿ 
ಕೆಲವನ್ನು ಮಾತ್ರ ಉಲ್ಲೇಖಿಸಿ, ಇನ್ನು ಹೆಚ್ಚು ಅಸಕ್ತಿ ಇರುವ ನಿಮ್ಮ ಪಾಠಕರು, ಇದೇ 
ಬಗೆಯ ಅನೇಕ ನಿದರ್ಶನಗಳಿಂದ ತುಂಬಿರುವ ಶಾಸ್ತ್ರಗ್ರಂಥಗಳನ್ನು ವ್ಯಾಸಂಗ 
ಮಾಡಬೇಕೆಂದು ಪ್ರಾರ್ಥಿಸುತ್ತೇನೆ: 

“ಚ೦ಡಾಲ, ಬಹಿಷ್ಠೆಯಾದ ಹೆಣ್ಣು, ಜಾತಿಭ್ರಷ್ಟನಾದವನು, ಪ್ರಸವಿಸಿದ ಹೆಣ್ಣು, 
ಶವವನ್ನು ಅಥವಾ ಅದನ್ನು ಮುಟ್ಟಿದ ವ್ಯಕ್ತಿ ಇವರನ್ನು ಸ್ಪರ್ಶಿಸಿದರರೆಲ್ಲ ನ್ನಾನಮಾಡಿ 
ಶುದ್ಧರಾಗಬೇಕು. | 

(ಮನು -೫-೮೫; ಗೌತಮ ಧರ್ಮಶಾಸ್ತ್ರ ೧೪-೨೯) 

“ಚೆಂಡಾಲನನ್ನೂ ಮತ್ತು ಜಾತಿಭ್ರಷ್ಟನನ್ನೂ ದೂರದಲ್ಲಿಡಬೇಕು. ಆ ದೂರ ಒಂದು 
ಗೋವಿನ ಬಾಲದಳತೆಯೊಳೆಗಿದ್ದರೆ. ಸಚೇಲ ಸ ಸ್ನಾನ ಮಾಡಬೇಕು.” 

-ವ್ಯಾಪ್ರಪದೆ 

ಈ ಜಾತಿಭ್ರಷ್ಟ ಬಹಿಷ್ಠಯಾದ ಹಣ್ಣು, ಪ್ರಸವಿಸಿದ ಹಣ್ಣು ಮತ್ತು ಚಂಡಾಲ 
ಇವರುಗಳು ಸ ಇರಾ ಚಿ" ಜಮಾನು ದೂರ, ee ಜಮಾನು 
ದೂರ, ನಾಲ್ಕಾರಿನ ಜಮಾನು ದೂರ, ಈ ರೀತಿ ಇರಬೇಕು.” 

-ಬೃಹಸ್ಪತಿ 

“ಚಂಡಾಲ ಸ್ಪರ್ಶ ಮಾಡಿದವನು ಸ್ನಾನ ಮಾಡಬೇಕು.” 

-ಬೌದಾರ್ಯ 

ಯಾರು ತನ್ನ ದುರ್ನಡತೆಯನ್ನು ಬಿಡದೆ ಜಾತಿಯಿ೦ದ ಪತನನಾಗಿರುವನೋ 

ಅಂಥವನ್ನು “ಜಾತಿಭ್ರಷ್ಟ' ಎನ್ನು ವುದು ವಾಡಿಕೆ. ಅಂಥವನೂ “ಅಸ ಶ್ಯನೇ. 

ಜಾತಿಪತನನಾದ ಮನುಷ್ಯನಪ್ಪೇ ಅಲ್ಲದೆ ಕೆಲವು ಜಾತಿಗಳಿಗೂ ಈ ಶಬ್ದ ಅನ್ವಯಿಸುತ್ತದೆ 

“ಉತ್ತಮ ವರ್ಣದ ಸ್ತ್ರೀಯಲ್ಲಿ ಶೂದನಿಗೆ ಹುಟ್ಟಿದ ಸಂತಾನ ಜಾತಿಭ್ರಷ್ಟವಾಗುತದೆ; 
ಅವರಲ್ಲಿ ಚಂಡಾಲರ್ನೆ ಮಹಾ ಪಾಪಿಷ್ಟ,” 


ಈ ಸಂತಾನದ ಜಾತಿಗಳು ಯಾವುವು ಮತ್ತು ಅವುಗಳ ಕರ್ಮಗಳೇನು, ಇವುಗಳ 
ವಿವರಗಳನ್ನು ಮನುಸ್ಮೃತಿಯ ಹತ್ತನೇ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಅಸ್ಪ] ಶ್ವವನ್ನು 
ಮುಟ್ಟಿದವರು, ಅವರೊಂದಿಗೆ ಸಂಭಾಷಣೆ ಮಾಡಿದವರು, ಅವರು ಮುಟ್ಟಿದ, ಅವರಿಗೆ 
ಸೇರಿದ ಅಥವಾ ಅವರಿಂದ ಅಗೆಯಲ್ಪಟ್ಟ ಕೆರೆ ಅಥವಾ ಭಾವಿಗಳಿಂದ ನೀರನ್ನು 
ತೆಗೆದುಕೊಳ್ಳುವವರು, ಅವರು ದರ್ಶಿಸಿದ, ಮುಟ್ಟದ ಅಥವಾ ಹೊಂದಿದ್ದ ಆಹಾರವನ್ನು 
ತಿನ್ನುವವರು ಯಾವ ಯಾವ ಶುದ್ದಿ ಸಂಸ್ಕಾರಗಳನ್ನು ಮಾಡಿಕೊಳ್ಳಬೇಕೆಂಬ ವಿವರಗಳು 
ಸ್ಮೃತಿಗಳಲ್ಲಿ ಹೇಳಲ್ಪಟ್ಟಿವೆ. ಈ ವಿಧಿಗಳನ್ನು ಪರಿಶೀಲಿಸಿದರೆ, ಮತ್ತು ಇವುಗಳ ಜೊತೆಗೆ 
ಬಹಿಷ್ಠೆಯಾದ ಹೆಣ್ಣನ್ನೂ ಹಾಗೂ, ಪ್ರಸವಿಸಿದ ಹೆಣ್ಣನ್ನೂ (ತನ್ನ ಸ್ವಂತ ಪತ್ನಿಯೇ 
ಆದರೂ “ಅಸ ನಶ ರ ಗುಂಪಿನಲ್ಲಿ ಸೇರಿಸಿರುವುದನ್ನು ನೋಡಿದರೆ, "ಶಾಸ್ತ್ರಗಳು ಈ 
ನಿಯಮಗಳನ್ನು ಕೇರಂ ಆಧ್ಯಾತ್ಮಿಕ ಪರಿಶುದ್ಧಿಗೋಸುಗವೇ ಹೊರತು ವ್ಯಕ್ತಿಗತ 
ಅಹಂಭಾವ ಮತು ಮೇಲುತನವನ್ನು ತೋರಿಸುವುದಕ್ಕಲ್ಲವೆಂದು ಗೊತ್ತಾಗುತ್ತದೆ. 
ಹಿಂದೂಗಳು ತಮ್ಮ ನಡವಳಿಕೆಯನ್ನು. ಸರಿಪಡಿಸಿಕೊಳ್ಳುವದಕ್ಕೆ ಶಾಸ್ತ್ರಗಳು "ಎಲ್ಲಿಯ 

ತನಕ ಆಧ್ಯಾತ್ಮಿಕ SUSE ಪರಿಗಣಿಸ ಲಟಿರುವುವೋ ಅಲ್ಲಿಯವರೆಗೂ 
ನಾ ಧಾರ್ಮಿಕ ಪ್ರಶ್ನೆಯಲ್ಲದೆ ಸಾಮಾಜಿಕ ಪ್ರಶ್ನೆ ಎಂಬುದಾಗಿ 
ಪರಗಣಿಸುವುದು ಶುದ ಸ್ಸ ಅಜ್ಜಾನವೆನಿಸೀತು. ಶಾಸ್ತ್ರಗಳಲ್ಲಿ ಏನಿವೆ, ಏನಿಲ್ಲ, ಎಂಬುದನ್ನು 
ಕುರಿತು ಘೋಷಿಸುವುದಕ್ಕೆ ಮುಂಚೆ, ಶ್ರೀ ಗೌರಿಧಿಯವರು ಶಾಸ್ತ್ರಗಳ ಅಧ್ಯಯನ 
ಮಾಡಬೇಕಾದ ತೊಂದರೆ ತೆಗೆದುಕೊಳ್ಳಬೇಕೆಂದು ಅವರನ್ನು ಪ್ರಾರ್ಥಿಸುತೇನೆ. 
ಅಸ್ಪಶ್ಯತೆಯು ಆಶಾಸ್ತ್ರೀಯ ಎಂಬುದನ್ನು ತೋರಿಸುವುದಕ್ಕೆ ಶ್ರೀ ಗಾಂಧಿಯವರು 
ರಾಮ ಮತ್ತು ಗುಹ ಇವರ ಸಖ್ಯದ ನಿದರ್ಶನವನ್ನು ಕೊಟ್ಟಿರುವ ನೆನಪು ನನಗಿದೆ. 
ಅವರು ರಾಮಾಯಣವನ್ನು ಓದಿದ್ದರೆ ಗುಹಜಾತಿಯಲ್ಲಿ ಒಬ್ಬ ನಿಷಾದ (ಅನುಲೋಮ 
ಜಾತಿಯವನು) ನಾಗಿದ್ದನೇ ಹೂರತು ಅಸ್ಪ] ಶ್ಯನಾಗಿರಲಿಲ್ಲವೆ೦ದು ಗೋಚರವಾಗುತ್ತಿತ್ತು. 
ತಿನ್ನವೆಲ್ಲಿ ಆರ್‌ ಕೃಷ್ಣಸ್ವಾಮಿ ಅಯ್ಕರ್‌ 
ಯಂಗ್‌ ಇಂಡಿಯಾದ ವಾಚಕರಿಗೆ ವಿಷಯದ ಇನ್ನೊಂದು ಭಾಗವೂ 
ಪರಿಚಯವಾಗಲೆಂಬ ಉದ್ದೇಶದಿಂದ ಈ ಹಿಂದಿನ ವಿಷಯವನ್ನು ಸಂತೋಷವಾಗಿ 
ಪ್ರಕಟಿಸುತ್ತೇನೆ. ಶ್ರೀ ಐಯ್ಯರ್‌ ಅವರು ವಿದ್ವಾಂಸ ವಕೀಲರು; ತಮ್ಮ ಪತ್ರದಲ್ಲಿ ಅವರು 
ನನ್ನ ಅಭಿಪ್ರಾಯಗಳ ಬಗೆಗೆ ವ್ಯಕ್ತಪಡಿಸಿರುವುದಕ್ಕಿಂತ ಉತ್ತಮ ತಿಳಿವಳಿಕೆಯನ್ನು 
ಯಾರಾದರೂ ನಿರೀಕ್ಷಿಸಿಯಾರು. ಮದರಾಸ್‌ ಪ್ರಾಂತದ ನನ್ನ ಭಾಷಣಗಳಲ್ಲಲ್ಲ 
ಅಸ್ಪಶ್ಯರ ವಿಷಯಕ್ಕಿರುವ ಕಾರಣರಹಿತ ಕ್ರೂರ ಪೂರ್ವಾಗ್ರಹದ ವಿಷಯಕ್ಕೆ ಪ್ರಾಧಾನ್ಯತೆ 
ಕೊಟ್ಟು ಮಾತನಾಡಿದೇನೆ. ನಮ್ಮ ತಾಯಂದಿರೂ, ಸಹೋದರಿಯರೂ 


160 - ಸಮಾಜಧರ್ಮ 


ಅಸ್ಪಶ್ಯ ರಾಗಿರುವಾಗ ಅವರನ್ನು ಯಾವ ರೀತಿ ಕಾಣುತ್ತೇನೆಯೇ? ಅದೇ ರೀತಿಯಲ್ಲಿ 
ಅಸ್ಪಶ್ಯ ಪಂಚಮನನ್ನೂ ಕಾಣುತ್ತೇವೆಯೇ? ಶಾಸ್ತ್ರ ಸಾಹಿತ್ಯ ಜ್ಞಾನದ ಬಗೆಗೆ ನನ್ನ 
ಅಜ್ಞಾನವನ್ನು ಈಗಲೂ ಒಪ್ಪಿಕೊಳ್ಳುತ್ತೇನೆ ಟಜರವಿ ನನನದು ರಹಸ್ಯವನ್ನು 
ಅರಿತಿರುವೆನೆಂದು ಹೇಳಿಕೊಳ್ಳುತ್ತೇನೆ. ಈವರೆಗೂ ನಾವು MLA 
ಬಂದಿರುವ ರೀತಿಯಲ್ಲಿಯೇ ಆಸ್ಪ ಶೃತೆಯನ್ನು ನಾವು ಮುಂದುವರಿಸಿಕೊಂಡು 
ಹೋಗುವುದಾದರೆ ಅದು ಸ್ಮೃತಿಗಳ ಆಧಾರರಹಿತ ದುರುಪಯೋಗವೆಂದೂ, 
ಹಿಂದೂಧರ್ಮದ ಆಧಾರವೆನಿಸಿದ ಪ್ರೇಮತತ್ತನಿರಾಕರಣೆ ಎಂದೂ ಪೂರ್ಣ 
ನಮತೆಯಿಂದಲೂ ಆದರೆ, ನನ್ನ ಸರ್ವಶಕ್ತಿಗಳಿ೦ದಲೂ ಹೇಳುವ ಸಾಹಸ ಮಾಡುತೇನೆ. 
ಆದುದರಿಂದ ಇಂದು ಪ್ರಚಲಿತವಿರುವ ಅಸ ಸ್ಪಶ್ಯಶೆಯನ್ನು ಪೈಶಾಚಿಕ ಕ್ರಿ ಕಿಯೆ ಎಂದು 
ಕರೆಯಲು ಹಿಂದೆಗೆಯುವುದಿಲ್ಲ. ಶ್ರೀ ಅಯ್ಯರ್‌ ಫೆ ದೇವರು ತಮಗೆ ಕೊಟ್ಟಿರುವ 
ಸಾಮರ್ಥ್ಯವನ್ನೆಲ್ಲ ತಮ್ಮ POR, ಪೈಕಿ ಜಾತಿ ಭ್ರಷ್ಟರಾದವರ ಉನ್ನ ತಿಗೆ 
ವಿನಿಯೋಗಿಸಿದರೆ, ನಾವು ಹಿಂದೂಶಾಸ ಸ್ರಗಳಲ್ಲಿ ಕಾಣುವ ಜೀವನದ ಅರ್ಥವನ್ನು 
ಕಂಡಾರೆಂಬ ವಿಷಯದಲ್ಲಿ ಭರವಸೆ ನೀಡಬಲ್ಲೆ! 

(ಯಂಗ್‌ ಇಂಡಿಯಾ: ೨೭-೧೦-೨೧) 


ಸಾಮೀಪ್ಯ ನಿರಾಕರಣಾ ವಾದ f 


ತಿರುವಾಂಕೂರಿನ ಒಬ್ಬ ಪ್ರತ್ರವ್ಯವಹಾರಿ ಹೀಗೆ ಬರೆಯುತ್ತಾರೆ: 

“ಬ್ರಾಹ್ಮಣರ ಪದ್ಧತಿಗಳು ಅಥವಾ ಆಚಾರಗಳ .ವಿಷಯದಲ್ಲಿ ನಿಮಗೆ ಒಂದು 
ತಪ್ಪು ಕಲ್ಪನೆ ಇದ್ದಂತೆ ಕ೦ಡುಬರುತ್ತದೆ. ನೀವು ಆಹಿಂಸೆಯನ್ನು ಶ್ಲಾಘಿಸುತ್ತೀರಿ ಆದರೆ 
ಬ್ರಾಹ್ಮಣರಾದ ನಾವೊಬ್ಬರೇ ಅದನ್ನು ಧಾರ್ಮಿಕ ಕ್ರಿಯೆಯಾಗಿ ಆಚರಿಸುವವರು. 
ಇದನ್ನು ಯಾರೆ ಮೀರಲಿ ಅವರು ನಮ್ಮಿಂದ ಜಾತಿಭ್ರಷ್ಟರೆಂದು ಪರಿಣಿಸಲ್ಪಡುವರು. 
ನಮಗ ಅಥವಾ ಮಾಯಾಣಾಡಿಗಳು ಇವರುಗಳ ಸಹವಾಸ ವೂ 
ಪಾಪಕರವೆಂದು ಭಾವಿಸಲ್ಪಡುತ್ತದೆ. ಕೊಲೆಗಡುಕ, ಬೆಸ್ತ ಹೆಂಡ ತೆಗೆಯುವವ, ಇವರ 
ಸಾಮೀಪ್ಯವೂ ಮಾಂಸಾಹಾರಿ, ಪಾನಮಾಡುವವನು ಮತ್ತು ಮತಧರ್ಮ ನಿರೋಧಕ 
ಇವರ ಸ್ಪಶನವೂ ಇವುಗಳಿಂದ ನಮ್ಮ ನೈತಿಕ ಹಾಗೂ ಭೌತಿಕ ವಾತಾವರಣ 
ಕಲುಷಿತವಾಗುತ್ತದೆ. ತಪಸ್ಸು ಅಥವಾ ಧಾರ್ಮಿಕ ಸಿದ್ಧಿ ಕುಗ್ಗುತ್ತದೆ, ಶುದ್ಧ ಆಕರ್ಷಣ 
ಶಕ್ತಿ ನಷ್ಟವಾಗುತ್ತದೆ. 

“ಇದನ್ನು ನಾವು ಮೈಲಿಗೆ ಎಂದು ಪರಿಗಣಿಸುತ್ತೇವೆ. ಕೂಡಲೇ ನಾವು ಸ್ನಾನ 
ಎರ ಇಂಥ ನಿಯಮಗಳನ್ನು ಅನುಸರಿಸುವುದರಿಂದಲೇ, ಕಾಲ ಮತ್ತು 

ದೃಷ್ಟ ಎಷ್ಟೇ ಬದಲಾವಣೆ ಹೊಂದಿದರೂ ಬ್ರಾಹ್ಮಣರು ತಮ್ಮ ಆನುವಂಶಿಕ ಗುಣಗಳನ್ನು 


ಸಮಾಜಧರ್ಮ - 161 


ರಕ್ಷಿಸಿಕೊಳ್ಳಲು ಶಕ್ತರಾಗಿದಾರೆ. ಈ ವಿಧಿ ನಿಷೇಧಗಳನ್ನು ತ್ಯಜಿಸಿ, ಎಲ್ಲರೊಂದಿಗೂ 
ಸ್ವತ೦ತ್ರವರ್ತನೆಗೆ ಅವಕಾಶವಾದರೆ, ಬ್ರಾಹ್ಮಣನೂ ಜಾತಿಭ್ರಷ್ಟರಲ್ಲಿ ಅತ್ಯಂತ ಹೀನರ 
ಸ್ಥಿ ತಿಗೆ ಇಳಿದಾನು ; ರಹಸ್ಯವಾಗಿ ದುಷ್ಟಕೃತ್ಯಗಳಲ್ಲಿ ತೊಡಗಿಯಾನು; ತನ್ನ ಪಾಪಗಳನ್ನು 
ಗುಪ್ತವಾಗಿಟ್ಟುಕೊಳ್ಳಲು ತೊಂದರೆಕೊಡುವ ವಿಧಿ ನಿಷೇಧಗಳನ್ನು ತೊಡೆದುಹಾಕಲು 
ಯತ್ನಿಸುವುದರಜೊತೆಗೆ ಶುದ್ಧನಾಗಿರುವಂತೆ ನಟಿಸಿಯಾನು. ಇಂದಿನ ಅನೇಕ 
ನಾಮಮಾತ್ರ ಬ್ರಾಹ್ಮಣರು. ಈ ಬಗೆಯವರೆಂದು ನಮಗೆ ಗೊತ್ತು ಅವರು ಇತರರನ್ನೂ 
ಈ ಪತನ ಸ್ಥಿತಿಗೆ ಒಯ್ಯಲು ವಿಶ್ವಪ್ರಯತ್ನ ಮಾಡುತ್ತಿದಾರೆ. 

ಸಾಮೀಪ್ಯ ನಿರಾಕರಣೆಯನ್ನೂ ಅಸ್ಪ] ಶೃತೆಯನ್ನೂ ನಮಗೆ ವಿಧಿಸಲು ಇವು 
ಆಧಾರಗಳು. ನಿಜವಾಗಿಯೂ, ಈ ಸಾಮೀಪ್ಯ ನಿರಾಕರಣೆಯೂ ಅಸ್ಪ ಶ್ಯತೆಯೂ 
ಅಹಿ೦ಸಾ ಧರ್ಮವನ್ನು ರಕ್ಷಿಸುವುದಕ್ಕೂ ಹರಡುವುದಕ್ಕೂ ವ್ಯಾವಹಾರಿಕ ಮಾರ್ಗಗಳಲ್ಲದೆ 
ಬೇರೆಯಲ್ಲ.” 

ಮೊದಲನೆಯದಾಗಿ, ಬ್ರಾಹ್ಮಣರ ಸಸ್ಕಾಹಾರದ ಬಗೆಗೆ ಎತ್ತಿರುವ ವಾದ ಪೂರ್ಣ 
ಸತ್ಯವಲ್ಲ. ಅದು ದಾಕ್ಷಿಣಾತ್ಯ ಬ್ರಾಹ್ಮಣರ ವಿಷಯದಲ್ಲಿ ಮಾತ್ರ ನಿಜ. ಆದರೆ, ಇತರ 
ಕಡೆಗಳಲ್ಲಿ, ಮೀನನ್ನು ತಿನ್ನುತ್ತಾರೆ; ಬಂಗಾಳ ಕಾಶ್ಮಿರಗಳಲ್ಲ೦ತೂ ಮಾಂಸ ಭಕ್ಷಣವನ್ನೂ 
ಮಾಡುತ್ತಾರೆ. ದಕ್ಷಿಣದಲ್ಲಿಯೂ ಎಲ್ಲ ಮಾಂಸ ಭಕ್ಷಕರಿಗೂ ಮತ್ತು ಎಲ್ಲ ಮತ್ಸ್ಯ 
ಭಕ್ಷಕರಿಗೂ ಸಾಮೀಪ್ಯ ನಿರಾಕರಣೆ ಇಲ್ಲ. ನಿಷ್ಠಾಪೂರ್ವಕವಾಗಿ ಶುದ್ಧನಾಗಿದ್ದರೂ 
ಸಾಮೀಪ್ಯ ನಿರಾಕರಣ ಹೊ೦ದಿದವನೂ, ಶಾಸ್ತ್ರಪ್ರಕಾರವಾಗಿ ಅಸ್ಪ] ಶ್ಯವೋ ಅಥವಾ 
ಸಾಮೀಪ್ಯ ನಿರಾಕೃತವೋ ಎಂದು ಪರಿಗಣಿಸಲ್ಪಟ್ಟಿರುವ ಕುಟುಂಬದಲ್ಲಿ ಜನಿಸಿದವನೆಂಬ 
ರವರ ತವ ಜಾತಿಭ್ರಷ್ಟನಾಗುತ್ತಾನೆ. ಮಾಂಸಾಹಾರ ಮಾಡುವ ಅಬ್ರಾಹ್ಮಣರು 
ಅಧಿಕಾರದಲ್ಲಿರುವವರಾದರೆ, ಬ್ರಾಹ್ಮಣರು ಅವರೊಂದಿಗೆ ಭುಜ ಉಜ್ಜುವುದಿಲ್ಲವೆ ೧ 
ಮಾಂಸಾಹಾರ ಮಾಡುವ ಹಿಂದೂ ರಾಜರುಗಳನ್ನು ಅವರು ಗೌರವಿಸುವುದಿಲ್ಲವೆ? 

ಈ ಪತ್ರ ವ್ಯವಹಾರಿಯಂಥ ಸುಸಂಸ್ಕೃತರು ರಕ್ಷಿಸಲಸಾಧ್ಯವಾಗಿ ಕಳಚಿಬೀಳುತ್ತಿರುವ 
ಪದ್ಧತಿಯೊಂದನ್ನು ರಕ್ಷಿಸಬೇಕೆಂಬ ಅ೦ಧಶ್ರದ್ಧೆಯಲ್ಲಿ, ತಮ್ಮ ವಾದದ ಪರಿಣಾಮಗಳನ್ನು 
ಮರೆಯುತ್ತಿರುವುದು "ಆಶ್ವರ್ಯಕರವೂ, ವೇದನಾಯುಕವೂ ಆಗಿದೆ. ಈತ, ಕಾಲನಿಕ 
ಶುದ್ಧಿಯೊ೦ದರ ರಕ್ಷಣೆಗಾಗಿ, ಮಾಂಸಾಹಾರದಂಥ ಅಲ್ಲ ಹಿ೦ಸಕ ವಿಷಯವನ್ನು 
ಪ್ರಮಾದಮಾಡಿರುವುದು. ಲಕ್ಷಾಂತರ ಮಾನವ ಸೋದರರನ್ನು ಬೇಕೆಂತಲೇ ದಮನಗೈದು. 
ಹಿ೦ಸಾಯುತ ಒಂಟೆಯೊಂದನ್ನು ನುಂಗಿದಂತಾಗಿದೆ. ಭಾವ ಸಸ್ಯಾಹಾರ ಪದ್ಧತಿ 
ತನ್ನ ರಕ್ಷಣೆಗಾಗಿ ಇತರರನ್ನು atari ಬಹಿಷ್ಕಾರ ಅಪೇಕ್ಷಿಸುತ್ತದೆಯೋ 
ಅದು ರಕ್ಷಣೆಗೆ ಯೋಗ್ಯವಾಗಲಾರದೆಂದು ಪತ್ರವ್ಯವಹಾರಿಗೆ ಸೂಚಿಸಬಯಸುತ್ತೇನೆ. 


162 - ಸಮಾಜಧರ್ಮ 


ಆ ರೀತಿ ರಕ್ಷಿಸಲ್ಪಟ್ಟರೆ ಅದೊಂದು ಕೃತಕ ಬೆಳವಣಿಗೆಯಾದೀತು; ಶೀತವಾಯುವಿನ 
ಪ್ರಥಮ ಸೋಂಕಿಗೇ ಅದು ನಾಶವಾದೀತು ಸಸ್ಯಾಹಾರಕ್ಕೆ ನಾ ತುಂಬ ಬೆಲೆ ಕೊಡುತ್ತೇನೆ. 
ಬ್ರಾಹ್ಮಣರು ಸಸ್ಯಾಹಾರದಿ೦ದಲೂ ಮತ್ತು ತಾವಾಗಿ“ ಎಧಿಸಿಕೊ೦ಡ ತಿಸ್ಸಿನ 
ನಿಯಮಗಳಿಂದಲೂ ಆಧ್ಯಾತ್ಮಿಕ ಪ್ರಗತಿ ಸಾಧಿಸಿದರೆಂದು ನನಗೆ ಮನವರಿಕೆಯಾಗಿದೆ. 
ಆದರೆ ಅವರು ತಮ್ಮ ಉಚ್ಛಾಯ ಸ್ಥಿತಿಯಲ್ಲಿದ್ದಾಗ ತಮ್ಮ ಶುದ್ಧಿಗೋ ಸ್ಕರ ಹೊರಗಿನ 
ಸಹಾಯವನ್ನು ಅಪೇಕ್ಷಿಸು ತ್ತರಲಿಲ್ಲ. ಎಲ್ಲ ನರು ಹೊರಗಿನ ಪ್ರಭಾವಗಳ 
ಒತ್ತಡವನ್ನು ಪಡೆಯಲಶಕ್ತವಾದರೆ. ಸತ್ವಹೀನವಾಗುತ್ತವೆ. 
; "ಇದಲ್ಲದೆ ಪತ್ರವ್ಯ ವಹಾರಿಯು ಸೂಚಿಸಿರುವ ರೀತಿಯಲ್ಲಿ ರಕ್ಷಣೆಯನ್ನು ಬ್ರಾಹ್ಮಣರು 
ಪಡೆಯಲೆತಿ ಸಿರುವ ಕಾಲ -ಮೀರಿದೆ. ಇಂಥ ರಕ್ಷಣೆಯನ್ನು ನರಿಯ, 
ಚಿತಹಿಂಸೆಗಾದರೂ ಗುರಿಯಾಗಿ, ಸುಧಾರಣಾ ಚಳುವಳಿಯನ್ನು ಮುಖಿಬ್ದನೆರಿಸುವ 
ಬ್ರಾಹ್ಮಣರ ಸಂಖ್ಯೆ ದಿನದಿಕ್ಕೂ ಏರುತ್ತಿರುವುದು ಹ ಷನ ಸುಭಾಣೆಯು 
ತೀವ್ರ ಪ ಪ್ರಗತಿ ಹೊಂದುವ ಶ್ರೇಷ್ಠ ಭರವಸೆ ಅದರಲ್ಲಿ ಅಡಗಿದೆ. '. | 
(ಯಂಗ್‌ ಇಂಡಿಯಾ: ೨೧-೧-೨೬) 


ಶುದ್ಧೀಕರಣದ ಪರಮ ಕ್ರಿಯೆ 


ಸ್ವಾರ್ಥ ಉದ್ದೇಶಗಳಿಂದ ಪ್ರೇರಿತರಾಗಿ ನಾವು ಉಚ್ಚರೆಂದೂ, ಇತರರನ್ನು ಕೀಳಂದೂ 
ನಂಗ ತೆ ಪಣ ಅಸಾಧುವೇ ಸರಿ. ಇದು ಆಸಾರಾಂ ಅಲ್ಲ; ಅಸ್ಪಶ್ಯ ತಸತೆಯರಿದ 
ಪಾಪಕ್ಕೂ ಧರ್ಮವನ್ನು ಗಂಟುಹಾಕುವುದು ಇಮ್ಮಡಿ ತಪ್ಪೆನಿಸೀತು. ಆದುದರಿಂದ 
ಅಸ ಶೃತೆಯಂಥ ಸ ಸೃಷ್ಟವಾದ ದುಷ್ಟಪದ್ಧತಿಗೆ ಸಭಾವಂಡಿತರುಗಳು ಶಾಸ್ತ್ರಾಧಾರ 
ಉದಹರಿಸುವುದನ್ನು ನೋಡಿದಾಗ ನನಗೆ ತುಂಬ ವ್ಯಥೆಯಾಗುತ್ತದೆ. ಓಂದೂಗಳಾದ 
ನಾವು ಒಂದು ನೈತಿಕ ಪರೀಕ್ಷೆಗೆ ಟಿ ಎ ಅನೇಕ. ವೇಳೆ ಹೇಳಿದೇನೆ; 
ಇಂದೂ, ಹೇಳುತ್ತೇನೆ. ನಮಗೆ ಇಚ್ಛೆ ಇರಲಿ,. ಇಲ್ಲದಿರಲಿ, ಅಸ ಸ್ಪಶ್ಯತೆಯು 
ತೊಲಗಿಹೋಗುತ್ತಿದೆ. ಆದರೆ. ಈ ಪರೀಕ್ಷಾ ಕಾಲದಲ್ಲಿ ನಾವಗೀಯೇ ಈ "ಪಾಪಕ್ಕೆ 
ಪಶ್ಚಾತ್ತಾಪಪಟ್ಟು "ಇದರಿಂದ ನಮ್ಮನ್ನು ಶುದ್ಧಿಮಾಡಿಕೊಂಡರ. ಅದನ್ನು a 
ಮಹಾಶುದ್ಧೀಕರಣ ಕ್ರಿಯೆಯೆಂದು. ಉಲ್ಲೇಖಿಸೀತು. ಇದನ್ನು ಬಿಟ್ಟು ಬಾ ಎದ 
ಪರಿಣಾಮವಾಗಿಯೂ ನಮ್ಮ ಅಂತಃಸಾಕ್ಷಿ ವಿರೋಧವಾಗಿ ನ ವರ್ತಿಸುವುದರ 
ಮೂಲಕವೂ ಹರಿಜನರು ತಮೆ" ಇ ಸ್ವಾಸ್ಥ್ಯ ವನ್ನು ಹೂಂದಿದರೆ ಅದು ಹಿಂದೂಗಳಿಗಾಗಲೀ, 
ಹಿ೦ಂದೂಧರ್ಮಕ್ಕಾಗಲೀ ಸಸಿ ನೀಡದು. ಇದರೆ ಇನ್ನೂ ಒಂದು ಹೆಜ್ಜೆ ಮುಂದೆಹೋಗಿ 
ಹೀಗೆ ಹೇಳಬಯಸುತ್ತೇನೆ. ಈ ಪರೀಕ್ಷೆಯಲ್ಲಿ ನಾವು ನಿಷ್ಠಲರಾದರೆ, ಹಿಂದೂಗಳೂ 
ಹಿಂದೂಧರ್ಮವೂ ನಾಶವೇ ಆದಾವು. 
(ಹರಿಜನ : ೫-೧-೩೪) 
ಸಮಾಜಧರ್ಮ - 163 


| ಅಸ್ಪಶ್ಯತೆ - ಜಾತಿ ಮತ್ತು ವರ್ಣ 
ವರ್ಣಾಶ್ರಮವೂ ಅಸ್ಪ] ಶೃತೆಯೂ 

ಒಬ್ಬ ಪತ್ರ ವ್ಯವಹಾರಿ ಹೀಗೆ ಬರೆಯುತ್ತಾರೆ: 

“ನೀವು ಒಪ್ಪಿರುವ “ಜನ್ಮದಾಧಾರದ ಮೇಲೆ ವೃತ್ತಿ ವಿಭಜನತತ್ತ” ಕೃನುಗುಣವಾಗಿ 
ನಮ್ಮ ಸಮಾಜ ವ್ಯವಸ್ಥ ಮುಂದುವರಿಯುವುದಾದರೆ ಎಂದೆಂದಿಗೂ "ಅಸ್ಪ ಶ್ಯರು' 
ನಮ್ಮೊಂದಿಗೆ ಇರುವರೆಂಬುದು ಸಷ್ಟವಲ್ಲವೆ? ಇಂಥ ಸಂದರ್ಭದಲ್ಲಿ. ಸಮಾಜದಲ್ಲಿ 
ಯಾರುಯಾರು ಜಾಡಮಾಲಿಯ ಕೆಲಸ, ಹೆಣ ಹೊರುವುದು, ಸಮಾಧಿ ಗುಂಡಿ 
ಅಗೆಯುವ ಕೆಲಸ ಮೊದಲಾದುವುಗಳನ್ನು ಮಾಡುವರೋ ಅವರು ಸಮಾಜದ 
ಇತರರಿಂದ ಮುಟ್ಟಲಡಲು ತುಂಬ ಕೊಳಕರೆಂದು ಪರಿಗಣಿಸಲ್ಪಡುತ್ತಿರುವುದು 
ಮುಂದುವರಿಯುವುದೆಂದು ಭಾವಿಸುವುದಕ್ಕಿಂತಲೂ ಹಚ್ಚು ಕಾರಣಯುಕ್ತವಾದುದು 
ಯಾವುದಾದರೂ ಇದೆಯೆ? ಇತರ ಎಲ್ಲ ದೇಶಗಳಲ್ಲಿಯೂ ಜಾಡಮಾಲಿಗಳು, 
ಶವಸಂಸ್ಕಾರ ನಿರ್ವಾಹಕರು, ಅಗಸರು, ಸಮಾಧಿ ಗುಂಡಿ ಅಗೆಯುವವರು, ಶವಸಂಸ್ಕಾರ 
ಅಯ ಕ್ಯಾ ಮೊದಲಾದವರು ವೈಯಕ್ತಿಕವಾಗಿಯಾಗಲೀ, 4.1 
ವಾಗಿಯಾಗಲೆ ಅಸ್ಪ ಶ್ಕರೆ೦ದು ಪರಿಗಣಿಸಲ್ಪಟ್ಟಿಲ್ಲ. ಏಕೆಂದರೆ, ಆ ದೇಶಗಳಲ್ಲಿ ಈ 
ವೃತ್ತಿಗಳು ಆನುವಂಶಿಕ ವೃತ್ತಿಗಳಲ್ಲ; ಯಾವ ವರ್ಗದ ಜನ ಯಾವಾಗ ಬೇಕಾದರೂ 
ಸೈನಿಕ, ವ್ಯಾಪಾರಿ, ಅಧ್ಯಾಪ ಪಕ, ನ್ಯಾಯವಾದಿ, ರಾಜಕಾರಣಿ ಅಥವಾ ಮತಬೋಧಕ, 
ಯಾವಾದು ನನರ ಆಗ ಆದುದರಿಂದ, ನಮ್ಮ ದೇಶಕ್ಕೆ 
ಎಲಕ್ಷಣವಾಗಿರುವ ಈ ಅಸ್ಪ] ಶ್ಯತಾ ಕೆಡುಕಿನ ಮೂಲಬೇರು ನಮ್ಮಲ್ಲಿ ವ್ಯಾವರ್ತಕವಾಗಿ 
ಆನುವಂಶಿಕ ಆಧಾರದಮೇಲೆ ನಿಂತಿರುವ ಸಮಾಜ ಪದ್ಧತಿಯಲ್ಲಿದೆ ಎಂದು 
ನನಗೆ ಗೋಚರವಾಗುತ್ತದೆ. ಎಲ್ಲಿಯವರೆಗೆ ಈ ತತ್ವಕ್ಕೆ ನಾವು ಅಂಟಕನರಡಿರುವೆಶೋ 
ಅಲ್ಲಿಯವರೆಗೂ ಅಸ ಶ್ಯತೆಯನ್ನು ತೊಡೆದುಹಾಕುವ ಭರವಸೆಯಿಲ್ಲವೆಂದೂ ನನಗೆ 
ಗೋಚರಿಸುತ್ತದೆ. ಭು ತಸಕಳಾತಿ ಮಹಾ ಸುಧಾರಕರ ಪ್ರಭಾವದಿಂದಲೋ ಅಥವಾ 
ಪ್ರಬಲವಾದ ರಾಜಕೀಯ ಭಾವೋದ್ರೇಕ ಶಕ್ತಿಯಿ೦ದಲೋ ಅದರ ಉಗ್ರರೂಪ 
ಕಾಲಕಾಲಕ್ಕೆ ಸ್ವಲ್ಪ ಕಮ್ಮಿಯಾಗಬಹುದೆಂದು ಊಹಿಸಲು ಸಾಧ್ಯವಾದರೂ ಅದು 
ಪೂರ್ಣವಾಗಿ ವರ್ಜಿತವಾಗದು. ಜಾತಿಭಾವನೆಯನ್ನೇ ಕೊನೆಗಾಣಿಸಿದ ಹೊರತು 
ಅಸ್ಪ] ಶ್ಯತೆಯನ್ನು ಕೊನೆಗಾಣಿಸಲು ಮಾಡುವ ಎಲ್ಲ ಪ್ರಯತ್ನವೂ ವೃಕ್ಷವೂಂದನ್ನು 
ಮೇಲುಭಾಗದಲ್ಲಿ ಕತ್ತರಿಸಿ ಅದನ್ನು ನಾಶಮಾಡಲೆತ್ಲಿಸಿದಂತೆ ನಿರರ್ಥಕವಾಗುವುದೆಂದು 
ನನ್ನ ಭಾವನೆ.” 


164 - ಸಮಾಜಧರ್ಮ 


ಈ ಪತ್ರ ಬಹಳ ನ್ಯಾಯ ಸಮ್ಮತ. ಪತ್ರವ್ಯವಹಾರಿಯು ಎತ್ತಿತೋರಿಸಿರುವ ಅಪಾಯದ 
ವಿಷಯದಲ್ಲಿ ಸುಧಾರಕ ಎಚ್ಚರವಿದ್ದ ಹೊರತು ಅದು ಕಠೋರ ಸತ್ಯವೇ ಆದೀತು 
ಆದರೂ, ಈ ವಾದದಲ್ಲಿ ಸ್ಪಷ್ಟವಾದ ವಿಚಾರ ಗೊ೦ದಲ ಕಂಡುಬರುತ್ತದೆ. ಮೋಚಿ 
ಅಥವಾ ಜಾಡಮಾಲಿಯ ವಿಷಯದಲ್ಲಿ ಅಸ್ಪ; ಶ್ಯತೆಯು ಹುಟ್ಟಿಗೋ ಅಥವಾ ವೃತ್ತಿಗೋ 
ಯಾವುದಕ್ಕೆ ಅನ್ನಯಿಸುತ್ತದೆ. ಅದು ಜನಕ್ಕೆ ಹತ್ತಿಬಂದರೆ ಘೋರವಾದುದು, ಮತ್ತು 
ನಿರ್ಮೂಲಮಾಡಲ್ಲಡಬೇಕು; ಅದು ವೃತ್ತಿಗೆ ಮಾತ್ರ ಅನ್ವಯಿಸುವಂತಿದ್ದರೆ, ಅದೊಂದು 
ಪರಿಣಾಮಕಾರೀ ಆರೋಗ್ಯ ನಿಯಮ ಅದು ಸರ್ವತ್ರ ವ್ಯಾಪ್ತಿಯುಳ್ಳದು. ಇದ್ದಲು 
ಗಣಿಯಲ್ಲಿ ಕೆಲಸಮಾಡುವವನು, ಆ ಕೆಲಸದಲ್ಲಿರುವಾಗ ನಿಜವಾಗಿಯೂ ಅಸ್ಪಶ್ಯ. 
ಆತನ “ಕೈ ಕುಲುಕಲು' ನೀವು ಅಪೇಕ್ಷಿಸಿದರೆ, ಅವನೇ' ಕೈತುಂಬ ಕೊಳ” ಎ೦ದಾನು 
ಆದರೆ ಕೆಲಸ ಮುಗಿದಮೇಲೆ ಆತ ಸ್ನಾನ ಮಾಡಿ, ಬಟ್ಟೆ ಬದಲಾಯಿಸಿ, ಅನಂತರ 
ಬಹಳ ಯಕ್ಷವಾಗಿಯೇ ದೇಶದ ಅತ್ಯಂತ ಘನತೆ ಹೊಂದಿದರೂಂದಿಗೆ ಬೆರೆತಾನು. 
ಜನ್ಮಕ್ಕೆ ಹತ್ತಿಬಂದ ಉಚ್ಚನೀಚ ಭಾವನೆಯನ್ನು ತೊಡೆದು ಹಾಕಿದ ಕೂಡಲೇ 
ವರ್ಣಾಶ್ರಮವನ್ನು ಶಂದೃವರಾಡಿದಂತೆ. ಜಾಡಮಾಲಿಂಯು ಮಕ್ಕಳು 
ಜಾಡಮಾಲಿಗಳಾಗಿದ್ದರೂ ಕೀಳ೦ಬ ಭಾವನೆ ಇರದು. ಬ್ರಾಹ್ಮಣರು ಯಾವರೀತಿ 
ಅಸ್ಪ] ಶ್ವರಲ್ಲವೋ ಅದೇ ರೀತಿ ಭಾವಿಸಲ್ಪಡುವರು. ಆದುದರಿಂದ ಆನುವಂಶಿಕತೆಯ 
ತತ್ವದ ಅಂಗೀಕಾರ ಅಥವಾ ವಂಶಪಾರಂಪರ್ಯವಾಗಿ ಗುಣಗಳ ಮುಂದುವರಿಕೆ ಇವುಗಳಲ್ಲಿ 
ತಪ್ಪಿಲ್ಲ; ಅದು ಅಸಮಾನತೆಯ ತಪ್ಪು ಕಲ್ಪನೆಯಲ್ಲಿ ಅಡಗಿದೆ. 

ವರ್ಣಾಶ್ರಮವು ಸಂಕುಚಿತ ಭಾವನೆಯಿಂದ ಕೂಡಿದುದಲ್ಲವೆಂದು ನನ್ನ ಅಭಿಪ್ರಾಯ 
ಅದರಲ್ಲಿ ಶ್ರಮಜೀವಿ ಶೂದ್ರನಿಗೂ ವಿಚಾರಪರ ಬ್ರಾಹ್ಮಣನಿಗೂ ಒಂದೇ ಸ್ಥಾನ. 
ಯೋಗ್ಯತೆಯನ್ನು ವೃದ್ಧಿಗೊಳ್ಳುವುದಕ್ಕೂ, ಅಯೋಗ್ಯತೆಯನ್ನು ತಳೆಯುವುದಕ್ಕೂ ಅದು 
ಅವಕಾಶವಿತ್ತಿದ್ದಿತು. ಅದು ಮಾನವಸಹಜ ಮಹತ್ವಾಕಾಂಕ್ಷೆಯನ್ನು ಸಾಮಾನ್ಯ ಪ್ರಾಪಂಚಿ 
ವಲಯದಿಂದ ಶಾಶ್ವತವಾದ ಆಧ್ಯಾತ್ಮಿಕತೆಯ ಕಡೆಗೆ ತಿರುಗಿಸುತ್ತಿದ್ದಿತು. ಬ್ರಾಹ್ಮಣ 
ಮತ್ತು ಶೂದ್ರ, ಇಬ್ಬರ ಜೀವನೋದ್ದೇಶವೂ ಮೋಕ್ಷ ಅಥವಾ ಆತ್ಮಸಾಕ್ಷಾತ್ಕಾರ ಒಂದೇ 
ಆಗಿದ್ದಿತೇ ಹೊರತು, ಕೀರ್ತಿ, ಐಶ್ವರ್ಯ ಮತ್ತು ಅಧಿಕಾರವನ್ನು ಹೊಂದುವುದಾಗಿರಲಿಲ್ಲ. 
ಬರುಬರುತ್ತ, ವರ್ಣಾಶ್ರಮದ ಈ ಮಹೋನ್ನತ ಕಲ್ಪನೆಯು ಪತನ ಹೊಂದಿ, ಕೇವಲ 
ಅರ್ಥಶೂನ್ಯ ಅಚರಣೆಯಾಗಿ ಪರಿಣಮಿಸಿತು. ಕೆಲವರು ಉಚ್ಚ ಎಂದು 
ಭಾವಿಸಿಕೊಂಡರು; ಕೆಲವರ ಮೇಲೆ ಕೀಳುತನವೆಂಬುದು ಹೇರಲ್ಪಟ್ಟಿತು. ಇದು 
ವರ್ಣಾಶ್ರಮ ಧರ್ಮದ ಸತ್ವಹೀನತೆಯನ್ನು ತೋರಿಸುವುದಿಲ್ಲ; ಆದರೆ ಮಾನವಸ್ತಭಾವ 
ಕೆಲವು ಸಂದರ್ಭಗಳಲ್ಲಿ ಹೇಗೆ ಅತ್ಯುನ್ನತ ಸ್ಥಿತಿಗೆ ಏರಬಲ್ಲದೋ ಹಾಗೆಯೇ 


ಸಮಾಜಧರ್ಮ - 165 


ಬೇರೆಯದನ್ನು ತೋರಿಸುತ್ತದೆ. ಸುಧಾರಕನು ಮಾಡಬೇಕಾದುದೆಂದರೆ, ಅಸ್ಪ] ಶ್ಯತೆಯ 
ಶಾಪವನ್ನು ತೊಡದು ಹಾಕಿ, ವರ್ಣಾಶ್ರಮವನ್ನು ಪುನರುಜ್ಜೀವನ ಗೊಳಿಸಬೇಕು. 
ಈ ರೀತಿ ಪುನರುಜ್ಜೀವನ ಪಡೆದ ವರ್ಣಾಶ್ರಮ ಬಾಳೀತೋ ಹೇಗೋ ನೋಡಬೇಕು. ' 
ಅದು ಅಗೋಚರವಾಗಿ ರೂಪುಗೊಳ್ಳುತ್ತಿರುವ ಹೊಸ ಬ್ರಾಹ್ಮಣ ವರ್ಗವನ್ನು 
ಅವಲಂಬಿಸಿದೆ. ಅವರು 'ಶರೀರ, ಆತ್ಮ ಮನಸ್ಸು ಇವುಗಳಿಂದ ಹಿ೦ದೂಧರ್ಮಕ್ಕೂ. 
ದೇಶಕ್ಕೂ ಸೇವೆ ಸಲ್ಲಿಸುತ್ತಿದಾರೆ. ಆಫ ಎಲ್ಲ ಐಹಿಕ ಆಶೋತ್ತರಗಳನ್ನೂ ತ್ಯಜಿಸಿದರೆ, 
ಹಿಂದೂಧರ್ಮ್ಕೆ ಒಳಿತು; ಅದನ್ನು ಬಿಟ್ಟು ಇತರ ವಾದಗಳಂತೆ oo 
ಆಶಾಗ್ರಸ್ತರ ಕೈವಾಡವಾಗುವುದಾದರೆ, ನಾಶವಾದೀತು. ಆದರೆ, ಕಾಲಕಾಲಕ್ಕೆ ತನ್ನನ್ನು 
ಚೊಕ್ಕಗೊಳಿಸಿಕೊಳ್ಳುವ ಶಕ್ತಿ ಹಿಂದೂ ಧರ್ಮಕ್ಕಿದೆ ಎಂಬ ನಿರ್ವಿಕಲ್ಪ ನಂಬಿಕೆ ನನಗಿದೆ. 
ಹಿಂದೂಧರ್ಮದ ಆ ಶಕ್ತಿ ಮುಗಿದಿದೆ ಎಂದು ನನಗನಿಸುವುದಿಲ್ಲ. 
ಸನ್ನ ವರ್ಣಾಶ್ರಮ ಧರ್ಮ 


ಇಂದು ವರ್ಣಾಶ್ರಮ ಧರ್ಮದ ಹೆಸರಿನಲ್ಲಿ ಬೆಳೆದಿರುವ ಪಿಶಾಚಿಯೊಂದಿಗೆ 
ಎಲ್ಲ ವಿಧಾನಗಳಿ೦ದಲೂ ಹೋರಾಡಿ. ನಾನೂ ನಿಮ್ಮೊಂದಿಗೆ ಭುಜಕ್ಕೆ ಭುಜ ಕೊಡುವೆ. 
ಹಿ೦ದುವೋ, ಮುಸ್ಲಿಮನೋ, ಕ್ರೈಸ್ತನೋ, ಪಾರ್ಸಿಯೋ ಯಾರೇ ಆಗಲಿ ಶುದ್ಧ 
ಆಹಾರವನ್ನು ಕೊಟ್ಟರೆ. ಅವರೊಂದಿಗೆ ಸಹಭೋಜನ ಮಾಡಲು ನನ್ನ ವರ್ಣಾಶ್ರಮ. 
ನನಗೆ: ಅವಕಾಶವೀಯುತ್ತದೆ. ನನ್ನ ಸ್ವಂತ ಮಗಳು ನನ್ನ ಮನೆಯಲ್ಲಿ ಯಾವರೀತಿ 
ಇರಬಲ್ಲಳೋ ಅದೇ ರೀತಿ ಟಿ ಬಾಲಿಕೆಯೂ ಇರಲು ನನ್ನ ವರ್ಣಾಶ್ರಮ 
ನನಗೆ ಅವಕಾಶ ವೀಯುತ್ತದೆ. ನನ್ನ ವರ್ಣಾಶ್ರಮವು ನಾನು ಅತ್ಯಂತ ಹರ್ಷದಿಂದ 
ಭೋಜನಗೈವುದು ಒಂದು ಭಾಗ್ಯ ನನಗೆ. ಪ್ರಪಂಚದ ಅತ್ಯಂತ ಮಹಾಶಕ್ಷಿಗೂ 
ತಲೆಬಾಗಲು ನಿರಾಕರಿಸುತ್ತದೆ ನನ್ನ ವರ್ಣಾಶ್ರಮ. ಆದರೆ ಜ್ಞಾನ. ಪರಿಶುದ್ಧತೆ, ಮತ್ತು 
ಪ್ರತ್ಯಕ್ಷ ದೇವರ ರೂಪದಲ್ಲಿ 1 ಪ್ರತಿಯೊಬ್ಬ ಮಾವನ ಕ್ತಿ ಕ್ರಿ A ನನ್ನ 
ವ ನನ್ನನ್ನು ಬಲಾತೃರಿಸುತ್ತದೆ. 


.ಮೇಲುತನ ಮತ್ತು ಕೀಳುತನದಮೆಲೆ ದಾಳಿ 
ಅಸ್ಪ] ಶೃತೆಯು ಜಾತಿಪದ್ಧತಿಯ ಫಲವಲ್ಲ ಆದರೆ, ಹಿಂದೂ ಧರ್ಮದೊಳಕ್ಕೆ 
ನುಸುಳಿಹೋಗಿ ಅದನ್ನು ತಿಂದುಹಾಕುತ್ತಿರುವ ಮೇಲು- ಕೀಳು ಎಂಬ ವ್ಯತ್ಯಾಸದ 


ಫಲ. ಆದುದರಿಂದ ಅಸ್ಪ ಶೃತೆಯು ಹೋದ ಕೂಡಲೇ, ಜಾತಿಪದ್ಧತಿಯೂ 
ಟ ಶುದ್ಧವಾಗುತ್ತದೆ ಆಗ, ಅದು `ನನ್ನ ಕನಸಿನ ನಿಜ ವರ್ಣಧರ್ಮವಾಗಿ CRE ತ್ತದೆ. 


166 - ಸಮಾಜಧರ್ಮ 


ಸಮಾಜವು ಪರಸ್ಪರ ಪೂರಕವಾಗಿದೆ, ಯಾರಿಗೆ ಯಾರೂ ಮೇಲು ಕೀಳಲ್ಲದ, 
ಪ್ರತಿಯೊಬ್ಬರೂ ಎಲ್ಲರಿಗೂ ಆವಶ್ಯಕವೆನಿಸಿದ ನಾಲ್ಕು ವರ್ಣಗಳಾಗಿ ರೂಪುಗೊಳ್ಳುತ್ತದೆ. 


ಜನ ವೋಂದೇ ಅಲ್ಲ 


ಕೆಲವು ದಿವಸಗಳ ಹಿಂದೆ ಶ್ರೀಮತಿ ವಾಡಿಯಾ ಅವರು ಇತ್ತ ಬೋಧಪ್ರದ 
ಭಾಷಣದಿಂದ ಆರಿಸಿದ ಈ ಮೂರು ಶ್ಲೋಕಗಳು ಉಲ್ಲೇಖ ನಾರ್ಹವಾಗಿವೆ: 

ಮಹಾಭಾರತದ ವನಪರ್ವದಲ್ಲಿ ಯುಧಿಷ್ಠಿರನು ನುಡಿಯುವ ಈ ಮಾತುಗಳನ್ನು 
ಲಾಲಿಸಿ : "ಸತ್ಯ ದಾನ ಕ್ಷಮೆ, ಸೌಶೀಲ್ಯ ಮೃದು ಸ್ವಭಾವ, ತಪಸ್ಸು ಮತ್ತು ದಯೆ, ದ 
ಗುಣಗಳು ಯಾವಾತನಲ್ಲಿವೆಯೋ ಅವನನು ಬ್ರಾಹ್ಮಣನೆಂದು ಅರಿ, ಓ ಸರ್ಪರಾಜ. 
ಈ ಗುಣಗಳು ಒಬ್ಬ ಭಟ ಒಬ್ಬ ದಿಜನಲ್ಲಿಲ್ಲದೆ ಹೋದರೆ, ಆ ಶೂದ ನಲ್ಲ 
ಆ ಬ್ರಾಹ್ಮಣ ಬ್ರಾಹ್ಮಣನಲ್ಲ' 
| ವಿಷ್ಣು ಭಾಗವತದಲ್ಲಿ ಇದನ್ನು ಹೀಗೆ ಓದಬಹುದು: 

"ಒಬ್ಬ ವ್ಯಕ್ತಿಯ ಜಾತಿಸೂಚಕಗಳೆಂದು ಹೇಳಲಾದ ಗುಣಗಳು ಯಾರಲ್ಲಿ 
ಕಂಜುಬಳತರೂಾ ಆತನನ್ನು ಆ ಗುಣಸೂಚಕ ಜಾತಿಯಿಂದ ಕರೆಯಬೇಕು; ಅವನ 
ಶರೀರ ಮತ್ತು ಜನ್ನದಿಂದಲ್ಲ' 

ನಿಮ್ಮಲ್ಲಿ ಕೆಲವರು ಮನುಸ್ಮೃತಿಯನ್ನು ಒಪ್ಪಬಹುದು. ಇದನ್ನು ಕೇಳಿ. 

'ವಿದ್ಯಾವಿಹೀನ ಬ್ರಾಹ್ಮಣ, ಮರದ ಆನೆಯ ಹಾಗೆ, ಚರ್ಮದ ಜಿಂಕೆಯ ಹಾಗೆ; 
ಈ ಮೂರು ನಾಮ ಮಾತ್ರವಾದವು. ವೇದಾಧ್ಯಯನ ಮಾಡದೆ, ಇತರ ಕರ್ಮವೆಸಗುವ 

ವ್ರಾಹ್ಮಣ ತನ್ನ ಬಾಳೀನಲ್ಲಿಯೂ ತನ್ನ ಜನ್ಮದ ಹಕ್ಕನ್ನುಸಾಧಿಸಬೇಕಾದರೆ ಜೊತೆಗೆ 
ತನ್ನ ಕರ್ಮ ಮತ್ತು ಗುಣಗಳನ್ನೂ ಟಗ ಸ್ಯ | 


ಅಸ ನಶ್ಯ ತಾ ನಿವಾರಣೆ 


ಅಹಿಂಸಾ ಸಾಗ 


ಯಾವರೀತಿ ಸ ಸಶ್ಯ ಶ್ರರೆಂಬುವರು ಅಸ ಸ್ಪಶ್ಯರಾದ ನಿಮ್ಮನ್ನು ತುಚ್ಚ ವಾಗಿ ಕಾಣಬಾರದೆಂದು 
ಅಪೇಕ್ಷಿಸುವೆನೋ ಅದೇರೀತಿ eid ಅವರ ವಿಷಯದಲ್ಲಿ ಯಾವಬಗೆಯ 
ದ್ವೇಷಭಾವವನ್ನಾ ಗಲೀ, ಹೊಂದಿರಬಾರದೆಂದು ನಾನು ಅಪೇಕ್ಷಿಸುತ್ತೇನೆ. ನೀವು ನಿಮ್ಮ 
ಹಕ್ಕು ಬಾಧ್ಯ ತೆಗಳನ್ನು ಹಿಂಸಾಮಾರ್ಗದಿಂದ ಕಸಿದುಕೊಳ್ಳಲೆತಿ _ಸುವುದನ್ನು ನಾನು 
ಅಪೇಕ್ಷಿಸುವುದಿಲ್ಲ. ಜಗತ್ತಿನ ಜನಾಭಿಪ್ರಾಯವು ಇಂಥ ಹಿಂಸೆಗೆ ವಿರೋಧವಾಗಿ 
ಬೆಳೆಯುತ್ತಿದೆ. ಬಲವಂತ ಪ್ರಯೋಗದಿಂದ ಯಾವ ಹಕ್ಕು ಬಾಧ್ಯತೆಗಳನ್ನು ಹೊಂದಲು 


ಸಮಾಜಧರ್ಮ - 167 


ಅಸಾಧ್ಯವಾಗುವ ಕಾಲ ಜಗತ್ತಿಗೆ ಬರುವದನ್ನು ನಾ ಸ್ಪಷ್ಟವಾಗಿ ಕಾಣಬಲ್ಲೆ. ಆದುದರಿಂದ 
ನೀವು ನಿಮ್ಮ ಧ್ಯೇಯವನ್ನು ಸಾಧಿಸಲು ಬಲಪ್ರಯೋಗವನ್ನು ಅನುಸರಿಸಿದರೆ, ಖಂಡಿತ 
ವಫಲರಾಗುವಿರೆಂದು ಇಂದೇ ಹೇಳಬಯಸುತ್ತೇನೆ. ನಿಮ್ಮೊಡನಾಗಲೀ ಅಥವಾ 
ಇತರರೊಡನಾಗಲೀ ನಾನು ವ್ಯವಹಾರ ನಡೆಸುವಾಗ ಚಾತುರ್ಯವನ್ನು ಉಪಯೋಗಿಸಲು 
ಅಪೇಕ್ಷಿಸುವುದಿಲ್ಲ. ನಾನು ನಿಮ್ಮನ್ನು ಯಾವ ಬಗೆಯ ಮಿಥ್ಯಾತ್ಮಕ ಭ್ರಮೆಯಲ್ಲಿಯೂ 
ಇಡಲು ಅಪೇಕ್ಷಿಸುವುದಿಲ್ಲ. ಅಥವಾ ಆಶೆಗಳನ್ನು ಹುಟ್ಟಿಸಿ, ನಿಮ್ಮ ಬೆ೦ಬಲವನ್ನು 
ಪಡೆಯಲಪೇಕ್ಷಿಸುವುದಿಲ್ಲ. ನಾನು ಯಾವ ರಾಜಕೀಯ ಫಲವನ್ನೇ ಹೊಂದುವ 
ಸಲುವಾಗಿ ನಿಮ್ಮನ್ನು ಶೋಷಿಸಲಾರೆ. ನನ್ನ ಸಮಸ್ಯೆ ಸ್ವರಾಜ್ಯದ ಸಮಸ್ಯೆಯನ್ನು 
ಮೀರಿದುದಾಗಿದೆ. ಅಸ್ಪಶ್ಯತೆ ನಿರ್ನಾಮವಾಗಲು ನಾನು ತಂಬ ಕುತೂಹಲ 
ಉಳ್ಳವನಾಗಿದ್ದೇನೆ, ಏಕಂದರೆ, ನನ್ನ ದೃಷ್ಟಿಯಲ್ಲಿ ಅದೊಂದು ಆತ್ಮಪ್ರಾಯಶ್ಚಿತ್ತ ರೂಪವಾದ 
ತಪಸ್ಸು ಈ ದುಷ್ಟಪದ್ಧತಿಗೆ ಮಾನ್ಯತೆ ಕೊಟ್ಟಿರುವ ಹಿಂದೂಧರ್ಮ ಮಹಾಪಾಪವೆಸಗಿದೆ. 
ಒಬ್ಬರ ಪರವಾಗಿ ಮತ್ತೊಬ್ಬರು ಆತ್ಮಪ್ರಾಯಶ್ಚಿತ್ತ ಮಾಡಿಕೊಳ್ಳುವುದು 
ಸಾಧ್ಯವಿರುದ್ರದಾದರೆ, ಹಿಂದೂಧರ್ಮವನ್ನು ಈ ಪಾಪವಿಮುಕ್ತವನ್ನಾಗಿ ಮಾಡಲು 
ನಾನೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಸಿದ್ದನಿದೇನೆ. 

ಇರುವುದು ಹೀಗಿರುವುದರಿಂದ, ನನ್ನ ಉದ್ದೇಶ ಸಾಧನೆಗೆ ಸತ್ಯ ಅಹಿಂಸೆಗಳ 
ಮಾರ್ಗವೊಂದೇ ಎಂದು ಸಿದ್ಧವಾಗುತ್ತದೆ. ಒಂದು "ಅಸ್ಪ ಶ್ಯ” ಶಿಶುವನ್ನು ನನ್ನದನ್ನಾಗಿ 
ಸ್ವೀಕರಿಸಿದೇನೆ. ನನ್ನ ಹೆ೦ಡತಿಯನ್ನು ಪೂರ್ಣವಾಗಿ ನನ್ನ ಅಭಿಪ್ರಾಯಕ್ಕೆ ಪರಿವರ್ತನೆ 
ಮಾಡಲು ನನಗೆ ಸಾಧ್ಯವಾಗಿಲ್ಲವೆಂದು ಒಪ್ಪಿಕೊಳ್ಳುತ್ತೇನೆ. ಆಕೆ ಆ ಶಿಶುವನ್ನು ನಾನು 
ಪ್ರೀತಿಸುವಂತೆ ಪ್ರೀತಿಸಲು ಸಮರ್ಥಳಾಗಿಲ್ಲ. ಆದರೆ ಕ್ರೋಧ ತೋರಿ ನನ್ನ ಹೆಂಡತಿಯನ್ನು 
ಪರಿವರ್ತಿಸಲಾರೆ. ಪೇಮದಿಂದಲೇ ಅದನ್ನು ಮಾಡಬಲ್ಲೆ. ನನ್ನ ಜನ ನಿಮಗೆ ಏನಾದರೂ 
ತೊಂದರೆಯನ್ನು ಮಾಡಿದ್ದರೆ, ಅದಕ್ಕೆ ನಿಮ್ಮ ಕ್ಷಮೆ ಬೇಡುವೆ. ನಾನು ಪೂನಾದಲ್ಲಿ 
ಇದ್ದಾಗ ಕೆಲವು ಅಸ್ಪಶ್ಯ ಜನರು, ತಮ್ಮ ವಿಷಯದಲ್ಲಿ ಹಿಂದೂಗಳೂ ಭಾವನೆಯನ್ನು 
ಬದಲಾಯಿಸಿಕೊಳ್ಳದಿದ್ದರೆ ದಂಗೆ ಏಳುವುದಾಗಿ ತಿಳಿಸಿದರು. ಅಸ್ಪ] ಶೃತೆಯು ದಂಗೆ 
ಏಳುವುದರಿಂದ ನಿರ್ಮೂಲವಾದೇತೆ? ಈ ವಿಧಾನಗಳಿಂದ ಅಸ್ಪ] ಶ್ಯರಿಗೆ ಪರಿಹಾರ 
ದೊರೆತೀತೆ? ಆದುದರಿಂದ, ಸಂಪ್ರದಾಯ ಬದ್ದ ಹಿಂದೂಗಳನ್ನು ಧರ್ಮಾಂಧತೆಯಿಂದ 
ನೀವಾಗಲೀ ನಾನಾಗಲೀ ತಿರುಗಿಸಲು ಇರುವ ಒಂದೇ ಮಾರ್ಗವೆಂದರೆ, ಸಹನೆಯಿಂದ 
ಕೂಡಿದ ವಿಚಾರ ಮತ್ತು ಸರಿಯಾದ ವರ್ತನೆ. ಅವರು ಪರಿವರ್ತನೆ ಹೊಂದದೆ 
ಇರುವವರೆಗೂ ನೀವು ತಾಳ್ಗೆಯಿಂದ ಸಹಿಸಿಕೊಂಡಿರಬೇಕೆಂದು ಪ್ರಾರ್ಥಿಸುತ್ತೇನೆ. 
ನಾನು ನಿಮ್ಮೊಡ ನಿದ್ದು ನಿಮ್ಮ ಕಷ್ಟಗಳನ್ನು ಹ೦ಚಿಕೊಳ್ಳಬಯಸುತ್ತೇನೆ. ಇತರ 


168 - ಸಮಾಜಧರ್ಮ 


ಜಾತಿಗಳವರು ಯಾವ ದೇವಾಲಯಗಳಲ್ಲಿ ಪ್ರವೇಶಾಧಿಕಾರವನ್ನು ಹೊಂದಿ, ಪೂಜೆ 
ಮಾಡುವ ಹಕ್ಕನ್ನು ಹೊಂದಿರುವರೋ ಅಂಥ ದೇವಾಲಯಗಳಲ್ಲಿ ಯಾವ ವ್ಯತ್ಯಾಸವೂ 
ಇಲ್ಲದೆಂತೆ, ಇತರ ಜಾತಿಗಳವರ ಮಕ್ಕಳೊಂದಿಗೆ ನಿಮ್ಮ ಮಕ್ಕಳೂ ಸೇರಿ ವ್ಯಾಸಂಗ 
ಮಾಡುವಂತಾಗಬೇಕು. ನಾಡಿನ ಯಾವ ಅಧಿಕಾರವನ್ನೂ ಹೊರಗೆಣಿಸದೆ ಅತ್ಯಂತ 
ದೊಡ್ಡ ಅಧಿಕಾರ ಸ್ಥಾನಕ್ಕೂ ನೀವು ಯೋಗ್ಯರಾಗಬೇಕು. ಇದೇ ಅಸ್ಪ; ಶ್ಯತಾ ನಿವಾರಣೆಯ 
ಬಗೆಗೆ ನನ್ನ ವಿವರಣೆ. 
ಅದರೆ, ನನ್ನ ಧರ್ಮದಲ್ಲಿ ಸೂಚಿತವಾದ ಮಾರ್ಗವನ್ನು ನೀವು ಅನುಸಠಿಸಿದರೆ 
ಮಾತ್ರ ನಿಮಗೆ ನೆರವೀಯಬಲ್ಲೆನೇ ಹೊರತು ಪಾಶ್ಚಾತ್ಕ ಮಾರ್ಗವನ್ನು ಅನುಸರಿಸಿದರಲ್ಲ. 
ಪಾಶ್ಚಾತ್ಯ ಮಾರ್ಗದಿಂದ ನಾನು ಹಿಂದೂಧರ್ಮವನ್ನು ರಕ್ಷಿಸಲಾರೆ. ನಿಮ್ಮ ಗುರಿ 
ಪವಿತ್ರವಾದುದು. ಸೈತಾನನ ಮಾರ್ಗವನ್ನು ಆನುಸರಿಸಿ ಒಂದು ಪವಿತ್ರ ಧ್ಯೇಯವನ್ನು 
ಯಾರಾದರೂ ಸಾಧಿಸಲಾದೀತೆ? ಆದುದರಿಂದ ನಿಮ್ಮ ಸ್ಥಿತಿಗತಿಗಳನ್ನು ಪಾಶವೀ 
ಶಕ್ತಿಯ ಪ್ರಯೋಗದಿಂದ ಪರಿಹರಿಸಿಕೊಳ್ಳಬೇಕ೦ಬ ಅಭಿಪ್ರಾಯವನ್ನು ನಿಮ್ಮ ಮನಸ್ಸಿನಿಂದ 
ತ್ಯಜಿಸಬೇಕೆಂಬ ಪ್ರಾರ್ಥಿಸುತ್ತೇನೆ. ಹೃದಯದಲ್ಲಿ ಅನನ್ಯಧ್ಯಾನ ಸಲ್ಲಿಸುವುದರಿಂದ ಮೋಕ್ಷ 
ಲಭಿಸುತ್ತದೆಂದು ಗೀತೆಯ ಬೋಧೆ. ಧ್ಯಾನವೆಂದರೆ ಪರಮಾತ್ಮನ ಕೈಂಕರ್ಯ. ಭಗವಂತನ 
ಕೈಂಕರ್ಯದಿಂದ ಪರಮಾನಂದಮಯ ಮೋಕ್ಷವೇ ದೊರಕುವುದಾದರೆ. ಅಸ್ಪಶ್ಯತಾ 
ನಿವಾರಣೆ ಎಷ್ಟು ಜಾಗ್ರತೆ ಸಾಧ್ಯವಾದೀತು! ಪರಮಾತ್ಮನ ಕೈಂಕರ್ಯವೆಂದರೆ, ಪರಿಶುದ್ಧತೆಯ 
ವೃದ್ಧಿ. ಪ್ರಾರ್ಥನೆಯಿಂದ ಆತ್ಮಶುದ್ಧಿ ಮಾಡಿಕೊಂಡು ಅಸ್ಪಶ್ಯತಾ ನಿವಾರಣೆಯನ್ನಷ್ಟೇ 
ಅಲ್ಲ ಸ್ವರಾಜ್ಯವನ್ನೂ ಜಾಗ್ರತೆ ಸಿದ್ಧಿಸಿಕೊಳ್ಳೋಣ. 
(ಬೆಳಗಾವಿಯಲ್ಲಿ ನಡೆದ ಅಸ್ಪಶ್ಯತಾ ನಿವಾರಣೆ ಸಮ್ಮೇಳನ ಭಾಷಣದಿಂದ.) 
(ಯಂಗ್‌ ಇಂಡಿಯಾ: ೨೨-೧-೨೫) 


ಸಹಭೋಜನ ಮತ್ತು ಜಾತ್ಯಂತರ ವಿಹಾಹ 


ಅಸ್ಪ ಶ್ಯತೆಯ ನಿವಾರಣೆಗೆ, ಸಹಭೋಜನವೂ ಜಾತ್ಕಂತರ ವಿವಾಹವೂ ಆವಶ್ಯಕವೆ? 

“ಇಲ್ಲೆ - "ಹೌದು' ಈ ಎರಡೂ ವನ್ನ ಉತ್ತರ. "ಇಲ್ಲ' ಏಕೆಂದರೆ, ಅದು 
ಹರಿಜನ ಸೇವಕ ಸಂಘದ ಕಾರ್ಯಕ್ರಮದ ಅಂಶವಲ್ಲ. ಸಾಮಾನ್ಯವಾಗಿ ವಿವಾಹ ಮತ್ತು 
ಭೋಜನ ಇವು ವ್ಯಕ್ತಿಗತ ವಿಷಯಗಳು. ಯಾರೇ ಆಗಲಿ, ಇನ್ನೊಬ್ಬನ ಮನಸಿಗೆ 
ವಿರೋಧವಾಗಿ, ಹುಡಿಗಿಯೊಬ್ಬಳನ್ನು ಹೆಂಡತಿಯನ್ನಾಗಿ ಸ್ವೀಕರಿಸಬೇಕೆ೦ಂದಾಗಲೀ, 
ಅಥವಾ ಭೋಜನ ಮಾಡಬೇಕೆಂದಾಗಲೀ ಹೇಳುವ ಹಕ್ಕನ್ನು ಹೊಂದಿಲ್ಲ. ಇದನ್ನು 
ಹೇಳುವಾಗಲೇ ನನ್ನ ಉತ್ತರ "ಹೌದು' ಎಂದಿದೆ; ಏಕೆಂದರೆ ಅಸ್ಪ] ಶ್ಯತೆ ಅಥವಾ 
ಕೀಳುತನವಂಬ ಕಾರಣದ ಮೇಲೆ, ಇನ್ನೊಬ್ಬನಿಂದ ಸ್ಪರ್ಶವಾದ ಆಹಾರವನ್ನು ಒಬ್ಬನು 


ಸಮಾಜಧರ್ಮ - 169 


ಸೇವಿಸಲು ನಿರಾಕರಿಸುವುದಾದರೆ, ಅವನು ಅಸ್ಪ] ಶೃತೆಯನ್ನು ಆಚರಿಸಿದಂತೆಯೇ 
ಸರಿ. ಇದನ್ನೇ ಬೇರೆ ಮಾತಿನಲ್ಲಿ ಹೇಳುವುದಾದರೆ ಜಾತ್ಕಂತರ ವಿವಾಹ ಅಥವಾ 
ಸಹಬೋಜನ ನಿರೋಧಕ್ಕೆ ಅಸ್ಪೃಶ್ಯತೆಯು ಯಾವ ರೀತಿಯಿಂದಲೂ 
ಆಧಾರವಾಗಲಾರದು. 


ಜಾತಿ ನಿರ್ಮೂಲವಾಗಬೇಕು 


"ಇಂದಿನ ಜಾತಿ ಪದ್ದತಿ ವರ್ಣಾಶ್ರಮಕ್ಕೆ ಕೇವಲ ಎರುದ್ಧವಾಗಿದೆ. ಅದನ್ನು 
ಸಾರ್ವಜನಿಕ ಸು ಎಷ್ಟು wie. ತೊಡೆದು ಹಾಕುತದೆಯೋ ಅಷ್ಟೋ 
ಉತ್ತಮ. 

ವರ್ಣಾಶ್ರಮದಲ್ಲಿ ಜಾತ್ಯಂತರ ವಿವಾಹ ಅಥವಾ ಸಹಭೋಜನಕ್ಕೆ 
ಪ್ರಶಿಬಂಧಕವಿರಲಿಲ್ಲು ಇರಬಾರದು. ಲಾಭದಾಸೆಗಾಗಿ ತನ್ನ ಅನುವಂಶಿಕ ಉದ್ಯೋಗವನ್ನು 
ಬದಲಾವಣೆ ಮಾಡುವುದಕ್ಕೆ ಪ್ರತಿಬಂಧಕವೇನೋ ಇದೆ. 

ಜಾತ್ಯಂತರ ವಿವಾಹ ಮತ್ತು ಸಹಭೋಜನಗಳ ವಿಷಯದಲ್ಲಿ ವರ್ಣಾಶ್ರಮವು 
ನಿರೋಧ ಮಾಡದಿದ್ದರೂ, ಬಲತ್ಕಾರಕ್ಕಂತೂ ಅವಕಾಶವೇ ಇಲ್ಲ. ಯಾರನ್ನು 
ವಿವಾಹವಾಗಬೇಕು, ಎಲ್ಲಿ ed ಮಾಡಬೇಕು ಎಂಬ ಬಗೆಗೆ ವ್ಯಕ್ತಿಗೇ 
ಅನಿರ್ಬಂಧಯುತ ಸ ಸ್ವಾತ೦ತ್ರ್ಯವಿರಬೇಕು. ವರ್ಣಾಶ್ರಮ ಧರ್ಮವು ಅನುಸರಿಸಲಟರೆ. 
ವಿವಾಹಕ್ಕೆ ಸಂಬಂಧಿಸಿದಂತೆ, ಜನ ಸ್ವಾಭಾವಿಕವಾಗಿಯೇ ಅದನ್ನು ತಮ್ಮ ವರ್ಣಕ್ಕೇ 
ಪರಿಮಿತಿಗೊಳಿಸಿಕೊಳ್ಳುವರು. 

ಸುಧಾರಕರು, ಅತ್ಯಂತ ಪ್ರಭಾವಯುತವೂ, ಶೀಘ್ರವೂ ಮತ್ತು ಅಪ್ರತಿಬ೦ಧಕವೂ 
ಆದ ರೀತಿಯಲ್ಲಿ ಜಾತಿಯನ್ನು ನಾಶಮಾಡಬೇಕಂದರೆ, ಅವರೇ ಅದನ್ನು ಆರಂಭಿಸಿ, 
ಆವಶ್ಯಕ ಬಿದ್ದರೆ ಸಾಮಾಜಿಕ ಬಹಿಷ್ಕಾರವನ್ನೂ ಸ್ವೀಕರಿಸಬೇಕು. ಸಂಪ್ರದಾಯಸ್ಥರಮೇಲೆ 
ಬೈಗುಳು ಸುರಿಸುತ್ತ ಮಾತನಾಡಿದರೆ ಸುಧಾರಣೆ ಆಗಲಾರದು. ಪರಿವರ್ತನೆ ಕ್ರಮವಾಗಿ 
ಆಗುತ್ತದೆ. ಉಚ್ಚವರ್ಗದವರೆನಿಸಿಕೊಂಡವರು ಕೀಳುವರ್ಗಗಳೆನಿಸಿಕೊಂಡವರ 
ಮನಸ್ಸಿನಮೇಲೆ ಏನಾದರೂ ಪರಿನಾಮಗೈಯಬೇಕಾದರೆ, ಅವರು ತಮ್ಮ ದೊಡ್ಡ 
ಸಿಕೆಯಿ೦ದ ದೂರವಾಗಬೇಕು. ಗ್ರಾಮಸೇವೆಯ ದೈನಂದಿನ ಅನುವಭವು 
ಪಟ್ಟಣವಾಸಿಗಳಿಗೂ ಗ್ರಾಮೀಣರಿಗೂ ಉಚ್ಚವರ್ಗಗಳವರಿಗೂ ಕೀಳುವರ್ಗಗಳವರಿಗೂ 
ಮಧ್ಯೆ ಇರುವ ಅಂತರವನ್ನು ಕೂಡಿಸುವ ಕಾರ್ಯ ಎಷ್ಟೊಂದು ದುಸ್ತರವಾದುದೆಂಬುದನ್ನು 
ತೋರಿಸುತ್ತದೆ. 

(ಹರಿಜನ: ೧೬-೧೧-೩೫) 


170 - ಸಮಾಜಧರ್ಮ 


"ಜಾತಿ ನಿರ್ಮೂಲವಾಗಬೇಕು' ಎಂಬ: ಲೇಖನದಲ್ಲಿ ನಾ ವ್ಯಕ್ತಪಡಿಸಿರುವ 
ಅಭಿಪ್ರಾಯಗಳು ಈ ಪತ್ರಿಕೆಯಲ್ಲಿ ವಿವಿಧ ಶೀರ್ಷಿಕೆಗಳಡಿ ಆಗಾಗ ವ್ಯಕ್ತಪಡಿಸಲ್ಪಟ್ಟಿದೆ. 
ಜೊತೆಗೆ ಆ ಲೇಖನವು ಸವರ್ಣ ಹಿಂದೂಗಳಿಗೂ, ಹರಿಜನ ಹಿ೦ದೂಗಳಿಗೂ 
ಇರುವ ಸಂಬಂಧವನ್ನು ಕುರಿತು ಹೇಳುವುದಿಲ್ಲ. ಅದು ಸವರ್ಣರಲ್ಲಿಯೇ ಆಗಬೇಕಾದ. . 
ಸುಧಾರಣೆಯನ್ನು ಮಾತ್ರ ಕುರಿತು ಹೇಳುತ್ತದೆ. ಅಸ್ಪ] ಶ್ಯತೆಯು ಹೋದಾಗ, ಅಸ್ಪ] ಶ್ವರು 
ಸವರ್ಣ aus ಸ್ಥಾನವನ್ನೇ TT ಯಾವ ನಿಯಮ eli 
ಪದ್ಧತಿಗಳು ಸವರ್ಣ ಹಿಂದೂಗಳಿಗೆ ಅನ್ವಯಿಸುವುವೋ ಅವೇ ಇನ್ನುಮುಂದೆ 

ಹರಿಜನರೆನಿಸಿಕೊಳ್ಳದ ಹರಿಜನರಿಗೂ ಸವರ್ಣ ಹಿ೦ದೂಗಳಿಗೂ ಸಹಭೋಜನ ಮತ್ತು 
ಜಾತ್ಯಂತರ ವಿವಾಹ, ಇವು ಸಾಧ್ಯವಾಗದು. ಇಂದಿನ ರೂಪದಲ್ಲಿರುವ ಜಾತಿ 
ಹೋಗುವುದಾದರೆ -ಅದು ಎಂದಾದರೂ ಹೋಗಲೇಬೇಕು- ಸವರ್ಣಿಯರ ನಡುವೆ 
ಪರಸ್ಪರ ಇರುವಂತೆ, ಸಹ ಭೋಜನವೂ ಜಾತ್ಯಂತರ ವಿವಾಹವೂ ನಿಸ್ಸಂದೇಹವಾಗಿ 
ಆಗುತ್ತದೆ. ಒಂದುವೇಳೆ ವರ್ಣ ನಿಲ್ಲುವುದಾದರೆ -ಅದು ನಿಲ್ಲುವುದೆಂದು ನನ್ನನಂಬಿಕೆ- 
ಅದು ಪ್ರಾಚೀನಕಾಲದಲ್ಲಿ ಪರಿಮಿತಗೊಳಿಸಲ್ಪಟ್ಟಂತೆ ಇರುವುದು; ಸಹ ಭೋಜನಕ್ಕೂ 
ಜಾತ್ಯಂತರ ವಿವಾಹಕ್ಕೂ ಪ್ರಾಚೀನ ಕಾಲದಲ್ಲಿದ್ದಂತೆ ನಿರ್ಬಂಧವಿಲ್ಲದೆ ಇರುವುದು. 
ಏನೇ ಆಗಲಿ, ಅದು, ವ್ಯವಸ್ಥಾರೂಪ ದಲ್ಲಿರುವ ಹರಿಜನ ಸೇವಕ ಸಂಘದ 
ಕಾರ್ಯಕ್ರಮದಿಂದಲೇ ಅಗಲರಹ; ಇ ಸಂಘದ ಅಧೀನದಲ್ಲಿಲ್ಲದ ಮತ್ತು ಸಂಘ 
ಹತೋಟಿಯಲ್ಲಿಲಾರದ ಇತರ ಶಕ್ತಿಗಳ ಪ್ರಭಾವದಿಂದ ಆಗುತ್ತದೆ. ವ್ಯಕ್ತಿರೂಪವಾಗಿರುವ 
ಅದರ ಸದಸ್ಯರು ತಮ್ಮ ಮನಸ್ಸಿನ. ಒಲವಿಗೆ ತಕ್ಕಂತೆ ಆ ಶಕ್ತಿಗಳಿಗೆ ಆಕರ ಬರುವಂತೆ 
ಮಾಡಲು ನಿಸ್ಸಂದೇಹವಾಗಿ ಪ್ರಯತ್ನಿ] bE: 
| (ಹರಿಜನ: ೩೦-೧೧-೩೫) 
ಸಹಭೋಜನ 

ಪ್ರಶ್ನೆ : ಹರಿಜನ ಸೇವಕ ಸಂಘದ ಸದಸ್ಯರು ಅಸ್ಪ] ಶ್ಯರೊಂದಿಗೆ ಸಹಭೋಜನ 
ಮಾಡಲು ನಿರಾಕರಿಸಬಹುದೆ? ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ಬದಲಾವಣೆ 
ಹೊಂದಿದೆಯೇ? 

ಉತ್ತರ : ಒಂದುಕಾಲದಲ್ಲಿ ಅಸ ಸ್ಪಶ್ಯಶಾ ನಿವಾರಣೆಯ ಪ್ರಚಾರ ಕಾರ್ಯದಲ್ಲಿ ಅದು 
ಒಂದು ಆವಶ್ಯಕವಾದ ಭಾಗವಲ್ಲವಂದು ಹೇಳಿದ್ದುಂಟು. ವೈಯಕ್ತಿಕವಾಗಿ ಅದು 

ನನ | ಅಭಿಪ್ರಾಯವಾಗಿತ್ತು. ಇಂದು ನಾನು ಸಹಭೋಜನಕ್ಕೆ ಪ್ರೋತ್ಸಾಹವೀಯುತ್ತೇನೆ. 
ವಾಸ್ತವಿಕವಾಗಿ ನಾನಿನ್ನೂ ಪುರೋಗಾಮಿ. 6, 

(ಹರಿಜನ: ೨೮-೭-೪೬) 

ಸಮಾಜಧರ್ಮ - 171 


ಹರಿಜನರಿಗೂ ಹರಿಜನೇತರರಿಗೂ ವಿವಾಹ 


ಸೂರತ್ತಿನ ಪತ್ತಿದಾರ್‌ ಆಶ್ರಮದ ಒಬ್ಬ ಗೆಳೆಯ ಶ್ರೀ ನರಹರಿ ಪಾರೀಖರಿಗೆ ಈ 
ರೀತಿ ಬರೆಯುತ್ತಾರೆ : 

“ಗಾಂಧೀಜೀ ಯಿ ಪ್ರವೇಶ ಮಾಡಿದಂದಿನಿಂದ. ಭಾರತದಲ್ಲಿ ಆಸ ನಶ್ಯತಾ 
ನಿವಾರಣೆಯ ಚಳುವಳಿಗೆ ದೊಡ್ಡ ಜೋರು ಬಂದಿದೆ. ಸವರ್ಣ ಒಂದೂವನ್ನು 
ವಿವಾಹ ಮಾಡಿಕೊಳ್ಳುವ ವಿದ್ಯಾವಂತ ಹರಿಜನ ಕನ್ಕೆಯೊಬ್ಬಳು ಅವರಿಗೆ ಸಿಕ್ಕಿದರೆ, 
ಒಂದು ವಿಧದಲ್ಲಿ ಅದು ಚಳುವಳಿಗೆ ಸಹಾಯಕವಾದೀತು. ಈ ಸಮಸ್ಯೆಯನ್ನು 
ಇನ್ನೊಂದು ದೃಷ್ಟಿಯಿಂದಲೂ ನೋಡ ಬೇಕು. ಸ್ತ್ರೀಯರ ವಿದ್ಯಾಪ್ರಗತಿಯಲ್ಲಿ ನಮ್ಮ 
ದೇಶ ಇನ್ನೂ ಹಿಂದೆಬಿದ್ದಿದೆ. ಅದರಲ್ಲಿಯೂ, ಎಲ್ಲ ವಿಧಗಳಲ್ಲಿ ಹಿಂದೆ ಬಿದ್ದಿರುವ 
ಹರಿಜನರಲ್ಲಿ ವಿದ್ಯಾವಂತ ಕನ್ಯೆಯರನ್ನು ಬೆರಳ ತುದಿಯಲ್ಲಿ ಎಣಿಸಬಹುದು. ಅವರು 
ಸವರ್ಣ ಹಿಂದೂಗಳನ್ನು ವಿವಾಹವಾಗುವುದಾದರೆ, ಸಾಮಾನ್ಯವಾಗಿ ತಮ್ಮ ಜನರಿಂದ 
ತಮ್ಮ ಹರಿಜನ yA ಅವರೊಡನಿದ್ದು ಸೇವೆ ಸಲ್ಲಿಸಲು ಸಾಧ್ಯವಿಲ್ಲದೆ 
ಹೋಗುತ್ತದೆ. ಅಂಥ ಒಂದೆರಡು ನಿದರ್ಶನಗಳು ನನ್ನ ಗಮನಕ್ಕೆ ಬಂದಿದೆ. 

“ಒಂದು ದೃಷ್ಟಿಯಿಂದ ಇಂಥ ವಿವಾಹಗಳು ಹರಿಜನರನ್ನು ಅಜ್ಞಾನದಲ್ಲಿಯೇ 
ಇಡಲು ನೆರವಾಗುತ್ತವೆಂದು ಯಾರಾದರೂ ವಾದಿಸಬಹುದು. ಒಂದು ಜನತೆಯ 
ಪ್ರಗತಿ ಅದರ ಸ್ತೀಯರ ಪ್ರಗತಿಯನ್ನು ಅವಲಂಬಿಸಿದೆ. ಹರಿಜನರಲ್ಲಿ ಅತಿ ಶ್ರೇಷ್ಠ 
ಹಣ್ಣನ್ನು ಸುವರ್ಣಿ ಹಿಂದೂಗಳಿಗೆ ಕೊಟ್ಟು ವಿವಾಹ ಮಾಡುವದರಿಂದ, ಇಂದು 
ಜೆ ಅಂಧಕಾರದ ಕಮರಿಯಿಂದ er ಹರಿಜನರಿಗೆ ದಾರಿಯನ್ನೇ 
ಮುಚ್ಚಿದಂತಾಗುತ್ತದೆ, ಬಾಪೂ. ಇದು ನಿಲ್ಲಬೇಕೆನಿಸುತ್ತದೆ ನನಗೆ. ಹರಿಜನ ಕನ್ನೆಯರು 
ಸವರ್ಣ ಹಿಂದೂಗಳನ್ನು ಎವಾಹಮಾಡಿಕೊಳ್ಳಬೇಕಾದರೆ, ಇಬ್ಬರೂ ಹರಿಜನ 
ಸೇವೆಗಾಗಿಯೇ ತಮ್ಮ ಜೀವನವನ್ನು ಸಮರ್ಪಿಸಬೇಕೆಂಬ ಷರತ್ತು ಹಾಕಬೇಕು. 
ಇಲ್ಲವಾದರೆ, ವಿದ್ಯಾವಂತ ಮಾಡಿಕೊಳ್ಳುವಂತೆ, ಪ್ರೋತ್ಸಾಹಿಸಬೇಕು. ಆದರ್ಶ 
ನಿದರ್ಶನಗಳಾದಾರು. 

“ನಮ್ಮ ಆಶ್ರಮದಲ್ಲಿ ಹರಿಜನ ಮತ್ತು ಹರಿಜನೇತರ ವಿದ್ಯಾರ್ಥಿಗಳು ಯಾವ 
ಬಗೆಯ ವ್ಯತ್ಯಾಸ ವೂ ಇಲ್ಲದೆ ಒಟ್ಟಿಗೆ ವಾಸಿಸುತ್ತಿರುವುದನ್ನು ತ ಅರಿತಿರಬಹುದು. 
ಪ್ರತಿ ವರುಷ ಮ ಒಬ್ಬರಿಬ್ಬರು ಸಂಜನ ಎದ್ಯಾರ್ಥಿಗಳನ್ನು ಪರೀಕ್ಷೀತಲಾಲರು ಕಳಿಸುತ್ತಾರೆ. 
ಈ ವರುಷ ಇಬ್ಬರು ಜು ಅವರಲ್ಲಿ ಒಬ್ಬನು ನನ್ನಲ್ಲಿ ಹೀಗೆ ಹೇಳಿದ: ಬಾಪೂ 
ವಿದ್ಯಾವಂತ ils ಹಿಂದು ಕನ್ನೆಯರನ್ನು ವಿದ್ಯಾವಂತ ಹರಿಜನರಿಗೆ ಕೊಟ್ಟು 
ವಿವಾಹಮಾಡುವುದನ್ನು ಏಕೆ ಪ್ರೋತ್ಸಾಹಿಸುವುದಿಲ್ಲ?. ಇದನ್ನೇ ಅವರು AEN 


172 - ಸಮಾಜಧರ್ಮ 


ಪ್ರೋತ್ಸಾಹಿಸಬೇಕು. ಸವರ್ಣ ಹಿಂದೂ ಕನ್ಯೆಯರು ಹರುಜನ ಕನ್ಯೆಯರೊಂದಿಗೆ 
ಹರಿಜನರಂತೆಯೇ ವಾಸಿಸಿದರೆ, ಹರಿಜನ ತಂಗಿಯರು ಅವರಿ೦ದ ಎಷ್ಟೋ ಕಲಿಯಲು 
ಸಾಧ್ಯವಾದೀತು. ಇದರಿಂದ ಹರಿಜನೋದ್ಧಾರ ಕಾರ್ಯಕ್ಕೆ ತುಂಬ ಪ್ರಗತಿ ಬ೦ದೀತು.' 
ನಾನೇ ಈ ಪ್ರಶ್ನೆಗೆ ಉತ್ತರವಿತ್ತೇನು. ಆದರೆ ಬಾಪೂ ಕೊಟ್ಟರೆಉತ್ತಮ. ಇದ್ದಕ್ಕೆ 
ಗಂಭೀರವಾದ ಆಲೋಚನೆ ಅಗತ್ಯ.” 

ಒಬ್ಬ ವಿದ್ಯಾವಂತ ಹರಿಜನ ಕನ ಸವರ್ಣ ಹಿ೦ದೂವನ್ನು ವಿವಾಹ ಮಾಡಿಕೊಂಡರೆ, 
ದಂಪತಿಗಳಿಬ್ಬರೂ ಹರಿಜನ ಸೇವೆಗೆ ಶ್ರಮಿಸಬೇಕು. ಭೋಗೇಜ್ಛೆ ಎಂದಿಗೂ ಅಂಥ 
ವಿವಾಹದ ಉದ್ದೇಶವಾಗಬಾರದು ಅದು ಅಯುಕ್ತ. ನಾನೆಂದಿಗೂ ಅದನ್ನು 
ಪ್ರೋತ್ಸಾಹಿಸಲಾರೆ. ಉತ್ತಮ ಸದುದ್ದೇಶಗಳಿಂದಲೇ ಆದ ವಿವಾಹಸಂಬಂಧವೂ 
ಭಂಗವಾಗುವುದು ಸಾಧ್ಯ. ಯಾರು ಅಂಥ ಆಕಸ್ಮಿಕಗಳನ್ನು ತಪ್ಪಿಸಲಾರರು. ಒಬ್ಬಳೇ 
ಒಬ್ಬಳು. ಹರಿಜನ . ಕನ್ಯ ಉತ್ತಮ ಶೀಲಭರಿತ ಸವರ್ಣ ಹಿಂದೂವನ್ನು 
ವಿವಾಹವಾಗುವುದಾದರ, ಅದು ಹರಿಜನ ಮತ್ತು ಸವರ್ಣ ಹಿಂದೂ ಇಬ್ಬರಿಗೂ 
ಒಳಿತನ್ನು ಮಾಡುತ್ತದೆ ಅವರು ಒಳ್ಳೆಯ ಮೇಲುಪಂಕ್ತಿ. ಹರಿಜನ ಕನ್ಯೆ ನಿಜವಾಗಿಯೂ 
ಯೋಗ್ಯಳಾದರೆ, ಆಕೆ ತನ್ನ ಒಳ್ಳೆಯತನದ ಸೌರಭವನ್ನು ಎಲ್ಲೆಲ್ಲಿಯೂ ಬೀರಿ, ತನ್ನ 
ಮೇಲುಪಂಕ್ತಿಯನ್ನು ಇತರರೂ ಅನುಸರಿಸಲು ಪ್ರೋತ್ಸಾಹಿಸುತ್ತಾಳೆ. ಇಂಥ 
ವಿವಾಹಗಳಿಂದ ಸಮಾಜದಲ್ಲಿ ಯಾವ ಗಾಬರಿಯೂ ಉಂಟಾಗದು. ಇದರಲ್ಲಿ 
ಯಾವ ತಪ್ಪೂ ಇಲ್ಲವೆ೦ದು ಎಲ್ಲರಿಗೂ ತಾನಾಗಿಯೇ ಗೋಚರಿಸುವುದು. ಇಂಥ 
ವಿವಾಹ ಸಂಬಂಧಗಳಿಂದ ಜನಿಸಿದ ಮಕ್ಕಳು ಒಳ್ಳೆಯವರಾದರೆ, ಅವರು ಅಸ್ಪಶ್ಯತಾ 
ನಿವಾರಣೆಗೆ ತುಂಬಾ ನೆರವಾದಾರು. ಎಲ್ಲ ಸುಧಾರಣೆಯೂ ಶಂಬುಕದ ಗತಿಯಲ್ಲಿ 
ಮುಂದುವಿರಿಯುತ್ತದೆ. ಇಂಥ ಪ್ರಗತಿ ನಿಧಾನವೆಂದು ಅತೃಪ್ತಿಗೊಳ್ಳುವುದು, 
ಸುಧಾರಣಾಕೆಲಸದ ವಿಧಾನ ಅರಿವಿಲ್ಲದಿರುವುದನ್ನು ಎತ್ತಿ ತೋರಿಸುತ್ತದೆ. 

ಸವರ್ಣ ಹಿಂದೂ ಕನ್ಯೆಯರು ಹರಿಜನ ವರಗಳನ್ನು ಆರಿಸಿಕೊಳ್ಳುವುದು ನಿಜಕ್ಕೂ 
ಅಪೇಕ್ಷಣೀಯ. ಇದು ಉತ್ತಮವೆಂದು ಹೇಳಲು ನಾ ಹಿ೦ಜರಿಯುತ್ತೇನೆ. ಹಾಗೆಂದರೆ, 
ಹೆಂಗಸರು ಗಂಡಸರಿಗಿಂತ ಕೀಳೆಂದು ಅರ್ಥವಾದೀತು. ಈ ಕಾರಣದಿಂದ, ಈಗ್ಗೆ, 
ಸವರ್ಣ ಹಿಂದೂ ಕನ್ಯೆ ಹರಿಜನನೊಬ್ಬನನ್ನು ಎವಾಹಮಾಡಿಕೊಳ್ಳವುದು ಹರಿಜನ 
ಕನ್ಯ ಸವರ್ಣ ಹಿ೦ದೂವನ್ನು ಲಗ್ನಮಾಡಿಕೊಳ್ಳವುದಕ್ಕಿಂತ ಉತ್ತಮವೆಂದು ನಾ ಒಪುತ್ತೇನೆ. 
ನನ್ನ ಪ್ರಭಾವಕ್ಕೆ ಬರುವ ಎಲ್ಲ ಸವರ್ಣ ಹಿಂದೂ ಕನ್ಯೆಯರೂ, ಸಾಧ್ಯವಾದರೆ 
ಕಠಿಣವೆಂದು ನನ್ನ ಅನುಭವ. ಹಳೆಯ ಅಭಿಪ್ರಾಯಗಳನ್ನು ಬಿಡುವುದು ಕಷ್ಟ 
ಇಂಥ ಅಭಿಪ್ರಾಯಗಳನ್ನು ಕ೦ಡು ಗೇಲಿಮಾಡುವುದೂ ಸಾಧ್ಯವಿಲ್ಲ. ಆವು ತಾಳ್ಮೆಯಿಂದ 


ಸಮಾಜಧರ್ಮ - 173 


ಜಯಿಸಲ್ಪಡಬೇಕು. ಒಬ್ಬ ಹುಡುಗಿ ಹರಿಜನೊಬ್ಬನನ್ನು ಲಗ್ನ ಮಾಡಿಕೊಂಡು 
ಅಷ್ಟರಿ೦ದಲೇ ತನ್ನ ಕರ್ತವ್ಯ ಮುಕ್ತಾಯವಾಯಿತಂದು ಭಾವಿಸಿ, ಅನಂತರ 
. ಭೋಗಮಗ್ಗಳಾದರೆ, ಅದು ಅನರ್ಥಕಾರಿ. ಪ್ರತಿ ವಿವಾಹದ ಅಂತಿಮ ಪರೀಕ್ಷೆ ಎಂದರೆ, 
ಅದು ವಧೂವರರಲ್ಲಿ ಎಷ್ಟರಮಟ್ಟಿನ ಸೇವಾವೃತ್ತಿಯನ್ನುಂಟುಮಾಡುತ್ತದೆಂಬುದು. 
ಪ್ರತಿ ಮಿಶ್ರವಿವಾಹವೂ, ಅಂಥ ವಿವಾಹಗಳ ಬಗೆಗೆ ಇರುವ ಜಾತಿ ಒಂದೇ ಭಂಗಿ 
ಎ೦ದರೆ, ಸುಧಾರಕ ಅಥವಾ ಎಲ್ಲ ಕಶ್ಶಲನಾಶಕ. ಅಂಥ ಸುದಿನ ಜಾಗತೆ ಬರಲೆಂದು 
ಎಲ್ಲರೂ ಪ್ರಾರ್ಥಿಸೋಣ. 

ಕೇವಲ ಮಾತಿನಿಂದಲೇ ನನ್ನ ಎಲ್ಲ ಶ್ರೇಷ್ಠತಮ ಸದಾಶಯಗಳೂ ಯಥಾರ್ಥ 
ವಾಗಲಾರವೆಂಬುದನ್ನು ನನ್ನ ಪತ್ರ ಲೇಖಕ ಅರಿತಿರಬೇಕು. ಇದುವರೆಗೂ ಹರಿಜನ 
ಕನ್ಕೆಯೊಬ್ಬಳನ್ನು ಸವರ್ಣ ಹಿಲದೂವಿಗೆ ಕೊಟ್ಟು ವಿವಾಹವೆಸಗುವುದರಲ್ಲಿ ನಾ 
ಜಯಶಾಲಿಯಾಗಿಲ್ಲ. ತನ್ನ ತಂದೆಯ ಆಶೆಯಂತೆಯೇ, ಆತನು ಆಯ್ಕೆ ಮಾಡಿದ 
ಹರಿಜನನೊಬ್ಬನನ್ನು ಲಗ್ನ ಮಾಡಿಕೊಳ್ಳ ಬಯಸುವ ಸವರ್ಣ ಹಿಂದೂ ಕನ್ನೆಯೊಬ್ಬಳು 
ನನ್ನೊಂದಿಗಿದಾಳೆ. ಸದ್ಯಕ್ಕೆ ಹುಡುಗ ಸೇವಾಗ್ರಾಮದಲ್ಲಿ ಶಿಕ್ಷಣ ಪಡೆಯುತ್ತಿದ್ದಾನೆ. 
ದೈವೇಚ್ಛೆ ಇದ್ದರೆ ಇಬ್ಬರ ವಿವಾಹವೂ ಸ್ವಲ್ಪಕಾಲದಲ್ಲಿಯೇ ನಡೆದೀತು. 


ದೇವಾಲಯ ಪ್ರವೇಶ 
ದೇವಾಲಯ ಪ್ರವೇಶವೂ ಆರ್ಥಿಕೋನ್ನತಿಯೂ 


ದೇವಾಲಯ” ಪ್ರವೇಶ ಪ್ರಶ್ನೆಗೆ ಸಂಬಂಧಿಸಿದಂತೆ ಟೀಕೆಯನ್ನು ಸಾರ್ವಜನಿಕ 
ಪತ್ರಿಕೆಗಳಲ್ಲಿ ಆಗಾಗ ಯಾರಾದರೂ ಕಾಣಬಹುದು. ಅದು ಇಮ್ಮುಖವುಳ್ಳದು. ಒಂದು 
ಕಡೆ ಹರಿಜನರಿಂದ ಬಂದರೆ, ಇನ್ನೊಂದು ಕಡೆ ಸನಾತನಿಗಳಿಂದ, ಕೆಲವು ಹರಿಜನರು 
ಹೀಗೆ ಹೇಳುತ್ತಾರೆ: "ನಮಗೆ ದೇವಾಲಯ ಪ್ರವೇಶ ಬೇಡ; ದೇವಾಲಯಗಳನ್ನು 
ಕಟ್ಟಬೇಡಿ. ಬರುವ ಆದಾಯವನ್ನೆಲ್ಲಾ ಹರಿಜನ ಆರ್ಥಿಕೋನ್ನತಿಗಾಗಿ ಉಪಯೋಗಿಸಿ." 
ಕೆಲವು ಸನಾತನಿಗಳು ಹೀಗೆ ಹೇಳುತ್ತಾರೆ: "ದೇವಾಲಯ ಪ್ರವೇಶ ಪ್ರಶ್ನೆಯನ್ನು 
ಪೂರ್ತಿಯಾಗಿ ಬಿಟ್ಟುಬಿಡಿ. ನೀವು ಹರಿಜನರನ್ನು ಬಲವಂತವಾಗಿ ದೇವಾಲಯಕ್ಕೆ 
ಪ್ರವೇಶ ಮಾಡಿಸುತಿರುವುದರಿಂದ ನಮಗೆ ಮಾನಸಿಕ ವ್ಯಥೆಯನ್ನು ಉಂಟು 
ಮಾಡುತ್ತಿದ್ದೀರಿ.” ನಿಜವಾಗಿ, ಈ ಎರಡು ಭಾವಗಳೂ ತಪ್ಪು. ಹರಿಜನ ನಿಧಿಯಿಂದ 
ಒ೦ದು ಕುರುಡು ಕಾಸನ್ನೂ ದೇವಾಲಯಗಳನ್ನು ಕಟ್ಟಿಸಲು ಉಪಯೋಗಿಸಿಲ್ಲ; 
ಉಪಯೋಗಿಸುವುದೂ ಇಲ್ಲ. ಸವರ್ಣ ಹಿಂದೂಗಳಿಗೆ ಅವಕಾಶವಿರುವ ರೀತಿಯಲ್ಲಿಯೇ 
ಹರಿಜನರಿಗೂ ದೇವಾಲಯ ಪ್ರವೇಶ ದೊರಕುವಂತೆ ಪ್ರಯತ್ನ ಮಾಡಲಾಗುತ್ತಿದೆ. 


174 - ಸಮಾಜಧರ್ಮ 


ಅವುಗಳಿಗೆ ಹೋಗುವುದೂ. ಬಿಡುವುದೂ, ಹರಿಜನರ ಸ್ವಾತಂತ್ರ್ಯಕ್ಕೇ ಬಿಟ್ಟಿದೆ. ಸವರ್ಣ 
ಹಿಂದೂಗಳು ಹರಿಜನರಿಗಿರುವ ಅಡಚಣೆಯನ್ನು ತೆಗೆದುಹಾಕಬೇಕು. 
ದೇವಾಲಯಗಳನ್ನೇ ಅಧ್ಯಾತ್ಮಿಕ ನಿಧಿ ಭಂಡಾರಗಳೆಂಬುದಾಗಿ ಎಣಿಸಿರುವ ಲಕ್ಷಾಂತರ 
ಮಂದಿಗೆ ಅವು ಪ್ರಾಣಪ್ರಿಯವಾದ ಸತ್ಕಾಂಶಗಳು. ಹರಿಜನರಿಗಾಗಿ ಅವರು ನಿಜವಾಗಿ 
ಅನುಕಂಪ ಪಡುವುದಾದರೆ, ತಮ್ಮ ಸಂಪತ್ತನ್ನೆಲ್ಲ ಅವರೊಂದಿಗೆ ಹಂಚಿಕೊಳ್ಳಬೇಕು. 
ಹರಿಜನರಿಗೆ ದೇವಾಲಯ ಪ್ರವೇಶವೆಂದರೆ ಏನೆಂಬುದು ನನಗೆ ಗೊತ್ತು. ಕಳೆದ 
ವಾರ ಧಾರವಾಡ ಮತ್ತು ಬೆಳಗಾಂವಿಯ ಮಧ್ಯೆ ಅನೇಕ ಸವರ್ಣ ಹಿಂದೂಗಳ 
ಮೂರು ದೇವಾಲಯಗಳನ್ನು ಹರಿಜನರ ಪ್ರವೇಶಕ್ಕೆ ತೆರೆಯಲಾಯ್ತು. ಟೀಕಾಕಾರರು 
ಆ ಸಂದರ್ಭದಲ್ಲಿ ಹಾಜರಿದ್ದು, ದೇವರ ವಿಗ್ರಹಕ್ಕೆ ಮಣಿದು ಪ್ರಸಾದ ಸ್ವೀಕಾರ 
ಮಾಡಿದ ಹರಿಜನರ ಮುಖದಲ್ಲಿ ವ್ಯಕ್ತವಾದ ಸಂತೋಷವನ್ನು ನೋಡಿದ್ದರೆ, ಅವರ 
ಟೀಕೆ ನಿ೦ತುಹೋಗುತ್ತಿತ್ತು. ಹರಿಜನ ಟೀಕಾಕಾರರು, ತಮ್ಮ ವಿಷಯ ಹೇಗಾದರೂ 
ಇರಲಿ, ಸಾಮಾನ್ಯ ಹರಿಜನರು ದೇವಾಲಯ ಪ್ರವೇಶವನ್ನು ಅಪೇಕ್ಷಿಸುವರೆಂದು 
ಅರಿತುಕೊಳ್ಳುತ್ತಿದ್ದರು.. ಎಲ್ಲೆಲ್ಲಿ ದೇವಾಲಯಗಳು ಹರಿಜನರ ಪ್ರವೇಶಕ್ಕೆ 
ತೆರೆಯಲ್ಪಟ್ಟಿವೆಯೋ, ಅವೆಲ್ಲ ದೇವಾಲಯಕ್ಕೆ ಹೋಗುವವರ ಪೂರ್ಣ 
ಒಪ್ಪಿಗೆಯಿ೦ದಲೂ, ಅನೇಕರ ಸಮ್ಮುಖದಲ್ಲಿಯೂ, ತೆರೆಯಲ್ಪಟ್ಟವು. ಯಾವುದೋ 
ಗವಿಗು೦ಡಾರವನ್ನು ತೆರೆದ ಮಾತ್ರಕ್ಕೆ ಹಿಂದೂಧರ್ಮಕ್ಕೆ ಒಳಿತಾಗದು. ದೇವಾಲಯ 
ಪ್ರವೇಶ ಆಧ್ಯಾತ್ಮಿಕವಾಗಿಯೂ ಅಥವಾ ಏನಾದರೂ ಬೆಲೆಯುಳ್ಳದೂ ಆಗಬೇಕಾದರೆ, 
ಅದು ಸೂಕ್ತ ಪ್ರಚಾರ, ಗಾ೦ಬೀರ್ಯತೆ ಮತ್ತು ದೇವಾಲಯಕ್ಕೆ ಹೋಗುವವರ 
ಮನಃಪೂರ್ವಕ ಒಪ್ಪಿಗೆ, ಇವುಗಳಿಂದ ಆಗಬೇಕು; ಎಂದಿಗೂ ದೇವಾಲಯಗಳಲ್ಲಿ 
ನಂಬಿಕೆ ಅಥವಾ ಆಸಕ್ತಿ ಇಲ್ಲದ ಅಥವಾ ದೇವಾಲಯಗಳೆಂದರೆ ಮೂಢನಂಬಿಕೆ 
ಎ೦ದು ಭಾವಿಸುವ ಮತ್ತು ತಾವೇ ಸುಧಾರಕರೆಂದು ಭಾವಿಸುವವರ ಒಪ್ಪಿಗೆಯಿಂದ 
ಮಾತ್ರ ಆಗಬಾರದು. ದೇವಾಲಯ ಪ್ರವೇಶ ಚಳುವಳಿಗೆ ಹಣದ ಬಂಡವಾಳವೇನೂ 
ಬೇಡ. ದೇವಾಲಯಗಳಲ್ಲಿ ನಂಬಿಕೆಯುಳ್ಳರಾಗಿಯೂ, ಸವರ್ಣ ಹಿ೦ದೂಗಳ ಮೇಲೆ 
ಪ್ರಭಾವ ಉಳ್ಳವರಾಗಿಯೂ ಇರುವ ಕೆಲವೇ ಮಂದಿ ಕಾರ್ಯಕರ್ತರನ್ನುಳಿದು 
ಇತರರಿಂದ ಇದು ಬಹಳ ಸೌಮ್ಯವಾಗಿಯೂ ಎಚ್ಚರಿಕೆಯಿಂದಲೂ ನಿರ್ವಹಿಸಬೇಕಾದ 
ವಿಚಾರ. ಒಂದೇ ಒತ್ತಾಯದ ಅಂಶವೆಂದರೆ, ಅದು ದೇವಾಲಯ ಪ್ರವೇಶದ ಬಗೆಗೆ 
ಹಕ್ಕುಬಾಧ್ಯತೆ, ಕರ್ತವ್ಯ, ಇವುಗಳನ್ನು ಪ್ರತಿಪಾದಿಸುವ ಸುಧಾರಕನ ನಂಬಿಕೆ. ಇದಿಲ್ಲದೆ 
ಸುಧಾರಣೆಯು ಅಪೂರ್ಣವೆಂದೂ, ನಿಷ್ಠಲವೆಂದೂ ಆತ ತೋರಿಸಬೇಕು. ಏಕೆಂದರೆ, 
ದೇವಾಲಯಗಳು ಸ್ವತಂತ್ರವಾಗಿ ಹರಿಜನ ಪ್ರವೇಶಕ್ಕೆ ದೊರೆತಂತಾಗುವ ವರೆಗೂ 
ಅಸ್ಪಶ್ಯತಯು ಅಮೂಲಾಗ್ರ ಹೋಯಿತೆಂದು ಹೇಳಲಾಗುವುದಿಲ್ಲ. 


ಸಮಾಜಧರ್ಮ - 175 


ಆರ್ಥಿಕೋನ್ನತಿಯ ವಿಷಯವನ್ನೂ ದೇವಾಲಯ ಪ್ರವೇಶವನ್ನೂ ಪರಸ್ಪರ 
ಎರುದ್ಧವ೦ದು ತಿಳಿಯುವುದು ತಪ್ಪು. ದೇವಾಲಯ ಪ್ರವೇಶ ಅಂಥ ಉನ್ನತಿಗೆ 
ನೆರವು ನೀಡೀತು. ಏಕೆಂದರೆ, ಹರಿಜನರು ಸ್ವತಂತ್ರವಾಗಿ ದೇವಾಲಯ ಪ್ರವೇಶ 
ಮಾಡುವಂತಾದರೆ, ಇತರರಿಗೆ ದೊರಕುವಂತೆಯೇ ಹರಿಜರಿಗೂ ಎಲ್ಲ ಆರ್ಥಿಕೋ 
ನ್ನತಿಯ ಮಾರ್ಗಗಳೂ ತಾವಾಗಿಯೇ ಲಭಿಸುತ್ತವೆ. ನಿಧಿಗೆ ಶೇಖರವಾಗುವ ಹಣವೆಲ್ಲ 
ಆರ್ಥಿಕೋನ್ನತಿಗಾಗಿಯೇ ವಿನಿಯೋಗಿಸಲ್ಪಡುವುದು. ವಿದ್ಯಾವಂತ ಹರಿಜನ, ಜೀವನ 
ಸರ್ಧೆಯಲ್ಲಿ ಉತ್ತಮ ರೀತಿಯಿ೦ದ ಭಾಗವಹಿಸುವಂತೆ ಮಾಡುವ ಶಿಕ್ಷಣೋನ್ನತಿಯ 
ಮಾರ್ಗವನ್ನೂ ಆರ್ಥಿಕೋನ್ನತಿಯ ಮಾರ್ಗವೆಂದು ಒಪ್ಪಬಹುದು. 


ಹರಿಜನರೂ ದೇವಾಲಯ ಪ್ರವೇಶವೂ 


ವರ್ಧ್ವಾನಿಂದ ಒಬ್ಬ ಗೆಳೆಯ ಹೀಗೆ ಬರೆಯುತ್ತಾರೆ: 

"“ಹರಿಜನದೇವಾಲಯ ಪ್ರವೇಶದ ವರದಿಗಳು ನಿಮಗೆ ತಲುಪುತ್ತಿರಬೇಕು. 
ದೇವಾಲಯದ ಧರ್ಮದಶಿಗಳ ಒಪ್ಪಿಗೆ ಇರಲಿ, ಇಲ್ಲದಿರಲಿ, ಹೇಗೋ ಅಂತೂ, 
ಹರಿಜನರ ದೇವಾಲಯ ಪ್ರವೇಶವಾಗುತ್ತಿದೆ, ಈ ದಿನಗಳಲ್ಲಿ. ವೈಷ್ಣವರ ಹವೇಲಿಗಳು 
ಅಥವಾ ರಾಮಮಂದಿರಗಳಿಗೆ ಅವರ ಪ್ರವೇಶವನ್ನು ಒತ್ತಾಯ ಮಾಡುವುದರಲ್ಲಿ 
ಅರ್ಥವಿದೆ. ಆದರೆ, ಅವರಿಗೇ ನಂಬಿಕೆ ಇಲ್ಲದಿರುವ ಸ್ವಾಮಿ ನಾರಾಯಣ ಅಥವಾ 
ಜೈನ ದೇವಾಲಯಗಳಿಗೂ ಅವರ ಪ್ರವೇಶ ಒತ್ತಾಯಪಡಿಸುವುದರಲ್ಲಿ ಏನು 
ಒಳ್ಳೆಯದಾದೀತೋ ಅರಿವಾಗುವುದಿಲ್ಲ. ಅವರು ದೇವಾಲಯ ಪ್ರವೇಶ ಮಾಡಿದ 
ಕೂಡಲೇ ಅವರಲ್ಲಿ ನಂಬಿಕೆ ವೃದ್ಧಿಯಾಗುತ್ತದೆಂದು ಭಾವಿಸಲಾಗಿದೆಯೆ?” 

ಮತ್ತೊಂದು ಪತ್ರ ಅಹಮದಾಬಾದಿನಿಂದ. ಅದು ಹೀಗಿದೆ. ಲೇಖಕ ಅದಕ್ಕೆ ಸಹಿ 
ಮಾಡಿಲ್ಲ. "ನಿಮ್ಮ ದಲಿತರು” ಎ೦ಬ ಸಂಕೇತನಾಮ ಮಾತ್ರವಿದೆ. ಅಕ್ಷರ ಮತ್ತು 
ಭಾಷೆಗಳನ್ನು ನೋಡಿದರೆ, ನನಗೆ ಪರಿಚಿತವಿರುವ ಹರಿಜನರಿಂದ ಅದು ಬಂದಿಲ್ಲವೆಂದು 
ಸ್ಪಷ್ಟವಾಗುತ್ತದೆ. ಅದರ ಸಂಬಂಧಪಟ್ಟ ಭಾಗ ಈ ಕೆಳಗಿನ ರೀತಿ ಇದೆ: 

“ಮಕರಸಂಕ್ರಾಂತಿ ಹಬ್ಬದ ದಿವಸ ಹರಿಜನರು ದೇವಾಲಯ ಪ್ರವೇಶ ಮಾಡಲು 
ಪ್ರಯತ್ನಿಸಿದರು. ಪ್ರಾತಃಕಾಲ ೮ ಘಂಟೆಗೆ ಅವರು ಸ್ವಾಮಿ ನಾರಾಯಣ ದೇವಾಲಯದ 
ಬಳಿ ಬ೦ದಾಗ ಬಾಗಿಲು ಮುಚ್ಚಿ, ಬೀಗ ಹಾಕಲ್ಪಟ್ಟಿದ್ದಿತು. ಅವರು ಅಲ್ಲೇ ಇನ್ನೂ 
ಸತ್ಯಾಗ್ರಹ ಮಾಡುತ್ತಾ ಕುಳಿತಿದಾರೆ. ಅವರು ತಮ್ಮ ಕೆಲಸಗಳಿಗೆ ಹೋಗಲು 
ನಿರಾಕರಿಸುತ್ತಾರೆ. ಸ್ಥಳೀಯ ಕಾಂಗ್ರೆಸ್‌ ಸಮಿತಿಯು ಅವರ ಕ್ರಿಯೆಯನ್ನು ಖಂಡಿಸಿದೆ. 
ಇದೆಷ್ಟು ವಿಚಿತ್ರ! ದೇಶಕ್ಕೆ ಸ್ವಾತಂತ್ರ್ಯ ಬಂದಮೇಲೂ ಅವರು ಹಕ್ಕುಬಾಧ್ಯತೆಗಳನ್ನು 
ಪಡೆಯಲಾರದೆ ಹೋದರೆ, ಯಾವಾಗ ಪಡೆಯಬಲ್ಲರು? ಸ್ಥಳೀಯ ಕಾಂಗೆಸ್ಸಿಗರು 
176 - ಸಮಾಜಧರ್ಮ 


ಅಲ್ಲಿಗೆ ಹೋಗಿ ನಿಮಿಷ ಮಾತ್ರ ಇದ್ದು ಹೊರಟುಹೋಗುತ್ತಾರೆ. ಆ ಬಡಪಾಯೀ 
ಹರಿಜನರಿಗೆ ಪ್ರಭಾವಯುತವಾಗಿ ನೆರವಾಗಲು ಮನಃಪೂರ್ವಕವಾದ ಪ್ರಯತ್ನವಲ್ಲ. 
ಅವರು ಕೊರೆಯುವ ಚಳಿಯಲ್ಲಿ ಕುಳಿತು ತಮ್ಮ ಕ೦ಗೆಟ್ಟ ಸ್ಥಿತಿಯನ್ನು ಭಜನಾ 
ಗೀತೆಗಳನ್ನು ಹೇಳುವುದರಲ್ಲಿ ಕಳೆಯುತ್ತಿದಾರೆ. ಈ ಬಿಕ್ಕಟ್ಟನ್ನು ಯಾರು ಪರಿಹರಿಸಬಲ್ಲರು? 
ಇಲ್ಲಿನ ಕಾಂಗೆಸಿಗರಲ್ಲಿ ಅಂಥ ವ್ಯಕ್ತಿತ್ವವಾಗಲೀ ಸೌಶೀಲ್ಯ ಉಳ್ಳವರಾಗಲೀ ಯಾರೂ 
ಇಲ್ಲ. ಡಾಕೋರದಲ್ಲಿ ರವಿಶಂಕರ ಮಹಾರಾಜರು ತಮ್ಮ ಪ್ರಭಾವವನ್ನು ಬೀರಿ 
ಹರಿಜನರಿಗೆ ದೇವಾಲಯ ಪವೇಶ ಮಾಡಿಸಿದರು. ಆದರೆ ಇಲ್ಲಿ ಆ ರೀತಿ ಪ್ರವೇಶ 
ದೊರಕಿಸಿಕೊಡಬಲ್ಲವರು ಯಾರೂ ಇಲ್ಲ. ಹೀಗಾಗಿ, ಹರಿಜನರು ತಮ್ಮ ನೈಸರ್ಗಿಕ 
ಹಕ್ಕು ಎಂದೆಂದಿಗೂ ತಡೆಯಲ್ಪಟ್ಟ ಸ್ಥಿತಿಯಲ್ಲಿಯೇ ಇರಬೇಕೆ? ನೀವು ಮಧ್ಯೆ 
ಪ್ರವೇಶಮಾಡಿದರೆ ಮಾತ್ರ ಪರಿಸ್ಥಿತಿಯನ್ನು ಉತ್ತಮಪಡಿಸಬಹುದು. ಸತ್ಯಾಗ್ರಹದ 
ಮೂರನೇ ದಿವಸವಾದ ಇಂದು ಸಾವಿರಾರು ಜನ ಹರಿಜನ ಸತ್ಕಾಗ್ರಹದ ಮೂರನೇ 
ದಿವಸವಾದ ಇಂದು ಕೊರೆತದಿಂದ ಕೂಡಿದ ವಾತಾವರಣಕ್ಕೀಡಾಗಿ ದೇವಾಲಯದ 
ಮುಂದೆ ಕುಳಿತಿದಾರೆ. ಅವರು ನ್ಯಾಯಾಸ್ಥಾನಕ್ಕೆ ದೂರನ್ನು ಒಯ್ಯಲು ಇಚ್ಛಿಸುವುದಿಲ್ಲ. 
ಸವರ್ಣ ಹಿಂದೂಗಳ ಹೃದಯ ಪರಿವರ್ತನೆಯಾಗುವ ಸಾಧ್ಯತೆಯೂ ಕಂಡು ಬರುತ್ತಿಲ್ಲ. 
ಇದರ ಪರಿಣಾಮವೇನು? ನೀವಾದರೂ ದಯಮಾಡಿ ಮಾರ್ಗ ತೋರುತ್ತೀರಾ?” 

ಮೊದಲನೆಯ ಪತ್ರದ ಲೇಖಕ ಮಾಡಿರುವ ವ್ಯತ್ಯಾಸ ಅರ್ಥವಿಲ್ಲವೆನಿಸುತ್ತದೆ 
ನನಗೆ. ಹರಿಜನರು ಸ್ವಾಮಿ ನಾರಾಯಣ ಮತ್ತು ಜೈನ ದೇವಾಲಯಗಳಿಗೂ ಭೇಟಿ 
ಕೊಡುವ ಹಕ್ಕಸ್ನು ಹೊಂದಿದಾರೆ. ಅವರಿಗೆ ಪ್ರವೇಶಾಧಿಕಾರವನ್ನು ಕೊಡಲೇಬೇಕು. 
ಬ್ರಾಹ್ಮಣರೊಂದಿಗೆ ಹರಿಜನರಿಗೂ ದೇವಾಲಯ ಪ್ರವೇಶದ ಸಮಾನಾಧಿಕಾರವನ್ನು 
ಗಳಿಸಿಕೊಡುವ ಸಲುವಾಗಿ ಕೆಲವು ವರುಷಗಳಿಂದ ಒಂದು ಆಂದೋಳನ ನಡೆಯುತ್ತಿದೆ. 
ಅದಕ್ಕೆ ಬಹುಮಟ್ಟಿನ ಯಶವೂ ದೊರೆತಿದೆ. ಈಗ ಮುಂಬೈ ಸರಕಾರದವರು ಇದಕ್ಕೆ 
ಅನ್ವಯಿಸುವಂತೆ ಒಂದು ಶಾಸನ ಮಾಡಿರುವುದರಿಂದ ಸತ್ಯಾಗಹಕ್ಕೆ ಕಾರಣವೇ 
ಇಲ್ಲವನಿಸುತ್ತದೆ. ಶಾಸನವು ಸಾರ್ವಜನಿಕ ಅಭಿಪ್ರಾಯವನ್ನು ಪ್ರತಿಬಿ೦ಬಿಸುವುದಾದರೆ, 
ಅದಕ್ಕೆ ಸ್ವಾಭಾವಿಕವಾಗಿಯೇ ಒಪ್ಪಿಗೆ ಮತ್ತು ಮನ್ನಣೆ ದೊರಕುತ್ತವೆ. ಇದಕ್ಕೆ ಬದಲಾಗಿ 
ಸಾರ್ವಜನಿಕಾಭಿಪ್ರಾಯದ ಪ್ರತಿಭಟನೆಯ ಮೂಲಕ ಶಾಸನವಾಗಿದ್ದರೆ, ಅದು ಆಚರಣೆಗೆ 
ಬರಲು ತಡವಾಗುತ್ತದೆ. ಬಲವಂತದಿಂದ ಶಾಸನವನ್ನು ಕಾರ್ಯರೂಪಕ್ಕೆ ತರುವುದು 
ಪ್ರಜಾಪ್ರಭುತ್ಚವಲ್ಲ. ಅದಕ್ಕೆ ವಿವೇಕಯುತ ವಿಶಾಲದೃಷ್ಟಿ ಬೇಕು. ಸುಧಾರಕ ಜಾಣತನ 
ದಿ೦ದಲೂ ತಾರತಮ್ಯದಿ೦ದಲೂ ಅದನ್ನು ಉಪಯೋಗಕ್ಕೆ ತಂದರೆ ಅದು ತನ್ನ 
ಗುರಿಯನ್ನು ಗೆದ್ದೀತು. ಅವಸರವೂ ಅಸಹನೆಯೂ ಉದ್ದೇಶ ಭ೦ಗ ಮಾಡುತ್ತದೆ. 


ಸಮಾಜಧರ್ಮ - 177 


ಧರ್ಮದರ್ಶಿಗಳು ದೇವಾಲಯಗಳ ಒಡೆಯರಲ್ಲ. ಸಾರ್ವಜನಿಕ ಉಪಯೋಗದ 
ಪ್ರಶ್ನೆ ಬ೦ದಾಗ, ದೇವಸ್ಥಾನಗಳ ಮೇಲೆ ಆಸ್ತಿಯ ಹಕ್ಕು ಬಾಧ್ಯತೆಯನ್ನು ಹೊಂದಿದ 
ಒಡೆಯರೂ ಅದನ್ನು ಕಳದುಕೊಳ್ಳುತ್ತಾರೆ. ದೇವಸ್ಥಾನಗಳಿಗೆ ಪೂಜೆಗಾಗಿ ಹೋಗುವ 
ಭಕ್ತರೇ ಅದರ ನಿಜ ಒಡೆಯರು. ಈ ಬೆಳಕಿನಲ್ಲಿ ನೋಡಿದಾಗ ಎಲ್ಲ ಜೈನ ಮತ್ತು 
ಸ್ವಾಮಿ ನಾರಾಯಣ ದೇವಾಲಯಗಳೂ ಹಿಂದೂ ದೇವಾಲಯಗಳೇ. ನಾನೇ ಇವುಗಳಿಗೆ 
ಭೇಟಿ ಕೊಟ್ಟಿದೇನೆ. ನನ್ನ ಜಾತಿ, ಕುಲ, ಪ್ರಶ್ನಿಸಿದವರೇ ಇಲ್ಲ. ನಾನು ಹಿಂದೂವಂತೆ 
ಕಂಡುಬಂದರೆ ಸಾಕಾಗಿತ್ತು ಇದೇ ಮಾತು, ನನ್ನಂತೆ ದೇವಾಲಯಗಳಿಗೆ ಹೋಗುವ 
: ನೂರಾರು ಜನಕ್ಕೂ ಅನ್ವಯಿಸುತ್ತದೆ. ಆದುದರಿಂದ ಹಿಂದೂಗಳಿಗೆ ಪ್ರವೇಶಾಧಿಕಾರವಿರುವ 
ಎಲ್ಲ ದೇವಸ್ಥಾನಗಳಲ್ಲಿಯೂ ಹರಿಜನರಿಗೆ ಸ್ವತಂತ್ರ ಪ್ರವೇಶಾಧಿಕಾರವಿರಬೇಕು. ಇಂದು 
ಜಾಗೃತವಾಗಿರುವ ಸಾರ್ವಜನಿಕ ಅಭಿಪ್ರಾಯವೂ ಮತ್ತು ಈ ಅಭಿಪ್ರಾಯವನ್ನು 
ವ್ಯಕ್ತಪಡಿಸುವ ಶಾಸನವೂ, ಹರಿಜನರನ್ನು ಪ್ರತ್ಯೇಕ ಜಾತಿಯೆಂದು ಪರಿಗಣಿಸದೆ ಅವರನ್ನು 
ನಾಲ್ಕು ವರ್ಣಗಳ ಅಥವಾ ಹದಿನೆಂಟು ವರ್ಣಗಳಿ೦ದ ಕೂಡಿದ ಹಿಂದೂಧರ್ಮದ 
ಭಾಗವೆಂದೇ ಎಣಿಸುತ್ತಾರೆ. ಆದುದರಿಂದ ಇದಕ್ಕೆ ವಿರುದ್ದವಾದ ಅಭಿಪ್ರಾಯಕ್ಕೆ ಸ್ಥಾನವಿಲ್ಲ. 
ಭಕ್ತನ ಭಕ್ತಿಯಿಂದಲೇ ದೇವಸ್ಥಾನಕ್ಕೆ ಚೇತನ ಬರುತ್ತದೆ. ದೇವಸ್ಥಾನದಲ್ಲಿರುವ ವಿಗ್ರಹ 
ಭಕ್ತನ ಚೇತನ್ಯದ ಪ್ರತಿಬಿಂಬ. 

ಈಗ ಎರಡನೆಯ ಪತ್ರದ ವಿಷಯ. ನನ್ನ ಅಭಿಪ್ರಾಯ ಮೇಲೆ ತಿಳಿಸಿದ ರೀತಿಯಲ್ಲಿ 
ಸ್ಪಷ್ಟವಾಗಿದ್ದರೂ, ಹರಿಜನರ ಪ್ರಾರ್ಥನೆ ನನಗೆ ಅರ್ಥವಾಗುವುದಿಲ್ಲ. ದೇವಾಲಯದ 
ಮುಂದೆ ಧರಣಿ ಹಿಡಿದು ಕುಳಿತಿರುವವರು ನಿಜವಾಗಿಯೂ ನಿಷ್ಣಾವಂತರಲ್ಲ. ಅವರಿಗೆ 
ದೇವದರ್ಶನ ಬೇಕಿಲ್ಲ; ಅವರು ಕೇವಲ ಹಕ್ಕುಬಾಧ್ಯತೆಗಾಗಿ ಪರದಾಡುವವರು. ಅಷ್ಟೂ 
ಅವರು ಧರ್ಮವಿದೂರರು. ಬೇನಾಮಿ ಪತ್ರ ಬರೆವುದಾಗಲೀ ಅಥವಾ ಇತರರು ಆ 
ರೀತಿ ಬರೆವಂತೆ ಮಾಡುವುದಾಗಲೀ ನಿಷ್ಠಾವಂತನ ಕುರುಹಲ್ಲ. ನಿಜ ನಿಷ್ಠಾವಂತನು 
ದೇವರ ನೆರಮೊಂದನ್ನಲ್ಲದೆ ಇತರ ಎಲ್ಲ ನೆರವನ್ನೂ ನಿರಾಕರಿಸಿದ ಭಕ್ತ ನಂದನಾರ್‌ 
ಮಾರ್ಗವನ್ನು ಅನುಸರಿಸುವನು. ಇಂದಿಗೂ ನ೦ದನಾರ್‌, ತಾನೇ ಉತ್ತಮ 
 ವರ್ಣದವನೆನಿಸಿಕೊಳ್ಳುವ ಬ್ರಾಹ್ಮಣನಿಂದಲೂ ಮನ್ನಣೆಗೆ ಪಾತ್ರನಾಗಿದಾನೆ. ತಾವೇ 
ಸ್ವೇಚ್ಛೆಯಿಂದ ಹರಿಜನರಾದವರಲ್ಲಿ ಒಬ್ಬ ನಂದನಾರ್‌ ಜನಿಸುವನೆಂದು ನಾ ಆಶಿಸುತ್ತೇನೆ. 
ಇದೇ ಬಗೆಯ ಆಶೆ ಜನ್ಮತಃ ಹರಿಜನರಾದವರದೂ ಆಗುವುದೆಂದು ನಾ ಬಲ್ಲ. 
ಹರಿಜನೇತರ : ಹಿಂದೂ ಸಮಾಜ ಅಪೇಕ್ಷಿಸುವುದಾದರೆ, ಎಲ್ಲ ಗೌರವ ಮತ್ತು 
ಮನ್ನಣೆಗಳಿಂದ ಹರಿಜನರನ್ನು ತಮ್ಮ ದೇವಾಲಯಗಳಿಗೆ ಕರೆದುಕೊಂಡು ಹೋಗಲಿ. 
ಇಲ್ಲವಾದರೆ ಈ ಗುರಿ ಸಾಧಿಸುವವರೆಗೆ ಹರಿಜನರು ತಮ್ಮ ಗೃಹಗಳಲ್ಲೇ ಇದ್ದು ತಮ್ಮ 


178 - ಸಮಾಜಧರ್ಮ 


ಭಕ್ತಿ ಭಾವದ ಪವಿತ್ರ ಗಂಗೆಯಿಂದ ಪರಿಶುದ್ದರಾಗಲಿ. ಅವರು ಯಾವ ದೇವಾಲಯದ 
ಮುಂದೆಯೂ ಧರಣಿ ಹಿಡಿದು ಕೂಡಬೇಕಾದ ಅಗತ್ಯವಿಲ್ಲ. ಇಂಥ ಧರಣಿ ಹಿಡಿದು 
ಕೂಡುವುದರಿಂದ ಯಾವ ಯೋಗ್ಯತೆಯೂ ಬರದೆಂದು ನನ್ನ ಭಾವನೆ. ಅದು 
ಅಧರ್ಮ, ಪಾಪಕರ, ತ್ಯಾಜ್ಯ ಯೋಗ್ಯ. 


ಠಿ 
ಮತಾಂತರ 
ಮತಾಂತರ ಒಂದು ಪರಿಹಾರವಲ್ಲ 


ಹಿಂದೂಧರ್ಮವನ್ನು ಬಿಟ್ಟು ಇಸ್ಲಾಂ ಅಥವಾ ಕ್ರ ಸಮತಕ್ಕೆ ಒಟ್ಟೊಟ್ಟಾಗಿ ಮತಾಂತರ 
ಹೊಂದುವುದು ಹರಿಜನರಿಗೆ ಸೂಚಿಸಲಾದ ಪರಿಹಾರಗಳಲ್ಲಿ ಒ೦ದು. ಒ೦ದು ಮತವನ್ನು 
ತ್ಯಜಿಸುವುದರಿಂದ ಐಹಿಕ ಉನ್ನತಿ ಆಗುವುದಾದರೆ, ನಿಸ್ಸಂದೇಹವಾಗಿ ನಾನು ಅದನ್ನು 
ಸಲಹೆ ಮಾಡೇನು. ಆದರೆ ಮತವು ಹೃದಯಕ್ಕೆ ಸಂಬ೦ಧಪಟ್ಟುದು. ಎಷ್ಟೇ ದೈಹಿಕ 
ಅನಾನುಕೂಲ ಬಂದರೂ ಅದು ಮತವನ್ನು ತ್ಯಜಿಸುವುದಕ್ಕೆ ಆಧಾರವಾಗಲಾರದು. 
ಪ೦ಚಮರಿಗೆ ಕೊಡಲಾಗುತ್ತಿರುವ ಕ್ರೂರ ಪರಿಭಾವನೆ ಹಿಂದೂಧರ್ಮದ ಒಂದು 
ಅ೦ಶವಾಗಿದ್ದರೆ. ಮತವನ್ನು ಒಂದು ಅ೦ಧಶ್ರದ್ಧೆಯನ್ನಾಗಿ ಪರಿಗಣಿಸದ ನನ್ನಂಥವರಿಗೂ 
ಮತ್ತು ಇತರರಿಗೂ ಅದನ್ನು ತ್ಯಜಿಸಿ, ಅದರ ಪವಿತ್ರ ಹೆಸರಿನಲ್ಲಿ ನಡೆವ ಎಲ್ಲ 
ಕೆಡುಕನ್ನೂ ಕ್ಷಮಿಸಿಬಿಡುವುದು ಒಂದು ಪ್ರಧಾನ ಕರ್ತವ್ಯವಾಗುತ್ತಿತ್ತು. ಆದರೆ, 
ಅಸ್ಪಶ್ಯತೆಯು ಹಿಂದೂಧರ್ಮದ ಒಂದು ಅಂಶವಲ್ಲವೆಂದು ನನ್ನ ನಂಬಿಕೆ. ಎಲ್ಲ 
ಪ್ರಯತ್ನಗಳಿಂದಲೂ ತೆಗೆದುಹಾಕಲ್ಪಡಬೇಕಾದ ಮೇಲಿನ ಅನವಶ್ಯ ಬೆಳವಣಿಗೆ ಅದು. 
ಈ ಕಳಂಕದಿಂದ ಹಿಂದೂಧರ್ಮವನ್ನು ದೂರಮಾಡಲು ಸ್ಥಿರ ಸ೦ಕಲ್ಪಮಾಡಿರುವ 
ಅಸಂಖ್ಯ ಹಿಂದೂ ಸುಧಾರಕರಿದಾರೆ. "ಆದುದರಿಂದ, ಮತಾಂತರ ಯಾವ 
ರೀತಿಯಲ್ಲಿಯೂ ಒಂದು ಪರಿಹಾರವಲ್ಲದೆಂದು ನನ್ನ ಅಭಿಪ್ರಾಯ. 

ಮತಾಂತರದ ಹದರಿಕೆಯನ್ನು ತೋರಿಸುವವರಿಗೆ ಮತವೆಂದರೇ 
ನೆಂಬುದರಿಯದೆಂದು ನನ್ನ ನಮಭಾವನೆ. ಮತವು ಜನನದಿಂದ ಮರಣ ಪರ್ಯಂತ 
ಇರುವಂಥದು, ಒಬ್ಬ ಮನುಷ್ಯ ತನ್ನ ಬಟ್ಟೆಗಳನ್ನು ಬದಲಾಯಿಸುವಂತೆ ಮತವನ್ನು 
ಬದಲಿಸಲಾರ ಅದು ಮರಣಾ ನಂತರವೂ ಇರುತ್ತದೆ. ಇತರರ ಪ್ರೀತ್ಯರ್ಥವಾಗಿ 
ಒ೦ದು ಮತವನ್ನವಲಂಬಿಸಲು ಸಾಧ್ಯವಿಲ್ಲ ಒಬ್ಬ ಒ೦ದು ಮತಾವಲಂಬಿಯಾಗಿರದೆ 
ಅನ್ಯಥಾ ಇರಲಾರ. ವಿಶ್ವಾಸವುಳ್ಳ ಪತಿ ಇತರ ಯಾವ ಹೆಣ್ಣನ್ನೂ ಪ್ರೀತಿಸದಷ್ಟು ತನ್ನ 
ಪತ್ನಿಯನ್ನು ಪ್ರೀತಿಸುತ್ತಾನೆ. ಇಬ್ಬರ ಸಂಬಂಧ ರಕ್ತಸ೦ಬ೦ಧವನ್ನು ಮೀರಿದದು. 


ಸಮಾಜಧರ್ಮ - 179 


ಹಾಗೆಯೇ ಮತಸಂಬಂಧವೂ ಅದು ಹೃದಯಸ್ಸ ವಿಷಯ. ತಾವೇ ಉತ್ತಮರೆಂದು 
ಭಾವಿಸಿಕೂಳ್ಳುವ ಹಿಂದೂಗಳಿಂದ ಚಿತ್ರಹಿಂಸೆಗೊಳಗಾದರೂ ಹಿಂದೂಮತವನ್ನು 
ಅನುಸರಿಸುವ ಹರಿಜನರು ಉತ್ತಮ ಹಿಂದೂ ಆದಾರು. ತಾವೇ ಉತ್ತಮರೆಂಬ 
ಭಾವಿಸಿಕೂಳ್ಳುವವರು ತಮ್ಮ ಕರ್ಮದಿಂದಲೇ ಹಿಂದೂಧರ್ಮ ನಿರಾಕರಣೆ 
ಮಾಡಿದಂತಾಗುತ್ತದೆ. ಆದುದರಿಂದ ಹಿಂದೂಧರ್ಮವನ್ನು ತ್ವಜಿಸುವೆವೆಂದು ಬೆದರಿಕೆ 
ಹಾಕುವವರು ತಮ್ಮ ಧರ್ಮದ್ರೋಹಿಗಳೆಂದು ನನ್ನ ಅಭಿಪ್ರಾಯ. 

(ಯಂಗ್‌ ಇಂಡಿಯಾ: ೪-೬-೨೫) 

ಮತಾಂತರಗಳು 


ಸವರ್ಣ ಹಿಂದೂಗಳ ಚಿತ್ರಹಿಂಸೆಗೊಳಗಾಗಿ, ಅವರಿಂದ ಎಂದಾದರೂ ಸಹಾಯ 
ಪಡೆಯಬಹುದೆಂಬ ಆಶೆಯೆಲ್ಲ ಬಯಲಾಗಿ, ಬಡ ಹರಿಜನರು ಕ್ರೈಸ್ತಮತದಲ್ಲಿ 
ರಕ್ಷಣೆಯನ್ನು ಅರಸುವುದು ನಮಗೇನೂ ಆಶ್ಚರ್ಯವನ್ನುಂಟು ಮಾಡಬೇಕಾಗಿಲ್ಲ. ಈ 
ದುಃಖವನ್ನು ಪ್ರಬಲವಾದ ಶಕ್ತಿಯಯನ್ನಾಗಿ ನಾವು ಪರವರ್ತಿಸಲು ಅಸಮರ್ಥರಾದರೆ 
ಅದು ನಿಷ್ಪಯೋಜನಕ್ಕಿಂತ ಹೀನ, ಸನ್ನಿವೇಶದ ಕ್ಷೇಶಕ್ಕೆ ತುತ್ತಾಗಿ ಆದ ಪರಿವರ್ತನೆ. 
ಆದರೆ, ತಮ್ಮ ಆರ್ಥಿಕ ಸ್ಥಿತಿಯನ್ನು ಉತ್ತಮಪಡಿಸಿಕೊಳ್ಳಬೇಕೆಂಬ ದೃಷ್ಟಿಯಿ೦ದಲೂ 
ಚಿತ್ರಹಿಂಸೆಯಿಂದ ರಕ್ಷಣೆ ಹೊಂದಬೇಕೆಂಬ ದೃಷ್ಟಿಯಿಂದಲೂ, ಹರಿಜನರು ತಮ್ಮ 
ಮತವನ್ನು ಬದಲಾಯಿಸಿದರೆ, ಆದಕ್ಕೋಸ್ಕರ ನಾವು ಗೊಣಗಾಡಬೇಕಾಗಿಲ್ಲ. 

ಮತಾಂತರದ ಕಾರಣಕ್ಕಾಗಿ ನಾವು ವ್ಯವಸಪಡಬೇಕು. ಇದಕ್ಕೆ ಸವರ್ಣ ಹಿಂದೂಗಳು 
ಕಾರಣವಲ್ಲವೆಂಬುದನ್ನು ಅರಿತು ಒಪ್ಪಿಕೊಳ್ಳೋಣ. ಅವರು ಈ ಸಲಹೆಗೆ 
ಕಿವಿಗೊಡುವರೆ? ಮತಾಂತರಗಳು ವ್ಯಾಧಿಯ ಒಂದು ಸಣ್ಣ ಪರಿಣಾಮ ಮಾತ್ರ, 
ಕಾರಣವನ್ನು ತೆಗೆದುಹಾಕಿದರೆ, ಮತಾ೦ತರಗಳೂ ಇನ್ನೂ ಇತರ ಕೆಟ್ಟ ಪರಿಣಾಮಗಳೂ 
ನಿಲ್ಲುವುವು. 

(ಹರಿಜನ: ೨೨-೩-೩೫) 

ತಮ್ಮ ಮತದವರೇ ಎಂದು ನಟಿಸುವ ಕೆಲವರು ತಮಗೆ ದೇವಾಲಯ ಪ್ರವೇಶ 
ಮಾಡಲು ಪ್ರತಿಬಂಧಕ ಮಾಡುವರೆಂಬ ಕಾರಣದಿಂದ ತಮ್ಮ ಮತ ತ್ಯಜಿಸುವೆವೆಂದು 
ಬೆದರಿಕೆ ಹಾಕುವವರಲ್ಲಿ ಏನೂ ಧಾರ್ಮಿಕ ಭಾವನೆ ಇಲ್ಲ. ಅಂಥ ಜನ ಧಾರ್ಮಿಕ 
ಚೈತನ್ಯದಿಂದ ಪೇರಿತರಾದವರೆಂದು ಹೇಳಲು ಸಾಧ್ಯವಿಲ್ಲ. ದೇವಾಲಯಗಳು ಅರ್ಚನೆಯ 
ಸ್ಥಾನಗಳು. ನಂಬಿಕೆ ಇರುವವರಿಗೆಲ್ಲ ಅವು ಇದ್ದೇ ಇರುತ್ತವೆ ಧರ್ಮದ ಹೆಸರಿನಲ್ಲಿ 
ಹಿ೦ಸಾಕೃತ್ಯ ನಡೆವುದು ಇಂದಿಗೆ ಹೊಸದಲ್ಲ. ಅದು ಧರ್ಮದಷ್ಟೇ ಹಿಂದಿನಿಂದ 
180 - ಸಮಾಜಧರ್ಮ 


ಬಂದುದು. ಅದು ಹಿಂಸೆಗೆ ಗುರಿಯಾದವರನ್ನು ಪರೀಕ್ಷಿಸಿಶುದ್ಧ ಮಾಡುತ್ತದೆ. ಅವರ 
ಧರ್ಮನಿಷ್ಠಯನ್ನು ಸ್ಥಾಪಿಸುತ್ತದೆ. ಹರಿಜನರು ತಾಳ್ಮೆಯಿಂದ ಹಿಂಸೆಯನ್ನು 
ಸಹಿಸಿಕೊಂಡರೆ, ಅಂತ್ಯದಲ್ಲಿ ಅವರಿಗೆ ವಿಜಯ ಕಟ್ಟಿಟ್ಟದ್ದು, ತಮಗೆ ದೇವಾಲಯ 
ಪ್ರವೇಶದ ಹಕ್ಕು ಅಂಗೀಕರಿಸಲ್ಪಟ್ಟಿಲ್ಲವೆಂಬ ಕಾರಣದಿಂದಲೇ ಅನಾದಿಕಾಲದಿಂದ 
ಅವರು ದೂರಿಡದೆ ಅನುಸರಿಸುತ್ತ ಬಂದಿರುವ ಮತವನ್ನು ತ್ಯಜಿಸುವೆನೆಂಬ ಬೆದರಿಕೆಯು 
ಸಾಧುವಾಗಲಾರದು. ಹರಿಜನರು ಹಿಂದೂ ಕುಲವನ್ನು ತ್ವಜಿಸುವ ಬಗೆಗೆ ಸನಾತನಿಗಳು 
ಲಕ್ಷಿಸದೆ ಇರಬಹುದು. ಸುಧಾರಕರಿಗೆ ಇದು ಹೋರಾಟದ ಕಾರಣವಾಗದಿದ್ದರೆ. 
ಅವರು ದಿಕ್ಕು ತೋಚದ ಸ್ಥಿತಿಗೆ ಹೋದಾರು. ಅದೃಷ್ಟವಶಾತ್‌, ಚಿತ್ರಹಿಂಸೆ 
ಗೊಳಗಾಗಿದ್ದರೂ ತಮ್ಮ ಮತದಲ್ಲಿ ಅಚಲ ನಿಷ್ಠಾ ್ಸಿವಂತರಾದ ಹತ್ತಾರು ಸಹಸ್ರ 

ಹರಿಜನರಿದಾರೆ. 
ಧರ್ಮವು ಪ್ರಧಾನವಾಗಿ ವೈಯಕ್ತಿಕ ವಷಯ. ಅದು ವ್ಯಕ್ತಿಗೂ ಅವನ 
ಪರಮಾತ್ಮನಿಗೂ ಸಂಬ೦ಧಪಟ್ಟುದು. ಅದನ್ನು ಎಂದಿಗೂ ಕೊಡ ತರುವ ಎಷಯವನ್ನಾಗಿ 

ಮಾಡಬಾರದು. 
(ಹರಿಜನ: ೨೯-೩-೩೫) 


ಡಾ. ಮೊಟ್‌ : “ಅಸ್ಪ ಶೃತಾ ನಿವಾರಣ ನಿಮ್ಮ ಬಾಳ ಕರ್ತವ್ಯ. ಭಾರತದ 
ಹೊರಗಡೆಯೂ ಈ ಚಳುವಳಿಗೆ ಪ್ರಾಮುಖ್ಯತೆ ಇದೆ. ಆದರೂ, ಈ ವಿಷಯದ 
ಬಗೆಗೆ ಇರುವಷ್ಟು ವಿಚಾರಗೊಂದಲ ಬಹಳ ಕಮ್ಮಿ ವಿಷಯಗಳ ಬಗೆಗೆ ಇದೆ. 
ಉದಾಹರಣೆಗೆ, ಪಾದರಿಗಳನ್ನೂ ಅವರ ಸಂಸ್ಥೆಗಳನ್ನೂ ನೋಡಿ. ಎಲ್ಲರ ಮನಸ್ಸೂ 
ಒಂದೇ ಇಲ್ಲ. ನಾವೆಲ್ಲಾ ಮಾಸ ರಾಗಿ ಯೆ ಅಡಚಣೆ ಇಲ್ಲದಂತೆ ಎಷ್ಟರಮಟ್ಟಿಗೆ 
ನೆರವಾಗಬಲ್ಲೆವು ಎ೦ಬುದನ್ನು ಶೋಧನೆ ಮಾಡಬೇಕಾದುದು ತುಂಬ ಅವಶ್ಯ ಪ್ರಪಂಚ 
ಮೂರುನೂರು ಪ್ರಸಾರ ಸಂಸ್ಥೆಗಳನ್ನೊ ಳಗೊಂಡ ಅಂತರರಾಷ್ಟೀಯ ಪ್ರಸ ಪರ ಸಂಸ್ಥೆಯ 
ಅಧ್ಯಕ್ಷ ನಾನು. ಈ ಸಂಸ್ಥೆಗಳ ವರದಿಗಳು ನನ್ನ ಮುಂದೆ ಇವೆ. ಇವುಗಳನ್ನು 
ನೋಡಿ ಅಸ್ತ ಶ್ಯರ ಬಗೆಗೆ ಈ ಸಂಸ್ಥೆಗಳ ಆಸಕ್ತಿ ಹೆಚ್ಚುತಿದೆ. ಎಂದು ಹೇಳಬಲ್ಲೆ. ಈ 
ಪ್ರಸಾರ ಸಂಸ್ಥೆ ಸ್ಥಗಳವರು ಎಲ್ಲಾದರೂ ತಪ್ಪು i "ಹಿಡಿದಿದ್ದರೆ ಅದನ್ನು ನೀವು 
ಸ್ವತಂತ್ರವಾಗಿ "ನನ್ನಲ್ಲಿ ಹೇಳುವುದಾದರೆ, ದಾನ ತುಂಬ ಆಸಕ್ತಿ ವಹಿಸುತೇನೆ. ಈ 
ಸಂಸ್ಥೆಗಳ ಉದ್ದೇಶ ನೆರವನ್ನು ನೀಡುವುದೇ ಹೊರತು ಅಡಚಣೆಯನ್ನು ಒಡ್ಡುವುದಲ್ಲ. 


ಸಮಾಜಧರ್ಮ - 181 


ಗಾಂಧೀಜೀ : ಕ್ರೈಸ್ತಮತ ಪ್ರಸಾರ ಸಂಸ್ಥೆಗಳ ಚಟುವಟಿಕೆಗಳು ನನಗೆ 
ವ್ಯಥೆಯನ್ನುಂಟುಮಾಡಿವೆ ಎಂದು ಈ ಸಂದರ್ಭದಲ್ಲಿ ಹೇಳದೆ ಇರಲಾರೆ. ಡಾ. 
ಅ೦ಬೇಡ್‌ಕರ್‌ ಸಿಡಿಗು೦ಡನ್ನು ಹಾರಿಸಿದೊಡನೆ ಮುಸರ್ಲ್ಮಾ ಮತ್ತು ಸಿಕ್ಕರೊಡನೆ 
ಇವರೂ ಕೂಡಿಕೊ೦ಡರು.ಎಲ್ಲರೂ ಸೇರಿ ಅದಕ್ಕೆ ಅತಿ ಮಹತ್ವ ಕೊಟ್ಟರು. ಅನ೦ತರ 
ಎಲ್ಲರೊಳಗೆ ಪೈಪೋಟಿ ಆರಂಭವಾಯಿತು. ಮುಸ್ಲಿಂ ಸಂಸ್ಥೆಗಳು ಈ ರೀತಿ 
ಮಾಡುವುದನ್ನು ನಾ ಅರ್ಥ ಮಾಡಿಕೊಳ್ಳಬಲ್ಲೆ, ಏಕೆಂದರೆ, ಹಿಂದೂಗಳೂ 
ಮುಸಲ್ಮಾನರೂ ಪರಸ್ಪರ ಕಿತ್ತಾಡುತ್ತಿದಾರೆ. ಈ ಮಧ್ಯೆ ಸಿಕ್ಕರು ಪ್ರವೇಶಿಸಿದ್ದಂತೂ 
ಒಂದು ಒಗಟೆಯೇ . ಆದರೆ, ಕ್ರೈಸ್ತ ಮತಪ್ರಸಾರ ಸಂಸ್ಥೆಗಳು ಮಾತ್ರ ತಮ್ಮ ಪ್ರಯತ್ನ 
ಆತ್ಮೋನ್ನತಿ ಪ್ರಯತ್ನ ಎಂದು ಹೇಳಿಕೊಳ್ಳುತ್ತಿದಾರೆ. ತಮ್ಮ ಗುಂಪಿನ ಸಂಖ್ಯೆಯನ್ನು 
ಹೆಚ್ಚಿಸಿಕೊಳ್ಳುವ ಪೈಪೋಟಿಯಲ್ಲಿ ಕ್ರೈಸ್ತ ಸ೦ಸ್ಥೆಗಳೂ ಮುಸ್ಲಿಂ ಮತ್ತು ಸಿಕ್ಕರೊಂದಿಗೆ 
ಪೈಪೋಟಿ ಮಾಡುತ್ತಿರುವುದನ್ನು ನೋಡಿ ನನಗೆ ವ್ಯಥೆಯಾಗಿದೆ. ಅದು 
ವಿಕಾರಯುತವಾಗಿಯೂ ಧರ್ಮ ಪೈಪರೀತ್ಯವಾಗಿಯೂ ನನಗೆ ಕಂಡುಬಂದಿದೆ. 
ಅವರು ಡಾ. ಅಂಬೇಡ್ಕರ್‌ ಒಂದಿಗೆ ಗುಪ್ತಸಮಾಲೋಚನೆಗಳನ್ನೂ ಮಾಡಿದ್ದುಂಟು. 
ಹರಿಜನರ ಉನ್ನತಿಗಾಗಿ ನೀವು ಮಾಡುವ ಪ್ರಾರ್ಥನೆ ನನಗೆ ಅರ್ಥವಾಗಿ ಮೆಚ್ಚುತ್ತಿದ್ದೆ. 
ಇದಕ್ಕೆ ಪ್ರತಿಯಾಗಿ, ನೀವು ಹೇಳುವುದನ್ನು ಅರ್ಥಮಾಡಿಕೊಳ್ಳಲು ಮಾನಸಿಕ 
ಶಕ್ತಿಯಾಗಲೀ, ಬುದ್ಧಿಶಕ್ತಿಯಾಗಲೀ ಇಲ್ಲದ ಜನಕ್ಕೆ ಮೊರೆ ಇಟ್ಟರೆ; ಜೀಸಸ್ಟೋ, 
ಮೊಹಮ್ಮದನೋ, ನಾನಕನೋ, ಯಾರೋ ಅವರ ವಿಷಯವಾಗಿ ಏನೂ ಎಚಾರಮಾಡಿ 
ತಿಳಿದುಕೊಳ್ಳುವ ಬುದ್ಧಿಶಕ್ತಿ ಇಲ್ಲದ ಜನ ಅವರು.” 

ಸಾ.ಮೊಟ್‌ರವರು ಕ್ಯಾಂಟರ್‌ಬರಿಯ ಆರ್ಚ್‌ಬಿಷಪ್ಪನ ಭಾಷಣವನ್ನೂ, ತಾವು 
ಅವರೊಂದಿಗೂ ಇಂಗ್ಲೆಂಡಿನ ಇತರ ಕ್ರೈಸ್ತಮತಪ್ರಸಾರ ಮುಖಂಡರೊಡನೆಯೂ 
ನಡೆಸಿದ ಮಾತುಕತೆಯ ವಿಷಯವನ್ನು ತಿಳಿಸಿ, ಕ್ರೈಸ್ತರು ಹಿಂದೂಸ್ಥಾನದ ಜನರ 
ಮತಾಂತರ ಮಾಡುವ ವಿಚಾರದಲ್ಲಿ ಇತರ ಯಾರೊಂದಿಗೂ ಪೈಪೋಟಿ 
ನಡೆಸುತ್ತಿಲ್ಲವೆಂಬ ಅಂಶವನ್ನು ಒತ್ತಿ ಹೇಳಿದರು. ಇದೇ ಬಗೆಯ ನಂಬಿಕೆಯನ್ನು 
ಇತರ ಕ್ರೈಸ್ತ ಮುಖಂಡರೂ ತಮಗೆ ಕೊಟ್ಟದ್ದಾರೆಂದೂ, ಆದರೆ, ಕೆಲವು ಲೌಕಿಕ 
ಪತ್ರಿಕೆಗಳಲ್ಲಿ ಸ್ವೀಕರಿಸಲು ಸಿದ್ಧರಾಗಿರುವವರಿಗೆ ತಾವು ೫೦ ಮಿಲಿಯ ಜನರನ್ನು 
ಮತಾಂತರಕ್ಕೆ ಕೊಡಲು ಸಿದ್ಧರಾಗಿರುವುದಾಗಿ ಡಾ. ಅಂಬೇಡ್ಕಾರ್‌ರು ತಿಳಿಸಿರುವರೆಂದು 
ಪ್ರಕಟವಾಗಿದೆ ಎಂದೂ, ಇದು ಒಂದು ಅಗಾಧವಾದ ಅಪಸೇವೆ ಯಾಗುವುದೆಂದು 
ತಾವು ಭಾವಿಸುವುದಾಗಿಯೂ ತಿಳಿಸಿದರು. ಮುಂದುವರಿಸಿ, ಅತ್ಯಂತ ನಂಬಿಕೆಗೆ 
ಅರ್ಹರಾದ ಪ್ರಾಟಿಸ್ಟೆಂಟ್‌ ಮತಪ್ರಸಾರ ಸಂಸ್ಥಗಳ ಮುಖಂಡರು, ಗಾಂಧೀಜೀ 


182 - ಸಮಾಜಧರ್ಮ 


ತಿಳಿಸುವಂತೆ ತುಂಬ ಎಚ್ಚರಿಕೆಯಿಂದ ಇರುವರೆಂದೂ ಅವರು ಹೆಚ್ಚು ಹೆಚ್ಚಾಗಿ ಅಸ್ಪ] ಶ್ವರ 
ಸೇವೆಯಲ್ಲಿ ನಂಬುವರೆಂದೂ, ತಾವು ವಿವೇಕಯುಕ್ತರಾಗಿ ಮಾಡಬಹುದಾದುದನ್ನೂ 
ಮಾಡಬಾರದುದನ್ನೂ ಸೂಚಿಸಬೇಕೆಂದು ಕೇಳಿದರು. 

ಗಾಂಧೀಜೀ: “ಡಾ. ಅಂಬೇಡ್ಕರ್‌ ಅವರ ಯೋಚನೆ ಮತ್ತು ಚಳುವಳಿಯ 
ವಿಷಯವಾಗಿ ನೀವು ಪೂರ್ಣ ಶಾಂತಿಯಿಂದಲೂ, ನಿರ್ಲಕ್ಷ್ಯ ಭಾವದಿಂದಲೂ 
ಇರಬಹುದು. ಅವರ ಪ್ರಾರ್ಥನೆಗೆ ಏನಾದರೂ ಪ್ರತಿಕ್ರಿಯೆ ಕಂಡುಬರುವುದಾದರೆ, 
ಮತ್ತು ಅವರೂ ಹರಿಜನೂ ಒಂದು ತೀರ್ಮಾನಕ್ಕೆ ಬಂದು ನಿಮ್ಮ ಬಳಿಸಾರಿದರೆ, 
ನಿಮ್ಮ ಅಂತರಾತ್ಮ ಬೋಧಿಸುವ ಬಗೆ ನೀವು ಕಾರ್ಯಕ್ರಮ ಕೈಗೊಳ್ಳಬಹುದು. ಆದರೆ 
ಈ ದಿನವೇ ಅಂಬೇಡ್ಕರ್‌ರೂ, ಹರಿಜನರೂ ಏನು ಮಾಡುವರೆಂಬ ಬಗೆಗೆ 
ಯೋಚಿಸುವುದು ಅಕಾರಕವೂ ಮತ್ತು ಅವಸರದಿಂದ ಕೂಡಿದುದೂ ಎನಿಸುತ್ತದೆ.” 

ದೀನಬಂಧು ಆಂಡ್ರೂಸರು ಲಕ್ನೋ ಸಮ್ಮೇಳನವನ್ನು ಕುರಿತು ಟೀಕಿಸಿದರು. 
ಅದಕ್ಕೆ ಡಾ. ಮೊಟ್‌ ಅವರು, ಆ ಸಮ್ಮೇಳನದ ಧಾನಿ ಅಧಿಕೃತವಲ್ಲವೆಂದು 
ಉತರವಿತರು. | 

ಗಾಂಧೀಜೀ : “ ಕೈಸ್ತಮತಸಂಸ್ಥೆಗಳು ಏನೂ ನುಡಿಯದೆ ಸುಮ್ಮನಿರುವುದರಿಂದ 
ಅದು ಆಧಿಕೃತವಾಗುತ್ತದೆ. ಅವು ಸಮ್ಮೇಳನದಲ್ಲಿ ನಡೆದುದೆಲ್ಲವನ್ನೂ ನಿರಾಕರಿಸಿದ್ದರೆ 
ಸರಿಯಾಗುತ್ತಿತ್ತು. ಆದರೆ, ಲಕ್ನೋ ಸಮ್ಮೇಳನದಲ್ಲಿ ಸೇರಿದ್ದವರು, ಅಷ್ಟಾಗಿ ತೀವ್ರಾಭಿಪ್ರಾಯ 
ಹೊಂದದಿರುವ ಪ್ರಸಾರ ಸಂಸ್ಥೆಗಳ ಭಾವವನ್ನು ವ್ಯಕ್ತಪಡಿಸುವುದಾಗಿ ಭಾವಿಸಿರಬೇಕು,” 

ಡಾ. ಮೊಟ್‌ : “ಆದರೆ, ಒಂದು ನಿರಾಕರಣೆ ಇತ್ತಲ್ಲ.” 

ಗಾಂಧೀಜೀ : ಸ್ನೇಹಿತರೊಳಗೂ ಈ ಬಗೆಯ ವಿಚಾರ ಗೊಂದಲ ಮತ್ತು 
ಅಭಿಪ್ರಾಯಭೇದ ಇರುವುದು ನಿಜವಾಗಿಯೂ ವ್ಯಸನಕರ ಸೈತಾನನಗೆ ಇದಕ್ಕಿಂತ 
ಹೆಚ್ಚಾಗಿ ಏನೂ ಬೇಡ. ನನ್ನ ಬಾಳು ಬಹುಮಟ್ಟಿಗೆ ಬುದ್ದಿವಂತರ ವರ್ಗದ ಸೇವೆಯಲ್ಲಿ 
ಕಳದಿದೆ. ಈ ಚಳುವಳಿಯಲ್ಲಿ ನೆರವು ನೀಡಬೇಕೆಂದು ನನ್ನ ಆತ್ಮ ಪರಿತಪಿಸುತ್ತಿದೆ” 

ಹಿಂದೂಗಳ ನಡುವೆ ಕೆಲಸಮಾಡುತ್ತಾ ನೆರವು ನೀಡಿರುವ. ಒಳ್ಳೆಯ ಕ್ಷೆ ಕ್ರೈಸ್ತರ 
ನಿದರ್ಶನವನ್ನು ಕೊಟ್ಟರು. ಇಂಥವರಲ್ಲಿ ಡಾ. ಕೃರ್ಥಾ ಒಬ್ಬರು. We ಹರಿಜನರ 
ಪಥ Rik ಮಾಡುವುದಕ್ಕೆ ತುಂಬ ಶ್ರಮಿಸುತ್ತಿದ್ದರು. ಮಿಸ್‌. ಬಾರ್‌ ಮತ್ತು 
ಮಿಸ್‌. ಮ್ಯಾಡನ್‌ ಗ್ರಾಮ ಪುನರುಜ್ಜೀವನ ಚಳುವಳಿಯಲ್ಲಿ ಪೂರ್ಣ ನಿಮಗ್ನರಾಗಿದ್ದರು. 
ಅನಂತರ “ತಿರುವಾಂಕೂರಿನಲ್ಲಿ ಇಳವರುಗಳನ್ನು ಹಿಂದೂ ಪಂಗಡದಿಂದ 
ಸೆಳದುಕೊಳ್ಳುವುದಕ್ಕಾಗಿ ನಡೆಯುತ್ತಿರುವ ಅಸಭ್ಯ ಪೈಪೋಟಿ ಕುರಿತು ಹೇಳಿದರು. 


ಸಮಾಜಧರ್ಮ - 183 


ತಿರುವಾಂಕೂರಿನ ಇಳವರುಗಳು ದೇವಾಲಯ ಪ್ರವೇಶ ಬೇಕೆ? ಎಂಬುದಾಗಿ ನೀವು 
ಪ್ರಶ್ನಿಸುವುದು ಪ್ರಯೋಜನವಿಲ್ಲ. ಒಂದುವೇಳೆ ಅವರಿಗೆ ಅದು ಬೇಡವಾಗಿದ್ದರೂ 
ನಾನು ಅನುಭವಿಸುವ ಹಕ್ಕನ್ನೇ ಅವರೂ ಅವುಭವಿಸುವಂತೆ ಮಾಡಬೇಕಾದುದು 
ನನ್ನ ಕರ್ತವ್ಯ. ಇದಕ್ಕಾಗಿಯೇ ಅಲ್ಲಿನ ಸ ಸುಧಾರಕರು ಹರಿಜನರಿಗೆ ದೇವಾಲಯಗಳನ್ನು 
ತೆರೆಯವುದಕ್ಕೋಸ್ಕರ ಹರಪ್ರಯತ್ನ ಮಾಡುತ್ತಿದಾರೆ.” (ತಿರುವಾಂಕೂರಿನಲ್ಲಿ ಪನ 
ದೇವಾಲಯ ಪ್ರವೇಶಕ್ಕೆ ರೋ? ರಾಜ್ನ ಘೋಷಣೆ ನಡೆಯುತ್ತಿದ್ದ ಘಳಿಗೆಯಲ್ಲೇ 
ಈ ಸಂಭಾಷಣೆ ನಡೆಯುತ್ತಿದ್ದುದು ಒ೦ದು ವಿಚಿತ್ರ) 

ಡಾ. ಮೊಟ್‌ : “ಅದರೆ. ನಾವು ಅವರ ಸೇವೆ ಮಾಡಬೇಡವೆ?” 

ಗಾಂಧೀಜೀ : “ಅವಶ್ಯಕವಾಗಿ. ಮಾಡಿ; ಆದರೆ ನಿಮ್ಮ ಸೇವೆಯ ಪ್ರತಿಫಲ 
ಮತಾಂತರವಾಗದಿರಲಿ.” 

ಡಾ. ಮೊಟ್‌ : ಅವರು ಕ್ರೈ ಸರಾಗಲಿ, ಬಿಡಲಿ, ಅವರ ಸೇವೆ ಸಲ್ಲಿಸಬೇಕೆಂಬ 
ಅಂಶವನ್ನು ನಾ ಒಪುತ್ತೇನೆ. ಕ್ರಿಸ್ತ ಆಕರ್ಷಣೆಯನ್ನೂ ತೋರಲಿಲ್ಲ. ಅವನಿತ್ತುದು 
ಸೇವೆ ಮತ್ತು ತ್ಯಾಗ,” 

ಗಾಂಧೀಜೀ : “ಕ್ರೈಸ್ತರು ಈ ಸುಧಾರಣಾ ಚಳುವಳಿಯಲ್ಲಿ ಭಾಗವಹಿಸಬೇಕಾದರೆ 
ಮತಾಂತರದ ಭಾವನೆಯೇ ಅವರ ಮನದಲ್ಲಿ ಸುಳಿಯಬಾರದು.” 

ಡಾ. ಮೊಟ್‌ : “ಈ ಆಭಾಸಕರ ಪೈಪೋಟಿಯನ್ನು ಬಿಟ್ಟು, ಅವರು ಬೈಬನ್ನು 
ಅಂಗೀಕರಿಸುಂತೆ ಬೋಧಿಸಬಾರದೆ?” | 

ಗಾಂಧೀಜೀ : ಡಾ. ಮೊಟ್‌ ಅವರೇ, ನೀವು ಬೈಬಲನ್ನು ಒಂದು ಹಸುವಿಗೆ 
ಬೋಧಿಸುವಿರಾ? ಕೆಲವು "ಅಸ್ಪ ಶ್ಯರು' ತಿಳಿವಳಿಕೆಯಲ್ಲಿ ಹಸುಗಳಿಗಿಂತಲೂ ಕಡೆ. 
ಅವರು ಇಸ್ಲಾಂ, ಓನ್‌ ಕ್ರೈಸ್ತ ಸಧರ್ಮ ಇವುಗಳ ಪರಸರ ಹಿರಿಮೆಯನ್ನು 
ಪೃಥಕ್ಕರಿಸಿ ತಿಳಿದುಕೊಳ್ಳಲಾರರು. ನೀವು ನಿಮ್ಮ ಅನುಷ್ಠಾನದ ಮೂಲಕವೇ ಬೊಧಿಸಲು 
ಸಾಧ್ಯ ಗುಲಾಬಿ ಹೂ, "ಬನ್ನಿ, ನನ್ನ ಸ ಸೌರಭವನ್ನು ಸೇವಿಸಿ' ಎಂಬುದಾಗಿ ಎಂದಿಗೂ 
ಹೇಳದು. 

ಡಾ. ಮೊಟ್‌ : “ಆದರೆ ಕ್ರಿಸ್ತ ಹೀಗೆ ಹೇಳಿದಾನೆ : "ಬೋಧಿಸಿ, ಶಿಕ್ಷಣ ಕೊಡಿ'. 
ಶ್ರವಣದಿಂದಲೂ ಆಸ್ತಿಕತೆ ಹುಟ್ಟುತ್ತದೆ. ಆ ಶ್ರವಣ ದೇವವಾಣಿಯಾಗಬೇಕು. ನಾನೂ 
ಒಂದಾನೊಂದು ಕಾಲದಲ್ಲಿ ನಾಸ್ತಿಕನಾಗಿದ್ದೆ. ಒಂದು ದಿನ ಕೇಂಬ್ರಿಜ್ಜಿನ ಪ್ರಸಿದ್ಧ 
ಕ್ರಿಕೆಟ್‌ ಆಟಗಾರ ಜಿ.ಇ.ಕೆ ಸ್ಮಡ್‌ ಅವರು ನನ್ನ ವಿಶ್ವವಿದ್ಯಾಲಯಕ್ಕೆ 
ಸಂಚಾರೋಪನ್ಯಾಸಿಯಾಗಿ ಬಂದು ನನ್ನ ಕಣ್ಣು ತೆರೆಸಿದರು. ಅವರ ಬಾಳು ಮತ್ತು 
ಉಜ್ವಲ ನಿದರ್ಶನವೊ೦ದೇ ನನ್ನ ಪ್ರಶ್ನೆಗೆ ಉತ್ತರ ನೀಡಿ ನನ್ನ ಅಂತರಂಗದ 


184 - ಸಮಾಜಧರ್ಮ 


ಬಯಕೆಯನ್ನು ತೃಪ್ತಿಪಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ನಾನು ಅವರ ವಾಣಿ ಕೇಳಿ 
ಪರವರ್ತನೆ ಹೊಂದಿದೆ. ಬಾಳಿನಲ್ಲಿ ಅನುಷ್ಠಾನ ಪ್ರಧಾನವಾಗಬೇಕು. ಅನ೦ತರ 
ವಿವೇಕದಿಂದಲೂ, ಸಹೃದಯತೆಯಿ೦ದಲೂ ಪರಸತ್ಕ್ಯವನ್ನು ವಿಶಾಲಗೊಳಿಸುತ್ತಾ, ನಮ್ಮ 
ಕರ್ಮಗಳ ಮೇಲೂ, ಭಾವಗಳ ಮೇಲೂ ಅದರ ಬೆಳಕನ್ನು ಬೀರಿಕೊಳ್ಳುತ್ತಾ, 
ಬೌದ್ಧಿಕವಾಗಿ ಪ್ರಾಪ್ತವಾಗುವ ತೊಡಕುಗಳನ್ನೂ ಬಿಡಿಸಿಕೊಳ್ಳುತ್ತಾ. ಆದರಿಂದ 
ನಿಜಮುಕ್ತಿಯನ್ನು ಪಡೆಯಬೇಕು. ನಾಳೆಯೆ ಕ್ರೈಸ್ತರು ಹಿ೦ದಿರುಗಬೇಕೆಂದು ನೀವು 
ಅಪೇಕ್ಷಿಸುವುದಿಲ್ಲ ತಾನೇ.9” 

ಗಾಂಧೀಜೀ : “ಇಲ್ಲ ನಿಮಗೆ ನೆರವು ನೀಡಲು ಸಾಧ್ಯವಿಲ್ಲವಾದರೆ, ನೀವು ನಮ್ಮ 
ಕಾರ್ಯದ ನಡುವೆ ಪ್ರವೇಶಿಸಬಾರದೆಂದು ನನ್ನ ಇಚ್ಛೆ.” 

ಡಾ. ಮೊಟ್‌ : "ಕ್ರ ಅಸಧರ್ಮವಲ್ಲ ಬಾಳಿನ ಅನುಭವಗಳನ್ನು ಹಂಚಿಕೊಳ್ಳುವ 
ಧರ್ಮವಾಗಿರುವಾಗ ಮಾತಿನಿಂದಲೂ ಬಾಳನ್ನು ಭರಿಸದಿರಲು ಹೇಗೆ ಸಾಧ್ಯ?” 

ಗಾಂಧೀಜೀ : “ಹಾಗಾದರೆ ಅವರು ತಿರ್ಲುವಾಂಕೂರಿನಲ್ಲಿ ಮಾಡುತ್ತಿರುವುದು 
ಸರಿಯೆ? ನೀವು ಹೇಳುವುದಕ್ಕೂ ಅವರು ಮಾಡುವುದಕ್ಕೂ ತಾರತಮ್ಯವಿರಬಹುದು. 
ಆದರೆ ಗುಣದಲ್ಲಿ ತಾರತಮ್ಯವಿಲ್ಲ. ನೀವು ಹರಿಜನರೊಂದಿಗೆ ಹ೦ಚಿಕೊಳ್ಳಲಪೇಕ್ಷಿಸಿದರೆ 
ನನ್ನೊಡನೆಯೂ ಥಕ್ಕರ್‌ ಬಾಪಾ ಮತ್ತು ಮಹದೇವ ದೇಸಾಯಿಯೊಂದಿಗೊ 
ಹಂಚಿಕೊಳ್ಳಬಾರದೇಕೆ? ನೀವು ಹರಿಜನರಲ್ಲಿಗೇ ಹೋಗಿ, ಈ ಚಳುವಳಿಯನ್ನೇಕೆ 
ದುರುಯಪಯೋಗ ಪಡಿಸಿಕೊಳ್ಳಲು ಯತ್ನಿಸುವಿರಿ? ಇದನ್ನು ಬಿಟ್ಟು ನಮ್ಮಲ್ಲಿಗೇ 
ಏಕೆ ಬರಬಾರದು? | 

ಡಾ. ಮೊಟ್‌ : “ಪ್ರಸಕ್ತ ಚರ್ಚೆಯೆಲ್ಲ ಅಂಬೇಡ್ಕರ್‌ ಅವರ ಘೋಷಣೆ 
ಯಾದಂದಿನಿಂದ ಅನುಚಿತ ಉದ್ದೇಶಗಳೊಂದಿಗೆ ತಳುಕ ಹಾಕಲ್ಪಟ್ಟಿದೆ. ಇದು 
ವಿಸರ್ಜನೆಯಾಗಬೇಕು. ಜೀಸಸ್‌ ಹೀಗೆ ಹೇಳಿದಾರೆ: "ನೀವು ನನಗೆ ಸಾಕ್ಷೀಭೂತರು'. 
ಒಳ್ಳೆಯ ಕ್ರೈಸ್ತರು ತನ್ನ ಸ್ವಂತ ಜೀವನದಲ್ಲಿ ಗಳಿಸಿದ ಅನುಭವದಿ೦ದಲೂ ಅಥವಾ 
ಆತನ ಸ್ವಂತ ವೀಕ್ಷಣೆಯಿಂದಲೂ ಬಂದುದಕ್ಕೆ ಸಾಕ್ಷೀಭೂತನಾಗಬೇಕು. ಕ್ರೈಸ್ತನಿಗೆ 
ನಾವು ನಿಜವಾಗಿಯೂ ಸಾಕ್ಷೀಭೂತರಾಗದಿದ್ದರೆ ಅವನ ನಿಜವಾದ ಅನುಯಾಯಿಗಳೆ 
ನಿಸಿಕೊಳ್ಳಲಾರೆವು. ಅವನ ಬೋಧೆ ಹೀಗೆ: "ಮಬ್ಬು ಕಡಿದೆಡೆ ಹೋಗಿ ಬೋಧಿಸಿ 
ಅವರ ಕೈಹಿಡಿದು ಹೆಚ್ಚು ಬೆಳಕಿಗೊಯ್ಯಿರಿ'.” 

ಈ ಸಂದರ್ಭದಲ್ಲಿ ದೀನಬಂಧು ಆಂಡ್ರೋಸರು ಒಂದು ಒಪ್ಪಂದಕ್ಕೆ ಬರುವ 
ವಿಷಯವನ್ನು ಕುರಿತು ನುಡಿಯಲು ಅಪ್ಪಣೆ ಬೇಡಿ, ಹೀಗೆ ಹೇಳಿದರು: "ನಿಮಗೂ 
ಮತಪ್ರಚಾರಕರಿಗೂ ಮೂಲಭೂತ ವ್ಯತ್ಯಾಸಗಳಿವೆ. ಆದರೂ, ನೀವು ಅವರ ಗೆಳೆಯರು 


ಸಮಾಜಧರ್ಮ - 185 


ಅವರೊಂದಿಗೆ ಕಾರ್ಯಕ್ರಮದಲ್ಲಿ ಸೇರಿಲ್ಲವೆಂದು ನೀವು ಭಾವಿಸಿದೀರಿ. ಚರ್ಚಿನ 
ಮುಖಂಡರು ಈ ರೀತಿ ಹೇಳಬೇಕೆಂದು ನಿಮ್ಮ ಆಶಯವಾಗಬೇಕು: “ನಾವು ಕೊಚ್ಚೆ 
ನೀರಿನಲ್ಲಿ ಮೀನು ಹಿಡಿಯಲೆತ್ತಿಸುವುದಿಲ್ಲ. ವಿಶೇಷ ರೀತಿಯಲ್ಲಿ ಉದ್ಭವವಾಗಿರುವ 
ಪರಿಸ್ಥಿತಿಯನ್ನು ಉಪಯೋಗಿಸಿಕೊಳ್ಳುವರೆಂಬ ಅರ್ಥ ಬರುವಂತೆ ನಾವೇನನ್ನೂ 
ಮಾಡುವುದಿಲ್ಲ.” 

ಗಾಂಧೀಜೀ : “ಇದು ಪರಸ್ಪರ ಅಂಗೀಕಾರದಿಂದ ಇತ್ಯರ್ಥವಾಗುವ ವಿಷಯವೇ 
ಅಲ್ಲವೆನಿಸುತ್ತದೆ ನನಗೆ. ಇದು ತೀವ್ರ ಧಾರ್ಮಿಕ ಪ್ರಶ್ನೆ; ಪ್ರತಿಯೊಬ್ಬರೂ ಅವರ 
ಅಂತರಂಗದ ಬೋಧೆಯಂತೆ ವರ್ತಿಸಬೇಕು. ನಿಮ್ಮ ಸದ್ಯದ ಪ್ರಯತ್ನವು ಆತ್ಮ 
ಪೂರ್ವಕವಾಗಿ ನಿಮ್ಮ ಧ್ಯೇಯವೆನಿಸಿದರೆ, ಹಿಂದೂ ಸುಧಾರಕರಿಗೆ ನೀವು ಸ್ವಲ್ಪವೂ 
ಆಶ್ರಯ  ಕೊಡಬೇಕಾದುದಿಲ್ಲ. ಆದರೆ ಇಂದು ಕ್ರೈಸ್ತ ಪ್ರಚಾರಕರು ಮಾಡುತ್ತಿರುವ 
ಕೆಲಸ ಆಧ್ಯಾತ್ಮಿಕವಲ್ಲವೆಂದು ನನ್ನ ನಂಬಿಕೆಯಾಗಿದೆ.” 

ಹರಿಜನರನ್ನು ಪ್ರಲೋಭನಕ್ಕೆಳೆವುದು 

ಹರಿಜನ ಸೇವಕರ ಸಭೆಯೊಂದರಲ್ಲಿ ಗಾಂಧೀಜೀಯನ್ನು ಕೇಳಿದ ಒಂದು ಪ್ರಶ್ನೆ 
ಕ್ರೈಸ್ತಮತ ಪ್ರಸಾರಕರು ಹುಡುಗರಿಗೆ ಪುಸ್ತಕ, ಶಾಲಾಶುಲ್ಕ ಇತ್ಯಾದಿಗಳನ್ನು ಕೊಟ್ಟು 
ಅವರನ್ನು ಕೊನೆಯದಾಗಿ ಮತಾಂತರ ಹೊಂದುವಂತೆ ಪ್ರಲೋಭನಕ್ಕೆಳೆವ ವಿಷಯವನ್ನು 
ಕುರಿತುದಾಗಿತ್ತು. ಇಂಥ ಸ೦ದರ್ಭದಲ್ಲಿ ಹೇಗೆ ವ್ಯವಹರಿಸಬೇಕು? ಗಾಂಧೀಜೀ ಹೀಗೆ 
ಉತ್ತರವಿತ್ತರು: “ಕ್ರೈಸ್ತಮತಪ್ರಚಾರಕರು ಕ್ರಿಸ್ತನ ತತ್ವಗಳನ್ನು ಬೋಧಿಸಿ ಕ್ರೈಸ್ತರಲ್ಲದವರನ್ನು 
ಕೈಸ್ತ ಮತಕ್ಕೆ ಸೇರಿರೆಂದು ಆಹ್ವಾನಿಸುವ ಹಕ್ಕನ್ನು ಹೊಂದಿದಾರೆ. ಆದರೆ, ಆರ್ಥಿಕ 
ಅನುಕೂಲತೆಗಳ ಮೂಲಕ ಆಕರ್ಷಣೆ ಒಡ್ಡಿ, ಮತಾ೦ತರ ಗೊಳಿಸುವ ಪ್ರಯತ್ನವನ್ನು 
ಯಾವ ಅಡ್ಡಿಯೂ ಇಲ್ಲದಂತೆ ಇಲ್ಲದಂತೆ ಬಯಲಿಗೆಳೆಯ ಬೇಕು. ಹರಿಜನರೂ 
ಈ ಪ್ರಲೋಭನೆಗಳನ್ನು ಎದುರಿಸುವಂತೆ ಶಿಕ್ಷಣ ಕೊಡಬೇಕು.” 


ಅಸ್ಪಶ್ಯತೆಯೂ ಮತ್ತು ಮತಾಂತರವೂ 


ಪ್ರಶ್ನೆ : ಅಸ್ಪಶ್ಯತಾ ನಿವಾರಣಮಾಡಿ ಹರಿಜನರಿಗೆ ಇತರರೊಡನೆ ಸಮಾನ ಸ್ಥಾನವನ್ನು 
ಕೊಡುವುದೇ ಕಾಂಗ್ರೆಸಿನ ಉದ್ದೇಶವಾಗಿದ್ದರೆ, ಆ ಉದ್ದೇಶವು ಅವರು ಇಸ್ಲಾಂ 
ಸೇರುವುದರಿಂದ ಸಾಧಿತವಾಗದೆ? ಸ್ವಾತಂತ್ರ್ಯ ಪ್ರತಿಜ್ಞೆಯಲ್ಲಿ ಅಸ್ಪಶ್ಯತಾ ನಿವಾರಣೆಯ 
ಕಾರ್ಯಕ್ರಮವನ್ನು ಹಿಂದೂಗಳಿಗೆ ಮಾತ್ರ ಏಕೆ ಸೂಚಿಸಲಾಗಿದೆ. ಇದು ಕಾಂಗ್ರೆಸ್‌ 
ಸಂಸ್ಥೆ ಹಿಂದೂಗಳ ಬಹು ಸಂಖ್ಯೆಯನ್ನು ಹೊದಬೇಕೆಂಬ ಕಾತುರತೆಯನ್ನೂ 
ಮುಸಲ್ಮಾನರಿಗೆ ಮತಾಂತರ ಮಾಡುವ ಹಕ್ಕನ್ನು ನಿರಾಕರಿಸುವುದನ್ನು 
ತೋರಿಸುವುದಿಲ್ಲವೆ? 


186 - ಸಮಾಜಧರ್ಮ 


ಉತ್ತರ : ಹರಿಜನರನ್ನು ಇಸ್ಲಾಮಿಗೊ ಅಥವಾ ಇತರ ಬೇರೆ ಧರ್ಮಕ್ಕೋ 
ಪರಿವರ್ತನೆಮಾಡುವುದರಿಂದ ಅಸ್ಪ] ಶ್ಯತಾ ನಿವಾರಣೆಯಾಗಲಾರದು. ಏಕೆಂದರೆ, 
ಅಸ್ಪೃಶ್ಯತೆಯ ಪಾಪವಿಮುಕ್ತನಾಗಬೇಕಾದವನು ಸವರ್ಣ ಹಿಂದೂ. ಎಷ್ಟೇ 
ನಿಧಾನವಾದರೂ, ಹರಿಜನನಿಗೆ ಸವರ್ಣ ಹಿಂದೂ ನ್ಯಾಯ ತೋರುವುದರಿಂದ 
ಮಾತ್ರ ಇದು ಸಾಧ್ಯ ಆದುದರಿಂದ ಈ ಹೊರೆಯನ್ನು ಹಂಚಿಕೊಳ್ಳುವುದರಲ್ಲಿ 
ಮುಸ್ಲಿಮರಿಗೇಕೆ ಕಾಂಗೆಸ್‌ ಕರೆ ಕೊಟ್ಟಿಲ್ಲವೆಂಬುದನ್ನು ನೀವು ಅರಿತುಕೊಳ್ಳಬಹುದು, 
ಅವರು ಅಸ್ಪ] ಶ್ಯರಿಗೆ ಯಾವ ಪಾಪವನ್ನೂ ಎಸಗಿಲ್ಲ. ಬಹಳ ಸರಳವೂ, ಆವಶ್ಯಕವು 
ಆದ ಸುಧಾರಣಾ ಕಾರ್ಯವೊ೦ದನ್ನು ಬಹು ಸಂಖ್ಯಾತರನ್ನು ಮಾಡಿಕೊಳ್ಳುವ ರಾಜಕೀಯ 
ತಡೆ ಎಂದು ನೀವು ಭಾವಿಸುವುದಾದರೆ ಅದನ್ನು ನಾನು ತಪ್ಪಿಸಲಾರೆ. 
ಹರಿಜನೋದ್ಧಾರಕ್ಕಾಗಿ ಪರಿತಪಿಸುತ್ತಿರುವ ಹತ್ತಾರು ಸಹಸ್ರ ಹಿಂದೂಗಳು ಈ ಬಹು 
ಸಂಖ್ಯಾತರೆಂಬ ಯೋಚನೆ ಕೂಡ ಇಲ್ಲದವರಾಗಿದಾರೆ. ಧರ್ಮದ ಹೆಸರಿನಲ್ಲಿ ಸವರ್ಣ 
ಹಿಂದೂಗಳು ಗುಲಾಮಗಿರಿಗಿಂತಲೂ ಕಡೆಯಾಗಿ ಕಂಡಿರುವ ಜನಕ್ಕೆ ನ್ಯಾಯ 
ದೊರಕಲೆಂಬುದೇ ಅವರ ಅಭಿಲಾಷೆ. ಕೊನೆಯದಾಗಿ, ಮುಸ್ಲಿಮರು ಹರಿಜನರನ್ನು 
ಜಾತ್ಯಂತರ ಮಾಡುವ ಕಾರ್ಯಕ್ಕೆ ಕಾಂಗ್ರೆಸ್‌ ತಡೆಮಾಡಿದೆಯೆಂದು ನೀವು ಸೂಚಿಸುವುದು 
ಶುದ್ಧಾಂಗ ತಪ್ಪು ಯಾರೇ ಆಗಲೀ ಮಾಡುವ ಮತಾಂತರ ಕಾರ್ಯವನ್ನು ಕಾಂಗ್ರೆಸ್‌ 
ತಡೆಗಟ್ಟಲಾರದು. ಈ ಹಕ್ಕನ್ನು ನ್ಯಾಯಬದ್ಧವಾಗಿಯೋ, ಅನ್ಯಾಯವಾಗಿಯೋ 

ಉಪಯೊಗಿಸುತ್ತೀರೆಂಬುದನ್ನು ಯೋಚಿಸಬೇಕಾದವರು ನೀವೇ. 
(ಹರಿಜನ:. ೨೦-೪-೪೦) 


ಚಳುವಳಿಯ ವ್ಯಾಪಕಾರ್ಥ- ಧರ್ಮಗಳಳ ಮೈತ್ರೀಮಾರ್ಗ 


ಅಸ್ಪಶ್ಯತೆಯ ಭೂತವನ್ನು ಕುರಿತು ನನ್ನ ಪ್ರಯತ್ನ ನಡೆವಾಗ ಅದು ಹಿ೦ದೂಗಳೆಲ್ಲರ 
ಸೋದರ ಭಾವವಷ್ನೇ ಸಾಧಿತವಾಗಬೇಕೆಂಬುದು ನನ್ನ ಅಂತರಂಗದ ಅಭಿಲಷೆಯಲ್ಲ; 
ಅದು ಪ್ರಧಾನವಾಗಿ, ಹಿ೦ದೂ, ಮುಸರ್ಲ್ಮಾ, ಕ್ರೈಸ್ತ, ಪಾರಸೀ, ಯಹೂದ್ಯ, ಹೀಗೆ 
ಎಲ್ಲ ಮಾನವರ ಸೋದರಭಾವದ ಸ್ಥಾಪನೆಯೇ ಆಗಬೇಕು. ಏಕೆಂದರೆ, ಜಗತ್ತಿನ 
ಎಲ್ಲ ಪ್ರಧಾನ ಧರ್ಮಗಳ ಮೂಲ ಸತ್ಯವನ್ನೂ ನಾ ನಂಬುತ್ತೇನೆ. ಅವೆಲ್ಲವೂ 
ದೈವದತ್ತವೆಂದೂ, ಯಾವ ಜನಾಂಗಕ್ಕೆ ಅವು ದಿವ್ಯದರ್ಶನದ ಫಲವಾಗಿ ಬ೦ದವೋ, 
ಆ ಜನಾಂಗಕ್ಕೆ ಅವು ಆವಶ್ಯಕವಾಗಿದ್ದವೆಂದು ನಾ ನಂಬುತ್ತೇನೆ. ಬೇರೆಬೇರೆ ಧರ್ಮಗಳ 
ಪವಿತ್ರ ಗ್ರಂಥಗಳನ್ನು ಆ ಆ ಧರ್ಮಾನುಯಾಯಿಗಳೇ ಪಠಿಸುವ ದೃಷ್ಟಿಯಿಂದ 
ಪಠಿಸುವುದಾದರೆ, ಅವೆಲ್ಲವುಗಳ ಮೂಲವೂ ಒಂದೇ ಇರುವುದೆಂದೊ, ಎಲ್ಲವೂ 
ಪರಸ್ಪರ ಪ್ರಯೋಜನಕಾರಿ ಎಂದೂ ನಮಗೆ ಅರಿವಾಗುತ್ತದೆ. 


ಸಮಾಜಧರ್ಮ - 187 


"ನನ್ನನ್ನು ಸ್ಪರ್ಶಿಸಬೇಡ' ಎಂಬ ತತ್ವವು ಹರಿಜನರಿಗಷ್ಟೇ ಪರಿಮಿತವಾಗಿಲ್ಲ. ಅದು 
ಜಾತಿಜಾತಿಗಳ ಮೇಲೂ ಧರ್ಮಧರ್ಮಗಳ ಮೇಲು ಪ್ರಭಾವ ಬೀರಿದೆ. ಈ ಚಳುವಳಿಯ 
ಪರಿಣಾಮವಾಗಿ ಈ ದೇಶದಲ್ಲಿ ವಾಸಿಸುವ ಎಲ್ಲ ಪಂಗಡಗಳ ಹೃತ್ಪೂರ್ವಕ 
ಐಕ್ಯತೆಯಾಗುವವರೆಗೂ ನನಗೆ ತೃಪ್ತಿ ಎಂಬುದಿಲ್ಲ. ಈ ಕಾರಣದಿಂದಲೇ 
ಭಾರತದಲ್ಲಿಯೂ ಹೊರಗಡೆಯೂ ವಾಸಿಸುವ ಎಲ್ಲ ಜನರ ಸಹಕರಾವನ್ನು ನಾ 
ಸ್ಪಾಗತಿಸಿದೇನೆ. 

(ಹರಿಜನ: ೧೬-೨-೩೪) 


ಹಿಂದೂ ಮುಸಲ್ಮಾನರ ನಡುವಿನ ಅಸ್ಪಶ್ಯತೆ 


ನನ್ನ ಮುಸ್ಲಿಂ ಪತ್ರಕಾರರು ಹೀಗೆ ಬರೆಯುತ್ತಾರೆ : 

ಮುಸ್ಲಿಂ ಲೀಗಿನ ಮೇಲೆ ನೀವು ಅಸ್ಪಶ್ಯತೆಯ ಆಪಾದನೆಯನ್ನು ಹೊರಿಸಿರುವುದಕ್ಕೆ 
ನಾಚಿಕೆ ಪಡಬೇಕು. ಮುಸ್ಲಿಮನ ಕಣ್ಣಿನಲ್ಲಿರುವ ಸಣ್ಣ ಮುಚ್ಚೆಯನ್ನು ತೆಗೆಯಲು 
ಪ್ರಯತ್ನಿಸುವುದಕ್ಕೆ ಮುಂಚೆ ಹಿ೦ದೂವಿನ ಕಣ್ಣಿನಲ್ಲಿರುವ ದೊಡ್ಡ ಮಚ್ಚೆಯನ್ನು 
ತೆಗೆದುಹಾಕಿ. ಹಿ೦ದೂಗಳು ಸಾವಿರಾರು ವರುಷಗಳಿ೦ದಲೂ ಮುಸ್ಲಿಮರನ್ನು 
ಪೂರ್ಣವಾಗಿ ಬಹಿಷ್ಕರಿಸಿಲ್ಲವೆ? ಹಿ೦ದೂ ಮುಸ್ಲಿಂಮನೊಂದಿಗೆ ಅನ್ನಪಾನಾದಿಗಳನ್ನು 
ಸೇವಿಸುವುದಿಲ್ಲ. ಇಬ್ಬರಿಗೂ ಪರಸ್ಪರ ವಿವಾಹ ಸಂಬಂಧವಿಲ್ಲ. ಮುಸ್ಲಿಮನಿಗೆ ತನ್ನ 
ಮನೆಯನ್ನು ಬಾಡಿಗೆಗೂ ಕೊಡುವದಿಲ್ಲ. ಒಂದು ಪಂಗಡದ ಮೇಲೆ ಈ ರೀತಿಯಲ್ಲಿ 
ಹಿಂದೂ ನಡೆಸಿರುವ ಬೇರಡೆ ನೀತಿಗಿಂತಲೂ ಪರಿಣಾಮಕಾರಿಯಾದ ಇನ್ನೊಂದು 
ನೀತಿಯುಂಟಿ? ಹಿಂದೂ ಮಾಡಿದ ರೀತಿಯಲ್ಲಿಯೇ ಇಂದು ಮುಸ್ಲಿಮನು ಮಯ್ಯಿ 
ತೀರಿಸಿಕೊಳ್ಳಲೆತ್ಲಿಸಿದರೆ, ಅದು ನ್ಯಾಯ ಬದ್ಧ ಪ್ರತೀಕಾರವಲ್ಲವೆ?” 

ಇದನ್ನು ನಾನು ಒಪ್ಪಿಕೊಂಡಿದೇನೆ. ಮುಸ್ಲಿಮರು ಪ್ರತೀಕಾರ ಬುದ್ಧಿಯಿಂದ ಏನನ್ನು 
ಮಾಡಿದರೂ ಅದು ಅವರಿಗೆ ತು೦ಬ ಯೋಗ್ಯಪ್ರತಿಫಲ. ಆದರೆ, ಮುಸ್ಲಿಮರು ಹಾಗೆ 
ಮಾಡಬೇಕೆ? ಇದು ನನ್ನ ಪ್ರಶ್ನೆಯಾಗಿತ್ತು; ಇಂದೂ ಆಗಿದೆ. ಒಂದು ದೊಡ್ಡ ರಾಜಕೀಯ 
ಪಕ್ಷ ಮತೀಯ ರಾಗದ್ವೇಷಗಳನ್ನು ಎತ್ತಿ ಬೆಳೆಸುವುದು ಯುಕ್ತವೆ? 

ಮುಸ್ಲಿಂ ಲೀಗಿನವರು ಏನನ್ನಾದರೂ ಮಾಡಲಿ, ಬಿಡಲಿ,ವಿಚಾರಪರ ಹಿಂದೂಗಳು 
ಯುಕ್ತವೆನಿಸುವ ಈ ಮೊದಲಿಕೆಯನ್ನು ಗಮನಕ್ಕೆ ತಂದು ಕೊಂಡು, ಹಿಂದೂಧರ್ಮವನ್ನು 
ಅದರ ಸಂಕುಚಿತ ಮನೋಭಾವದಿಂದ ಶುದ್ಧಮಾಡಬೇಕು. ಅದು ಕೃತಕ ತಡೆಗಳಿಂದ 
ರಕ್ಷಿಸಲಡಲಾರದು. ಪ್ರಾಚೀನ ಹಿಂದೂಧರ್ಮದಲ್ಲಾಗಲೀ ವಿಚಾರದಲ್ಲಾಗಲೀ ಅದಕ್ಕೆ 
ಆಧಾರವಿಲ್ಲ. ರೈಲ್ವೆ ನಿಲ್ದಾಣಗಳಲ್ಲಿ ಹಿಂದೂ ಟೀ, ಮುಸ್ಲಿಂ ಟೀ, ಅಥವಾ ಹಿಂದೂ 


188 - ಸಮಾಜಧರ್ಮ 


ಪಾನೀ, ಮುಸ್ಲಿಂ ಪಾನೀ, ಎಂದು ಕೂಗಿದಾಗ ತಮಗೆಷ್ಟು ಹಿಂಸೆ ಯಾಗುವುದೆಂಬುದನ್ನು 
ವ್ಯಕ್ತಪಡಿಸಿದ ಅಬುಲ್‌ಕಲಾ೦ ಆಜಾದರು ಒಳ್ಳೆಯದನ್ನೇ ಮಾಡಿದರು. ಈ "ನನ್ನನ್ನು 
ಮುಟ್ಟಬೇಡ' ಎಂಬ ವಾದ ಇಂದೂ ಆಚರಣೆಯಲ್ಲಿರುವ ಹಿಂದೂಧರ್ಮದಲ್ಲಿ 
ಎಷ್ಟು ಆಳವಾಗಿದೆ ಎಂಬುದನ್ನು ನಾ ಅರಿತಿದೇನೆ. ಅಸ್ಪ; ಶ್ವತಾ ನಿವಾರಣೆ ಚಳುವಳಿಯ 
ಧ್ಯೇಯವು ಕೇವಲ ಅಸ್ಪ] ಶ್ಯರೆಂದು ಕರೆಯಲ್ಲಡುವವರನ್ನು ಸರ್ಶಮಾಡುವುದರಿಂದ 

ಕೊನೆಗೊಳ್ಳದು. ಅದರ ಅರ್ಥ ಇನ್ನೂ ಗಾಢವಾಗಿದೆ. 
(ಹರಿಜನ: ೧-೬-೪೦) 

ನನ್ನ ಬಾಳಿನ ಬಯಕೆ 
ಏಪ್ರಿಲ್‌ ೬ರಂದ ನಾನು ನೆಲ್ಲೂರಿನಲ್ಲಿದ್ದೆ. ಅಲ್ಲಿ ಅಸ್ಪಶ್ಯರನ್ನು ಸಂಧಿಸಿ, ಇಂದು 
ನಿಮ್ಮೊಡನೆ ಪ್ರಾರ್ಥನೆ ಮಾಡಿದಂತೆ, ಅಲ್ಲಿಯೂ ಪ್ರಾರ್ಥನೆ ಸಲ್ಲಿಸಿದೆ. ನಾನು ಪುನಃ 
ಹುಟ್ಟಬೇಕು. ಇದರಿ೦ದ ಅವರ ದುಃಖ ವೇದನೆಗಳು ಮತ್ತು ಅವರ ಮೇಲೆ ಹೇರಲಾದ 
ತಿರಸ್ಕಾರಗಳು ಇವನ್ನೆಲ್ಲ ನಾನೂ ಹಂಚಿಕೊಳ್ಳಲು ಸಾಧ್ಯವಾದೀತು; ನನ್ನ ಮೋಕ್ಷ 
ಪಡಯಲೂ ಅರವನ್ನು ದುಃಖತಪ್ಪಸ್ಥಿತಿಯಿ೦ದ ಏಮುಕ್ತರನ್ನಾಗಿ ಮಾಡಲೂ 
ಸಾಧ್ಯವಾದೀತು. ನನ್ನ ಬಯಕೆಗಳು ಪೂರ್ತಿಯಾಗದೆ ನಾ ಸಾಯುವುದಾದರೆ, 
ಹರಿಜನನಿಗೆ ನನ್ನ ಸೇವೆ ಪೂರ್ಣವಾಗದೆ ಹೋದರೆ, ನನ್ನ ಹಿಂದೂಧರ್ಮ 
ಪರಿಪೂರ್ಣವಾಗದೆ ಹೋದರೆ, ಅದರ ಪರಿಪೂರ್ಣತೆಗಾಗಿ ಅಸ್ಪ] ಶ್ವರ ನಡುವೆ ನಾ 

ಪುನಃ ಜನ್ಮ ಪಡೆಯುವಂತೆ ಆಗಲೆಂದು ಪ್ರಾರ್ಥಿಸಿದೆ. : 
(ಅಹಮದಾಬಾದಿನಲ್ಲಿ ನಡೆದ ಒಂದು ನಿಮ್ಮವರ್ಗ ಸಮ್ಮೇಳನ ಭಾಷಣ ತಂದ) 

(ಯಂಗ್‌ ಇಂಡಿಯಾ: ೪-೫-೨೧) 


ನನ್ನ ಜೀವನ 


ಪ್ರಶ್ನೆ : ನೀವು ನಿಮ್ಮ ಜೀವನವನ್ನು ಹರಿಜನರಿಗೆ ನಿವೇದನ ಮಾಡಿರುವುದರಿಂದ 
ಈಗ ಅದು ಅವರಿಗೇ ಸೇರಿದುದು ತಾನೆ? 
ಉತ್ತರ : ನನ್ನ ಜೀವನ ಹರಿಜನರಿಗೆ ಸೇರಿದುದೆಂದು ಹೇಳುವುದು ಕೇವಲ 
ಅರ್ಥ ಸತ್ಯ. ಇದರ ಪೂರ್ಣ ಸತ್ಯವೆಂದರೆ, ನನ್ನ ಜೀವನ ದೇವರದು; ಆದುದರಿಂದ 
ಅದು ದೇವರಿಗೂ ಅಷ್ಟೇಕೆ ಸಕಲ ಸೃಷ್ಟಿಗೂ ಸೇರಿದುದು. ದೇವರೇ ನನ್ನ ಕಾಪುಗಾರ, 
ಅಥವಾ ನನ್ನನ್ನು ಒಯ್ಯುವವನು. 
(ನನ್ನ ಆತ್ಮವ್ಯಥೆ: ೧೯೩೩ ೬-೧೨-೩೨, ಪು, ೮೩) 


ಸಮಾಜಧರ್ಮ - 189 


ವಿವಾಹ 


ಎಲ್ಲಿಯವರೆಗೆ ಭಾರತದಲ್ಲಿ ಲಕ್ಷಾಂತರ ಜನರು ಹೊಟ್ಟೆಗಿಲ್ಲ ಇರುವರೋ 
ಅಲ್ಲಿಯವರೆಗೆ ಭೋಜನ ಕೂಟ, ವಿವಾಹ ಕೂಟ, ತಮಾಷೆಗಳು ಮತ್ತು ಇತರ 
ಭೋಗಾನುಭವ ವಸ್ತುಗಳು, ಇವುಗಳ ಮೇಲೆ ದ್ರವ್ಯ ವೆಚ್ಚ ಮಾಡುವುದು ಒಂದು 
ಅಪರಾಧವೆಂದು ಪರಿಗಣಿಸಲ್ಪಡಬೇಕು. ಕುಟು೦ಬವೊ೦ದರಲ್ಲಿ ಯಾರಾದರೊಬ್ಬರು 
ಹೊಟ್ಟಿಗಿಲ್ಲದೆ ಸಾಯುವ ಸ್ಥಿತಿಯಲ್ಲಿದ್ದರೆ, ನಾವು ಸಂತೋಷಕೂಟಗಳನ್ನು 
ಆಚರಿಸಲಾರೆವು. ಭಾರತವನ್ನು ಒಂದೇ ಕುಟುಂಬವೆ೦ಬಂತೆ ನಾವು ಭಾವಿಸಬೇಕಾದರೆ, 
ಒಂದು ಸ್ವಕೀಯ ಕುಟುಂಬದಲ್ಲಿ ಹೊಂದಿರುವ ಭಾವನ್ನೇ ಹೊಂದಿರಬೇಕು. 
(ಯಂಗ್‌ ಇಂಡಿಯಾ: ೨೨-೧೨-೨೦) 
ರಾಷ್ಟ್ರಸೇವೆಯನ್ನು ಮಾಡಬಯಸುವವರಾಗಲೀ, ನಿಜವಾದ ಧಾರ್ಮಿಕ ಜೀವನದ 
ದರ್ಶನವನ್ನ ಪೇಕ್ಷಿಸುವವರಾಗಲೀ, ಅವರು ವಿವಾಹಿತರಾಗಿದ್ದರೂ 
ಅವಿವಾಹಿತರಾಗಿದ್ದರೂ ಬ್ರಹ್ಮಚರ್ಯ ಜೀವನವನ್ನು ನಡೆಸಲೇಬೇಕು. ವಿವಾಹವು 
ಸ್ತೀಪುರುಷರೀರ್ವರನ್ನೂ ಹತ್ತಿರದ ಸಂಪರ್ಕ ಹೊಂದುವಂತೆ ಮಾಡುತ್ತದೆ. ಒಂದು 
ವಿಶೇಷಾರ್ಥದಲ್ಲಿ, ಜನ್ಮ ಜನ್ಮಾಂತರಗಳಲ್ಲಿಯೂ ಭೇದ್ಯವಲ್ಲ. ವಿವಾಹ ಕಲ್ಪನೆಯಲ್ಲಿ 
ಸಂಭೋಗಾಕಾಂಕ್ಷೆ ಇದ್ದೇ ಇರಬೇಕೆಂದು ನನಗೆ ಅನ್ನಿಸುವುದಿಲ್ಲ. 
(ಯಂಗ್‌ ಇಂಡಿಯಾ: ೨-೧೨-೨೧) 


190 - ಸಮಾಜಧರ್ಮ 


ಪ್ರತಿಯೊಬ್ಬ ಹುಡುಗಿ, ಪ್ರತಿಯೊಬ್ಬ ಭಾರತೀಯ ಹುಡುಗಿ, ವಿವಾಹ 
ಮಾಡಿಕೊಳ್ಳುವುದಕ್ಕೆ ಜನ್ಮ ತಾಳಿಲ್ಲ. ಕೇವಲ ಒಬ್ಬ ಪುರುಷನ ಸೇವೆಯನ್ನು ಸಲ್ಲಿಸುವುದಕ್ಕೆ 
ಪ್ರತಿಯಾಗಿ, ಇ೦ದು ಸೇವೆಗಾಗಿಯೇ ತಮ್ಮ ಬಾಳನ್ನು ಮುಡುಪಾಗಿಟ್ಟಿರುವ ಅನೇಕ 
ಹುಡುಗಿಯರ ನಿದರ್ಶನವಿತ್ತೇನು. ಹಿ೦ದೂ ಹುಡುಗಿಯರಲ್ಲಿ ಪಾರ್ವತಿ ಮತ್ತು 
ಸೀತೆ ಇವರನ್ನು ಹೋಲುವ, ಸಾಧ್ಯವಾದರೆ ಇವರಂತೆ ಮಾಹಾತೆ ಟೆ ಪಡೆದ ವ್ಯಕ್ತಿಗಳ 
ಅವಿರ್ಭಾವ ವಾಗಬೇಕಾದುದು ಅತ್ಯಂತ ಆವಶ್ಯಕವಾಗಿದೆ. 

(ಸಿಲೋನಿನಲ್ಲಿ ಗಾಂಧೀಜಿ: ಪು. ೧೯೬) 

ಪ್ರಶ್ನೆ : ವಿವಾಹ ಪದ್ಧತಿಗೆ ನೀವು ವಿರೋಧವಾಗಿದ್ದೀರಾ? 

ಉತ್ತರ : "ಈ ಪ್ರಶ್ನೆಗೆ ಸ್ವಲ್ಪ ದೀರ್ಫವಾಗಿಯೇ ಉತ್ತರವೀಯ ಬೇಕು' ಎಂದರು 
ಬಾಪೂ. "ಮಾನವ ಬಾಳಿನ ಪ್ರಧಾನ ಗುರಿ ಮೋಕ್ಷ. ಕಾಯದ ಬಂಧನ ಹರಿದು, 
ದೇವರಲ್ಲಿ ಐಕ್ಕವಾಗಿ, ಜನ್ಮ ವಿಮುಕ್ತಿ ಪಡೆವುದೇ ಮೋಕ್ಷವೆಂದು ಹಿಂದೂ ಆದ ನನ್ನ 
ನಂಬಿಕೆ. ವಿವಾಹವು ಕೇವಲ ಕಾಯದ ಹಿಡಿತವನ್ನು ಹೆಚ್ಚಿಸಿದಷ್ಟೂ ಅದು ಈ 
ಪರಮೋದ್ದೇಶ ಸಾಧನೆಗೆ ಅಡಚಣೆಯಾಗುತ್ತದೆ. ಇಂದ್ರಿಯ ನಿಗ್ರಹವು ಜೀವನವನ್ನು 
ಪೂರ್ಣ ಭಗವದರ್ಪಣ ಮಾಡಲು ನೆರವಾದಷ್ಟೂ ಮಹತ್ವವುಳ್ಳದಾಗುತ್ತದೆ. 
ಸಾಮಾನ್ಯವಾಗಿ, ವಿವಾಹವೆಂದರೆ ಪ್ರಜೋತ್ಪಾದನೆಯಲ್ಲದೆ ಬೇರೆ ಏನು ಅರ್ಥವಿದೆ? 
ಹೀಗಿರುವಾಗ, ನೀವೇಕೆ ವಿವಾಹದ ಪರ ವಾದಿಸುವಿರಿ? ಅದು ತಾನಾಗಿಯೇ 
ಪ್ರಸಾರವಾಗುತ್ತದೆ. ಅದರ ಬೆಳವಣಿಗೆಯನ್ನು ಮುಂದುವರಿಸಲು ಯಾರ ಕಾರ್ಯಭಾರವೂ 
ಬೇಡ. 

ಪ್ರಶ್ನೆ : ಆದರೆ, ನೀವು ಬ್ರಹ್ಮಚರ್ಯವನ್ನು ಪ್ರತಿಪಾದಿಸಿ, ಅದನ್ನು ಎಲ್ಲರಿಗೂ 
ಬೋಧಿಸಬೇಕೋ9? 

'ಹೌದು' ಎಂದರು ಗಾಂಧೀಜೀ. ರಾಮಚಂದ್ರನ್‌ ದಿಕ್ಕುತೋಚದಂತಾದರು. 

“ಹಾಗಾದರೆ, ಸೃಷ್ಟಿಯೇ ಅಂತ್ಕವಾಗುವುದೆಂದು ನಿಮ್ಮ ಭಯವೊ?' 

"ಇಲ್ಲ. ಇದರ ಅತ್ಯಂತ ತರ್ಕಬದ್ಧ ಪರಿಣಾಮವೆಂದರೆ, ಮಾನವ ವರ್ಗದ 
ನಿರ್ನಾಮವಾಗುದಿಲ್ಲ. ಅದು ಉಚ್ಚತರ ಮಟ್ಟಕ್ಕೆ ಏರುತ್ತದೆ.' 

ಪ್ರಶ್ನೆ : ಆದರೆ ಒಬ್ಬ ಕಲೆಗಾರನೋ, ಒಬ್ಬ ಮಹಾ ಪ್ರತಿಭಾಶಾಲಿಯೋ ತನ್ನ 
ಸಂತಾನದ ಮೂಲಕ ತನ್ನ ಪ್ರತಿಭೆಯ ಭಾವ ಸ್ವರೂಪ ಸ್ವತ್ತನ್ನು ಮುಂದಿನ 
ತಲೆಮಾರಿನವಗೆ ಬಿಡಬಾರದೆ? 

“ನಿಜವಾಗಿಯೂ ಕೂಡದು,' ಎಂದರು ಬಾಪೂ. ಸ್ವರಭಾರಹಾಕಿ "ಆತ 
ಹೊಂದಬಹುದಾದ ಮಕ್ಕಳುಗಳಿಗಿಂತಲೂ ಆತನ ಶಿಷ್ಯರೇ ಬಹುಮಂದಿ ಇರುತ್ತಾರೆ; 


ಸಮಾಜಧರ್ಮ - 191 


ಆ ಶಿಷ್ಯರ ಮೂಲಕ ಇನ್ನಾವ ವಿಧಾನದಿಂದಲೂ ಆಗುವುದಕ್ಕಿಂತ ಮಿಗಿಲಾಗಿ ಜಗತ್ತಿಗೆ 
ಆತನ ಎಲ್ಲ ಶಕ್ತಿಗಳೂ ಪರಂಪರಾ ರೂಪದಲ್ಲಿ ದೊರೆತೀತು. ಅದು ಆತ್ಮ -ಪರಮಾತ್ಮ 
ಇವುಗಳ ವಿವಾಹವಾದೀತು: ಶಿಷ್ಯನೆ ಸಂತಾನ; ಅದೊಂದು ದಿವ್ಯಸೃಷ್ಟಿ ಬೇಡ! 
ವಿವಾಹದ ಪಾಡಿಗೆ ವಿವಾಹ. ಇದರ ಪರಿಣಾ ಪ್ರಜೋತ್ಪತ್ತಿಯೇ ಹೊರತು 
ಬೆಳವಣಿಗೆಂಯಾಗಲಾರದು. ಏಕೆಂದರೆ, ವಿವಾಹದಲ್ಲಿ ಕಾಮತೃಪ್ಪಿಂಯೇ 
ಪ್ರಧಾನಪಾತ್ರವಹಿಸಿದಂತಾಗಿದೆ. 

“ಶ್ರೀ ಆಂಡ್ರೂಸರು, ನೀವು ಬ್ರಹ್ಮಚರ್ಯಕ್ಕೆ ಕೊಟ್ಟಿರುವ ಪ್ರಧಾನ್ಯತೆಯನ್ನು 
ಮೆಚ್ಚುವುದಿಲ್ಲ' ಎಂದರು ಶ್ರೀ ರಾಮಚಂದ್ರನ್‌. 

“ಹೌದು, ನನಗೆ ಗೊತ್ತು' ಎಂದರು ಗಾಂಧೀಜೀ. ಅದು ಪ್ರಾಟಿಸ್ಟೆಂಟ್‌ ಮತಪಂಥಕ್ಕೆ 
ಪರಂಪರಾಗತವಾದುದು. ಪ್ರಾಟಿಸ್ಟೆಂಟ್‌ ಮತಪಂಥವು ಎಷ್ಟೋ ಒಳ್ಳೆಯ ಕಾರ್ಯಗಳನ್ನು 
ಮಾಡಿದ್ದುಂಟು ; ಆದರೆ ಅದರಿಂದ ಉಂಟಾಗಿರುವ ಕೆಲವು ಕೆಡಕುಗಳಲ್ಲಿ ಬ್ರಹ್ಮಚರ್ಯವನ್ನು 
ಅಪಹಾಸ್ಯ ಮಾಡುವುದೂ ಒಂದು. 

“ಅದಕ್ಕೆ ಕಾರಣ ಅದು ಆ ಕಾಲದಲ್ಲಿ ಕ್ರೈಸ್ತ ಪುರೋಹಿತವರ್ಗಗಾಢವಾಗಿ 
ಮುಳುಗಿಹೋಗಿದ್ದ ದುರಾಚಾರಗಳ ಮೇಲೆ ಹೋರಾಡ ಬೇಕಾಗಿದ್ದುದು' ಎಂದು 
ಉತ್ತರಿಸಿದರು ರಾಮಚಂದ್ರನ್‌. | 

“ಆದರೆ, ಅವೆಲ್ಲವೂ ಬ್ರಹ್ಮಚರ್ಕೆಯಲ್ಲಿಯೇ ಮೂಲಭೂತವೆನಿಸಿದ ಯಾವ 
ಕೆಡುಕಿನಿಂದಲೂ ಅಲ್ಲ; ಬ್ರಹ್ಮಚರ್ಕೆಯೇ ಕ್ಯಾಥೊಲಿಕ್‌ ಮತ ಪಂಥವನ್ನು ಇಂದಿಗೂ 
ತೇಜಸ್ವಿಯಾಗಿ ಇರುವಂತೆ ಮಾಡಿದೆ. ಅಂದರು ಬಾಪೂ. 

(ಎಂ. ಡಿ.) 

| (ಯಂಗ್‌ ಇಂಡಿಯಾ: ೧೩-೧೧-೨೪) 

ದಂಪತಿಗಳಲ್ಲಿ ಯಾರೊಬ್ಬರೂ ಸ೦ಂತುಮದ ಎಲ್ಲ ಕಟ್ಟುಗಳನ್ನು 
ಮುರಿಯುವುದಾದರೆ, ವಿವಾಹಿತ ಜೀವನವು ಅಸಹನೀಯವೆನಿಸುತ್ತದೆ. ದಂಪತಿಗಳು 
ಒಮ್ಮತದೆಂದ ಸಂಯೋಗವು ಅಪೇಕ್ಷಣೀಯವೆಂದು ಭಾವಿಸುವುದಾದರೆ, 
ಇತರರೆಲ್ಲರನ್ನೂ ಬಿಟ್ಟು, ಅವರಿಬ್ಬರೇ ಸಂಯೋಗ ಹೊಂದುವ ಅಧಿಕಾರವನ್ನು 
ವಿವಾಹವು ಸ್ಥಿರಪಡಿಸುತ್ತದೆಯೇ ಹೊರತು, ಇಬ್ಬರಲ್ಲಿ ಯಾರೊಬ್ಬರೂ ಮತ್ತೊಬ್ಬರ 
ಇಚ್ಛೆಯಂತೆ ಸಂಯೋಗಕ್ಕೆ ತಲೆಬಾಗುವಂತೆ ಬಲಾತ್ಕರಿಸುವ ಅಧಿಕಾರವನ್ನು 
ನೀಡುವುದಿಲ್ಲ. ಇಬ್ಬರಲ್ಲಿ ಯಾರೊಬ್ಬರೂ ನೈತಿಕ ಅಥವಾ ಇತರ ಯಾವ ಕಾರಣಕ್ಕೇ 
ಆಗಲಿ, ಮತ್ತೊಬ್ಬರ ಇಚ್ಛೆಯಂತೆ ಒಪ್ಪದಿದ್ದರೆ ಏನು ಮಾಡಬೇಕೆ೦ಬ ಪಶ್ನೆ ಪ್ರತ್ಯೇಕ. 
ವಿಚ್ಛೇದನವೇ ಆಯ್ದು ಕೊಳ್ಳಬೇಕಾದ ಅವಕಾಶವನಿಸಿದಲ್ಲ ಅದನ್ನು ಒಪ್ಪಿಕೊಳ್ಳಲು 


192 - ಸಮಾಜಧರ್ಮ 


ನಾ ಹಿಂದೆಗೆಯಬಾರದು. ಅದು ನನ್ನ ನೈತಿಕ ಪ್ರಗತಿಯನ್ನು ತಡಮಾಡಿ ಕೊಳ್ಳುವುದಕ್ಕೆ 
ಪ್ರತಿಯಾಗಿ, ಕೇವಲ ನೈತಿಕ ಕಾರಣಗಳಿಗಾಗಿಯೇ ನಾನು ಸ೦ಯಮಿಯಾಗ 
ಬೇಕೆಂಬುದನ್ನು ಭಾವಿಸಿಕೊಳ್ಳಬೇಕು. 
(ಯಂಗ್‌ ಇಂಡಿಯಾ : ೮-೧೦-೨೫) 
ವಿವಾಹವು ಒಂದು ಪವಿತ್ರ ಸ೦ಸ್ಕಾರವಾದಾಗ, ಸತಿಪತಿಗಳ ಸಂಯೋಗ ದೈಹಿಕ 
ಸಂಯೋಗವಲ್ಲ. ಅದು ಪೃಥಕ್ಕರಿಸಲಸಾಧ್ಯವಾದ, ಇಬ್ಬರಲ್ಲಿ ಯಾರೊಬ್ಬರ 
ಮರಣದಿಂದಲೂ ಪೃಥಕ್ಕರಿಸಲಸಾಧ್ಯವಾದ, ಆತ್ಮ - ಸಂಯೋಗ. ಎಲ್ಲಿ ಆತ್ಮಗಳ 
ನಿಜ ಸ೦ಯೋಗವಾಗಿದೆಯೋ ಅಲ್ಲಿ ವಿಧವಾ ಅಥವಾ ವಿಧುರ ಪುನರ್ವಿವಾಹ 
ಎಂಬುದು ಊಹಾತೀತವಾದುದು; ಅಯುಕ್ತ ಹಾಗೂ ಕೆಟ್ಟದು. ವಿವಾಹದ ನೈಜ 
ಧರ್ಮವನ್ನು ಗಣನೆಗೆ ತಂದುಕೊಳ್ಳದ ವಿವಾಹಗಳಿಗೆ ಆ ಹೆಸರೇ ಸಲ್ಲದು ಈಗಿನ 
ಕಾಲದಲ್ಲಿ ನಿಜವಾದ ವಿವಾಹಗಳು ಬಹಳ ಕಡಿಮೆಯಾಗಿದ್ದರೆ, ಅದಕ್ಕೆ 
ಎವಾಹಪದ್ಧತಿಯೇ ನಿಂದೆಗರ್ಹವಲ್ಲ; ಅದು ಅದರ ಇಂದಿನ ಸ್ವರೂಪ. ಅದು 
ಸುಧಾರಿತವಾಗಬೇಕು. 
ವಿವಾಹವು ಧರ್ಮಕ್ಕೆ ಒಂದು ರಕ್ಷಾ ಆವರಣ. ಈ ಆವರಣವು ನಾಶವಾದರೆ. 
ಧರ್ಮವು ಚೂರುಚೂರಾದೀತು. ಸ೦ಯಮವು ಧರ್ಮದ ತಳಹದಿ. ವಿವಾಹವು 
ಸಂಯಮವಲ್ಲದೆ. ಬೇರೆಯಲ್ಲ. ಸಂಯಮವರಿಯದ ವ್ಯಕ್ತಿ ಆತ್ಮಸಾಕ್ಷಾತ್ಕಾರದ ಆಸೆಯನ್ನು 
ಹೂಂದಲಾರ. ನಾಸಿಕನಿಗೂ, ಐಹಿಕ ಭೋಗವಾದಗೂ ಸಂಯಮದ ಆವಶ್ಯಕತೆಯನ್ನು 
ರುಜುವಾತು ಮಾಡಿಕೊಡಲು ನನಗೆ ಕಷ್ಟವಾದೀತೆಂದು ಒಪ್ಪಿಕೊಳ್ಳುತ್ತೇನೆ. ಆದರೆ, 
ಯಾರು ಕಾಯದ ವಿನಾಶ ಹೊಂದುವ ಸ್ವಭಾವವನ್ನೂ ಆತ್ಮದ ಅವಿನಾಶತೆಯನ್ನೂ 
ಅರಿತಿರುವರೋ ಅವರು ಶಿಸ್ತು ಮತ್ತು ಆತ್ಮಸ೦ಯಮ ಇವುಗಳಿಲ್ಲದೆ ಆತ್ಮ ಸಾಕ್ಷಾತ್ಕಾರ 
ಸಾಧ್ಯವಿಲ್ಲವೆಂಬುದನ್ನು ಸಹಜ ಪ್ರವೃತ್ತಿಯಿಂದಲೇ ಬಲ್ಲರು. ಈ ಕಾಯವು 
ಕಾಂಮೋದ್ರೇಕಗಳ ಆಡುಂಬೊಲಾಗಿ ಇರಬಹುದು ಅಥವಾ ಆತ್ಮ-ಸಿದ್ಧಿಯ 
ದೇಗುಲವಾಗಿರಬಹುದು. ಅದು ಎರಡನೆಯದಾದರೆ, ಸ್ವೇಚ್ಛಾಚಾರಕ್ಕೆ ಎಡೆಯಿಲ್ಲ. 
ಆತ್ಮವು ಪ್ರತಿಕ್ಷಣವು ಕಾಯವನ್ನು ಅಂಕೆಯಲ್ಲಿಡಬೇಕಾದ ಆವಶ್ಯಕತೆ ಇದೆ. 
(ಯಂಗ್‌ ಇಂಡಿಯಾ: ೩-೬-೨೬) 
ಎವಾಹದ ಕಟ್ಟು ಸಡಿಲವಾದಾಗ, ಸಂಯಮದ ಆಚರಣೆಯಿಲ್ಲದ ಸ್ತೀವೈಮನಸ್ಯದ 
ಮೂಲವಾದಾಳು. ಮಾನವರು ಪಶುಗಳಂತೆ ನಿಗ್ರಹವಿಲ್ಲದೆ ಹೋದಾಗ, ಅವರು 
ವಿನಾಶದ ನೇರ ಪಥ ಹಿಡಿದಂತೆ. i 
ಸಾಮಾನ್ಯವಾಗಿ, ತನ್ನ ಪತಿಯ ವೃತಿಯಿಂದ ಪ್ರತ್ಯೈಕವಾದ ವೃತ್ತಿಯಲ್ಲಿ ತೊಡಗಿರುವ 
ಸತಿಯನ್ನು ಮನಸಿನಲ್ಲಿ ರೂಪಿಸಕೊಳ್ಳಲಾರೆ. ಮಕ್ಕಳ ಪೋಷಣೆ, ಗೃಹಕೃತ್ಯ ನಿರ್ವಹಣೆ, 


ಸಮಾಜಧರ್ಮ - 193 


ಇವೇ ಆಕೆಯ ಸರ್ವ ಶಕ್ತಿಗಳನ್ನೂ ಪೂರ್ಣವಾಗಿ ಆಕರ್ಷಿಸಲು ಸಾಕು. ಒಂದು 
ಸುವ್ಯವಸ್ಥಿತ ಸಮಾಜದಲ್ಲಿ ಕುಟುಂಬಕ್ಕೆ ಜೀವನೋಪಾಯ ಕಲ್ಪಿಸುವ ಹೆಚ್ಚುವರಿ 
ಹೊರೆಯೂ ಆಕೆಯ ಪಾಲಿಗೆ ಬರಬಾರದು. ಪುರುಷನು ಕುಟುಂಬಕ್ಕೆ ಜೀನನೋಪಾಯ 
ಒದಗಿಸಲು ನಿರತನಾಗಿರಬೇಕು. ಸ್ತೀಗೃಹಕೃತ್ಯ ನಿರ್ವಹಣೆ ಮಾಡಬೇಕು. ಹೀಗೆ, 
ಒಬ್ಬರು ಮತ್ತೊಬ್ಬರ ಕರ್ಮಕ್ಕೆ ಪೂರಕವಾಗಿಯೂ, ಅನುಬಂಧಿಸಿಯೂ ಇರಬೇಕು. 
(ಯಂಗ್‌ ಇಂಡಿಯಾ: ೧೨-೧೦-೩೪) 
ಸತಿಪತಿಯರಲ್ಲಿ ಪರಸ್ಪರ ಗುಟ್ಟಂಬುದು ಇರಬಾರದು. ವಿವಾಹ ಸಂಬಂಧದ 
ವಿಷಯದಲ್ಲಿ ನಾನು ಬಹಳ ಉಚ್ಚ ಅಭಿಪ್ರಾಯ ಇಟ್ಟುಕೊಂಡಿದೇನೆ. ಸತಿಪತಿಗಳು 
ಒಬ್ಬರಲ್ಲೊಬ್ಬರು ಏಕೀಭಾವವುಳ್ಳವರೆಂದು ನನ್ನ ಅಭಿಪ್ರಾಯ. ಅವರು ದ್ವೆ ತದಲ್ಲಿ 
ಅದ್ವೈತದಲ್ಲಿ ಅದ್ದೆ ತದಲ್ಲಿ ದ್ವೈತ. | 
(ಹರಿಜನ: ೯-೪-೪೦) 
ವಿವಾಹವು ಬಾಳಿನಲ್ಲಿ ಒಂದು ನೈಸರ್ಗಿಕ ಅಂಶ ಅದನ್ನು ಯಾವ ಅರ್ಥದಲ್ಲಿಯೇ 
ಆಗಲಿ, ಕೀಳೆಂದು ಭಾವಿಸುವುದು ಶುದ್ಧಾಂಗ ತಪ್ಪು. ವಿವಾಹವನ್ನು ಒಂದು ಪವಿತ್ರ 
ಸಂಸ್ಕಾರವೆಂದು ಭಾವಿಸಿ, ಅದರ ಅನಂತರವೂ ಆತ್ಮಸಂಯುವ ಜೀವನವನ್ನು 
ಸಡೆಸುವುದು ಆದರ್ಶ. ಹಿಂದೂಧರ್ಮದ ನಾಲ್ಕು ಆಶ್ರಮಗಳಲ್ಲಿ ಒಂದು ವಿವಾಹ. 
ವಾಸ್ತವವಾಗಿ, ಉಳಿದ ಮೂರು ಆಶ್ರಮಗಳಿಗೂ ಅದೇ ಆಧಾರ. ಆದರೆ 
ದುರದೃಷ್ಟವಶಾತ್‌ ಆಧುನಿಕ ಕಾಲದಲ್ಲಿ ವಿವಾಹವು ಕೇವಲ ಒಂದು ದೈಹಿಕ 
ಸ೦ಯೋಗವೆಂದು ಪರಿಗಣಿಸಲ್ಪಟ್ಟಿದೆ. 
(ಹರಿಜನ: ೨೨-೩-೪೨) 


ವಿವಾಹದ ಆದರ್ಶ 


ಒಬ್ಬ ಗೆಳೆಯ ಹೀಗೆ ಬರೆಯುತ್ತಾರೆ: 

ಎವಾಹಕ್ಕೆ ಸಂಬಂಧಿಸಿದ ವಿಧಿ ನಿಷೇಧಗಳು ಬಹುಶಃ ಉತ್ತಮ ಸಂತಾನದ 
ದೃಷ್ಟಿಯಿಂದ ಪ್ರಸಾರಕ್ಕೆ ಬಂದವೆಂದು ನನ್ನ ಅನುಭವದ ಆಧಾರ ಹೊಂದಿದ ಸಹಜ 
ಪ್ರವೃತ್ತಿಗೆ ಗೋಚರಿಸುತ್ತದೆ. ಭಿನ್ನ ಗೋತ್ರಗಳ ಸಂಯೋಗದಿಂದ, ಸ್ವಗೋತ್ರಗಳವರ 
ಸಂಯೋಗಕ್ಕಿಂತಲೂ ಹೆಚ್ಚು ಸಮರ್ಥ ಫಲ ದೊರಕುತ್ತದೆಂಬುದು ಉತ್ತಮ ಸಂತಾನ 
ಶಾಸ್ತ್ರದ ಒ೦ದು ಪ್ರಸಿದ್ಧ ನಿಯಮ. ನೀವು ಹೇಳುವಂತೆ, ಸ೦ತಾನೋತ್ಪನ್ನವೇ ವಿವಾಹದ 
ನ್ಯಾಯಬದ್ಧ ಗುರಿಯಾದರೆ ಸತಿಪತಿಯರನ್ನು ಆರಿಸಿಕೊಳ್ಳುವುದು ಪೂರ್ಣವಾಗಿ 
ಉತ್ತಮ ಸಂತಾನದ ಪ್ರಶ್ನೆಯೇ ಅದೀತು. ಉಳಿದ ಎಲ್ಲ ಭಾವನೆಗಳೂ ಅಮುಖ್ಯಿವೆಂದು 
ವರ್ಜನೀಯ. ಇವುಗಳ ಸ್ಥಾನ ತಾರತಮ್ಯವನ್ನು ಈ ಕೆಳಕಂಡಂತೆ ನಿರೂಪಿಸುವೆ. 


194 - ಸಮಾಜಧರ್ಮ 


(೧) ಪರಸ್ಪರ ಆಕರ್ಷಣೆ ಅಥವಾ ಪ್ರೇಮ. 

(೨) ಉತ್ತಮ ಸಂತಾನೋತ್ಪತ್ತಿ ಸಾಮರ್ಥ್ಯ. 

(೩) ಸಂಬಂಧಪಟ್ಟ ಕುಟುಂಬವರ್ಗಗಳ ಒಪ್ಪಿಗೆ ಮತ್ತು ಅನು 

ಮತಿ; ತಮ್ಮ ಸಾಮಾಜಿಕ ವರ್ಗದ ಹಿತಾಕಾಂಕ್ಟೆ. 

(೪) ಆಧ್ಯಾತ್ಮಿಕ ಬೆಳೆವಣಿಗೆ. 

"ಇವುಗಳ ಬಗೆಗೆ ನಿಮ್ಮ ಅಭಿಪ್ರಾಯವೇನು?' 

“ಹಿ೦ದೂ ಶಾಸ್ತ್ರಗಳು, ಸ೦ತಾನೋತ್ಪನ್ನವನ್ನು ವಿವಾಹದ ಏಕೈಕ ಉದ್ದೇಶವೆಂದು 
ಸ್ಪಷ್ಟವಾಗಿ ವಿಧಿಸಿವೆ. ಭಾವೀ ಗೃಹಿಣಿಯನ್ನು ಕುರಿತು ವಿವಾಹಕಾದಲ್ಲಿ ಹಿರಿಯರು 
ಮಾಡುವ "ನಿನಗೆ ಎಂಟು ಮಕ್ಕಳಾಗಲಿ' ಎಂಬ ಆಶೀರ್ವಚನ, ಇದನ್ನು ತೋರಿಸುತ್ತದೆ. 
ಗಂಡಹೆಂಡಿರ ಸಹಜೀವನ ಸಂತಾನೋತ್ಪತ್ತಿಯ ಉದ್ದೇಶಕ್ಕೆ ಮಾತ್ರ. ಎಂದಿಗೂ 
ಕಾಮೋಪಭೋಗಕ್ಕಲ್ಲವೆಂಬ ನಿಮ್ಮ ವಾದವನ್ನು ಇದು ಸಮರ್ಥಿಸುತ್ತದೆ.” 

ವಿವಾಹಕ್ಕೆ ಸಂಬಂಧಿಸಿದ ವಿಧಿನಿಷೇಧಗಳಿಗೆ ನಿಷ್ಠಷ್ಟ ಆಧಾರ ನನಗೆ ತಿಳಿಯದು. 
ಆದರೆ, ಧರ್ಮಾಚರಣೆ ಮತ್ತು ಆತ್ಮನಿಗ್ರಹ, ಇವುಗಳ ಅನುಷ್ಠಾನಕ್ಕೆ ಸಹಾಯಕವಾಗುವ 
ಒಂದು ಸಾಮಾಜಿಕ ಪದ್ಧತಿ ಅಥವಾ ಸಂಪ್ರದಾಯಕ್ಕೆ ನೀತಿಧರ್ಮದ ಪವಿತ್ರತೆ 
ಇರಬೇಕು. ಉತ್ತಮ ಸಂತಾನದ ಕಾರಣವು ಸಹೋದರ ಸಹೋದರಿಯರ ವಿವಾಹ 
ನಿಷೇಧದ ಮೂಲವಾಗಿದ್ದರೆ, ಅದು ಸಹೋದರ ಬಾಂಧವ್ಯವುಳ್ಳ ವಿವಾಹಗಳಿಗೂ 
ಅನ್ವಯಿಸಲೇಬೇಕು. ಯಾವುದೇ ಸಮಾಜದಲ್ಲಿ ಇರಬಹುದಾದ ಇಂಥ ವಿಧಿನಿಷೇಧವನ್ನು 
ಮಾನ್ಯಮಾಡುವದೇ ಸುರಕ್ಷಿತ ಆಚಾರ ವಿಧಾನ. ನನ್ನ ಪತ್ರವ್ಯವಹಾರಿ, ಆದರ್ಶ 
ವಿವಾಹಕ್ಕೆ ಸಂಬಂಧಿಸಿದಂತೆ ನಮೂದಿಸಿರುವ ಅಂಶಗಳನ್ನು ನಾನು ಸಾಮಾನ್ಯವಾಗಿ 
ಒಪ್ಪುತ್ತೇನೆ. ಆದರೆ, ನಾನು ಅವುಗಳ ಸ್ಥಾನ ಪ್ರಾಧಾನ್ಯತೆಯನ್ನು ಮಾತ್ರ ಬದಲಾಯಿಸ 
ಬಯಸುತ್ತೇನೆ; ಪಟ್ಟಿಯಲ್ಲಿ ಕಾಮಪ್ರಧಾನ ಪ್ರೇಮಕ್ಕೆ ಕೊನೆಯಸ್ಥಾನ ಕೊಡುತ್ತೇನೆ. 
ಅದಕ್ಕೆ ಪ್ರಥಮಸ್ಥಾನ ಕೊಟ್ಟಿರುವುದರಿಂದ ಇತರ ಅಂಶಗಳು ಅದರಿಂದ ಬಹಳ 
ಮಟ್ಟಿಗೆ ಆಚ್ಛಾದಿಸಲ್ಪಟ್ಟು, ಹೆಚ್ಚು ಕಡಿಮೆ, ನಿರರ್ಥಕವೆನಿಸಿಯಾವು. ಆದುದರಿಂದ 
ವಿವಾಹ ಸಂಬಂಧದಲ್ಲಿ ಆಧ್ಯಾತ್ಮಿಕ ಬೆಳವಣಿಗೆಗೆ ಮೊದಲನೆಯ ಸ್ಥಾನ ಕೊಡಲ್ಲಡಬೇಕು; 
ಮುಂದಿನದು ಸೇವೆ; ಅನಂತರ ಕುಟುಂಬ ಮತ್ತು ಸಾಮಾಜಿಕ ಹಿತದ ಪರಿಗಣನೆ; 
ಪರಸ್ಪರ ಆಕರ್ಷಣ ಅಥವಾ "ಪ್ರೇಮ', ನಾಲ್ಕನೆಯ ಎಂದರೆ ಕೊನೆಯ ಸ್ಥಾನ 
ಹೊಂದಬೇಕು. ಇದರ ಅರ್ಥ, ಕಾಮಪ್ರಧಾನ ಪ್ರೇಮವೊಂ೦ದೇ ಇತರ ಅಂಶಗಳು 
ಪಾಲಿಸಲಡದಿದ್ದಾಗ ವಿವಾಹಕ್ಕೆ ಸಮ್ಮತವಾದ ಕಾರಣವೆಂದು ಎಣಿಸಲಡಬಾರದು. 
ಇದೇರೀತಿ, ಇತರ ಎಲ್ಲ ಅಂಶಗಳು ಪಾಲಿಸಲ್ಪಟ್ಟರೂ, ಪ್ರೇಮಶೂನ್ಯವಾದ ವಿವಾಹವು 


ಸಮಾಜಧರ್ಮ - 195 


ವರ್ಜನೀಯ. ಉತ್ತಮ ಸಂತಾನೋತ್ಪತ್ತಿ ಸಾಮರ್ಥ್ಯದ ಅಂಶವನ್ನು ನಾನು ಬಿಟ್ಟು 
ಬಿಡುತ್ತೇನೆ, ಏಕೆಂದರೆ, ವಿವಾಹದ ಪ್ರಧಾನ ಉದ್ದೇಶವೇ ಸಂತಾನೋತ್ಪತ್ತಿ 
ಯಾದುದರಿಂದ, ಅದಕ್ಕೆ ಸಮಾರ್ಥ್ಯವನ್ನು ಕೇವಲ ಒಂದು 'ಅಂಶ'ವನ್ನಾಗಿ 
ಸರಿಣಿಸಬಾರದು. ವಿವಾಹಕ್ಕೆ ಅದೇ ಅನಿವಾರ್ಯ ವಾದುದು; ಅತ್ಯಾವಶ್ಯಕವಾದುದು. 

ನಾವು ವಿವಾಹವನ್ನು ಒಂದು ಪವಿತ್ರ ಸಂಸ್ಕಾರವೆಂಬುದಾಗಿ ಪರಗಣಿಸಿದರೆ, 
ಒ೦ದೇ ಸಂತಾನಕ್ಕೆ ಅವಕಾಶವಿದೆ. ಆದುದರಿಂದಲೇ ನಮ್ಮ ಶಾಸ್ತ್ರಗಳಲ್ಲಿ ಪ್ರಥಮ 
ಸಂತಾನಕ್ಕೆ “ಧರ್ಮಜ' ಎಂಬುದಾಗಿಯೂ, ಮುಂದಿನ ಮಕ್ಕಳಿಗೆ “ಕಾಮಜ' 
ಎಂಬುದಾಗಿಯೂ ಹೇಳಲ್ಪಟ್ಟಿದೆ. 

ಸ೦ತಾನೋತ್ಪನ್ನ ಉದ್ದೇಶದಿಂದಲೇ ಮಾಡಲ್ಪಟ್ಟ ಲೈಂಗಿಕ ಕ್ರಿಯೆಯು ಬ್ರಹ್ಮಚರ್ಯದ 
ಪರಮಾದರ್ಶಕ್ಕೆ ಅಸಮಂಜಸವಾದುದಲ್ಲ. ಕೇವಲ ಇಂದ್ರಿಯು ಸುಖ ತೃಪ್ತಿಯ 
ಉದ್ದೇಶದಿ೦ದಲೇ ಲೈಂಗಿಕ ಕ್ರಿಯೆ ಮಾಡುವುದು ಪಾಶವಿಕ ವೃತ್ತಿಗೆ ಇಳಿದಂತೆ 
ಆದುದರಿಂದ, ಪಾಶವಿಕ ವೃತ್ತಿಯಿ೦ದ ಮೇಲೇರಲು ಮಾನವನ ಪ್ರಯತ್ನ ಸಾಗಬೇಕು. 
ಇದರಲ್ಲಿ ಉಂಟಾಗುವ ವಿಫಲತೆಯನ್ನು ಪಾಪವೋ, ಅವಮರ್ಯಾದೆಯೋ ಎಂದು 
ಪರಿಗಣಿಸಲಾಗದು. ಜಗತ್ತಿನಲ್ಲಿ ಲಕ್ಷಾಂತರ ಮಂದಿ ನಾಲಗೆಯ ತೃಪ್ತಿಗಾಗಿ ತಿನ್ನುತ್ತಾರೆ; 
ಹಾಗೆಯೇ, ಲಕ್ಷಾಂತರ ಸತಿಪತಿಯರು ಇಂದ್ರಿಯ ಭೋಗಕ್ಕಾಗಿಯೇ ಲೈಂಗಿಕ ಕ್ರಿಯೆಯಲ್ಲಿ 
ಮಿತಿಮೀರಿ ತೊಡಗುವರು. ಹೀಗೆ ಮಾಡುತ್ತಾ ಪ್ರಕೃತಿಯ ವ್ಯವಸ್ಥೆಯನ್ನು ಮೀರಿದುದರ 
ಪರಿಣಾಮವಾಗಿ ಉಂಟಾಗುವ ಅಸಂಖ್ಯ ವ್ಯಾಧಿಗಳ ರೂಪದಲ್ಲಿ ಕಠೋರ ದಂಡ 
ತೆರುವರು. ಕೇವಲ ಬ್ರಹ್ಮಚರ್ಯದ ಆದರ್ಶ ಅಥವಾ ವಿವಾಹಿತ ಜೀವನದ ಬ್ರಹ್ಮಚರ್ಯವು 
ಆಧ್ಯಾತ್ಮಿಕ ಅಥವಾ ಪಾರಮಾರ್ಥಿಕ ಜೀವನವನ್ನಾಗಿ ಬಯಸುವವರಿಗೆ ಅನ್ವಯಿಸುತ್ತದೆ; 
ಅ೦ಥ ಜೀವನಕ್ಕೆ ಅದು ಅನಿವಾರ್ಯ. 

(ಹರಿಜನ: ೫-೬-೩೭) 

ಗಾಂಧೀಜೀಯೇ ನಡೆಸಿದ ಎವಾಹೋತ್ಸವಗಳಲ್ಲಿ ಇಬ್ಬರು ಯುವಕ ದಂಪತಿಗಳನ್ನು 
ಕುರಿತು ಹೀಗೆ ಆಪ್ತತೆಯಿಂದ ನುಡಿದರು: 

ನಮ್ಮಲ್ಲಿ "ಕರ್ತವ್ಯಜ್ಞಾನವನ್ನು ಎಚ್ಚರಗೊಳಿಸುವಷ್ಟನ್ನುಳಿದ ಸಮಾರ೦ಭಗಳಲ್ಲಿ ನನಗೆ 
ನಂಬಿಕೆ ಇಲ್ಲವೆಂಬುದನ್ನು ನೀವು ತಿಳಿದುಕೊಳ್ಳಬೇಕು. ಸ್ವಯಂ ಎಚಾರಮಾಡುವ 
ಶಕ್ತಿ ಪಡೆದಂದಿನಿಂದ ಆ ಮನೋಧರ್ಮವನ್ನು ನಾ ಹೊಂದಿದೇನೆ. ನೀವು ಉಚ್ಚರಿಸಿದ 
ಮಂತ್ರಗಳೂ. ನೀವು ಸ್ವೀಕರಿಸಿದ ವ್ರತಗಳೂ ಎಲ್ಲ ಸ೦ಸ್ಕತದಲ್ಲಿದ್ದವು. ಆದರ ನಿಮಗಾಗಿ 
ಅವೆಲ್ಲ ಭಾಷಾ೦ತರಿಸಲ್ಪಟ್ಟವು. ಸಂಸ್ಕೃತ ಶಬ್ದದಲ್ಲಿ ಒ೦ದು ಶಕ್ತಿ ಇದೆ. ಆ ಶಕ್ತಿಯ 


196 - ಸಮಾಜಧರ್ಮ 


ಪ್ರಭಾವಕ್ಕೆ ಒಳಗಾಗಲು ಯಾರಾದರೂ ಪ್ರೀತಿಸಿಯಾರು. ಆದುದರಿಂದಲೇ ಸಂಸ್ಕೃತ 
ಮೂಲಪಾಠವನ್ನು ಉಪಯೋಗಿಸಲಾಯ್ತು. 

"ಸಮಾರಂಭದಲ್ಲಿ ಪತಿಯು ತನ್ನ ಭಾರ್ಕೆ ಒಳ್ಳೆಯ ಆರೋಗ್ಯವಂತ ಪುತ್ರನ 
ತಾಯಿ ಯಾಗಲೆಂದು ಹಾರೈಸುವುದಿದೆ. ಈ ಹಾರೈಕೆ ನನ್ನನ್ನು ತಲ್ಲಣಗೊಳಿಸಲಲ್ಲ. 
ಸಂತಾನೋತ್ಪತ್ತಿಯು ನಿರ್ಬಂಧವೆಂದು ಇದರ ಅರ್ಥವಲ್ಲ; ಸಂತಾನದ ಅಪೇಕ್ಷೆಯಿದ್ದರೆ, 
ನಿಷ್ಠಾಯುತ ಧಾರ್ಮಿಕ ಮನಸ್ಸಿನಿಂದ ವಿವಾಹ ಮಾಡಿಕೊಳ್ಳಬೇಕಾದುದು ಅವಶ್ಯಕ. 
ಸಂತಾನದ ಅಪೇಕ್ಷೆಯೇ ಇಲ್ಲದವನು ವಿವಾಹವನ್ನೇ ಮಾಡಿಕೊಳ್ಳಬೇಕಾಗಿಲ್ಲ. ಲೈಂಗಿಕ 
ತೃಪ್ತಿಗಾಗಿಯೇ ಮಾಡಿಕೊಂಡ ವಿವಾಹವು ವಿವಾಹವೆನಿಸದು. ಅದು ವ್ಯಭಿಚಾರ; 
ಕಾಮವಿಕರ. ಆದುದರಿಂದ ಇಂದಿನ ಸಮಾರಂಭದ ಅರ್ಥವೆಂದರೆ, ಎಬ್ಬರಿಗೂ 
ಸಂತಾನಾಪೇಕ್ಷೆ ಸ್ಪಷ್ಟವಾಗಿದ್ದರೆ ಮಾತ್ರ, ಸಂಭೋಗ ಕ್ರಿಯೆಗೆ ಅನುಮತಿಯುಂಟು. 
ಈ ಸಮಗ್ರ ಕಲ್ಪನೆಯೇ ಪವಿತ್ರವಾದುದು. ಆದುದರಿಂದ, ಈ ಕ್ರಿಯೆ 
ಪ್ರಾರ್ಥನಾಪರತೆಯಿಂದ ಆಚರಿಸಲ್ಪಡಬೇಕು. ಲೈಗಿಂಕ ಉದ್ದೀಪನ ಮತ್ತು 
ಇಂದ್ರಿಯಭೋಗ ಇವುಗಳನ್ನುಂಟು ಮಾಡುವ ಪ್ರಣಯಾಚರಣೆ ಇದಕ್ಕೆ 
ಪೂರ್ವಭಾಯಿಯಾಗಿ ಇರದು. ಬೇರೊಂದು ಮಗುವಿನ ಅಪೇಕ್ಷೆಯಿಲ್ಲದಿದ್ದರೆ, 
ಜೀವಿತದಲ್ಲಿ ಇಂಥ ಸಂಯೋಗ ಒಂದೇಬಾರಿ ಆದೀತು. ನೈತಿಕವಾಗಿಯೂ, 
ಶಾರೀರಕವಾಗಿಯೂ ಆರೋಗ್ಯವಿಲ್ಲದವರು ಸಂಭೋಗ ಮಾಡಲೇಬಾರದು; ಹಾಗೆ 
ಮಾಡಿದರೆ ಅದು ವ್ಯಭಿಚಾರ ; ವಿಷಯ ಲೋಲುಪತೆ. ಪಶುತೃಷ್ಟಗಾಗಿ ವಿವಾಹ 
ಮಾಡಿಕೊಳ್ಳಬೇಕೆಂಬ ಭಾವನೆ ನಿಮ್ಮಲ್ಲಿದ್ದರೆ ಅದನ್ನು ನೀವು ಮರೆಯಬೇಕು. 
ಸಮಾರಂಭವೆಲ್ಲ ಪವಿತ್ರ ಆಗ್ನಿದೇವನ ಸಾಕ್ಷಿಯಲ್ಲಿ ನಡೆದಿದೆ. ಈ ಅಗ್ನಿ ನಿಮ್ಮಲ್ಲಿರುವ 
ಭೋಗ ಲಾಲಸೆಯನ್ನೆಲ್ಲ ಸುಟ್ಟು ಭಸ್ಮ ಮಾಡಲಿ. 

ಈಗಿನ ಕಾಲದಲ್ಲಿ ಅತಿಯಾಗಿ ಹಬ್ಬಿರುವ ಇನ್ನೊ೦ದು ಮೂಢನಂಬಿಕೆಯಂಥ 
ತಪ್ಪು ತಿಳಿವಳಿಕೆಯನ್ನು ನೀವು ಬಿಡಬೇಕೆಂದು ಕೇಳುತ್ತೇನೆ. ಸಂಯಮವೂ, 
ಭೋಗವಿಮುಖತೆಯೂ ತಪೆಂದೂ, ಲೈಂಗಿಕ ತೃಷೆಯನ್ನು ಯಾವ ಅಡ್ಡಿಯೂ 
ಇಲ್ಲದ೦ತೆ ತೃಪ್ತಿ ಪಡೆಯಬೇಕೆಂದೂ, ನಿಶೃಂಖಲೆಯ ಕಾಮ ಅತ್ಯಂತ 
ಸ್ವಾಭಾವಿಕವಾದುದೆ೦ದೂ ಹೇಳಲಾಗುತ್ತಿದೆ. ಯಾವ ಕಾಲಕ್ಕೂ ಇದಕ್ಕಿಂತ ವಿನಾಶಾತ್ಮಕ 
ಮೂಢನಂಬಿಕೆ ಇರಲಿಲ್ಲ. ಆದರ್ಶ ಸಾಧಿಸಲು ನೀವು ಅಶಕ್ತರಿರಬಹುದು, ನಿಮ್ಮ 
ಪ್ರಕೃತಿ ದುರ್ಬಲ ವಿರಬಹುದು; ಆದರೆ ಆದರ್ಶವನ್ನು ಕೆಳಗಿಳಿಸಬೇಡಿ; ಅಧರ್ಮವನ್ನು 
ನಿಮ್ಮ ಧರ್ಮವನ್ನಾಗಿ ಮಾಡಬೇಡಿ. ದುರ್ಬಲತೆಯ ಸಮಯಗಳಲ್ಲಿ ನನ್ನ ಮಾತುಗಳನ್ನು. 


ಸಮಾಜಧರ್ಮ - 197 


ನೆನಪಿಗೆ ತ೦ದುಕೊಳ್ಳಿ. ಈ ಪವಿತ್ರ ಗಂಭೀರ ಸಮಯದ ನೆನಪು ನಿಮ್ಮನ್ನು ದೃಢವಾಗಿಟ್ಟು 
ಸಂಯಮದಲ್ಲಿಡುಬಹುದು. ವಿವಾಹದ ಉದ್ದೇಶವೇ ಸಂಯಮ ಮತ್ತು ಕಾಮೇಚ್ಛೆಯನ್ನು 
ಪರಮೋದಾತ್ತ ಮಾಡುವುದು. ಬೇರೆ ಉದ್ದೇಶವಿದ್ದರೆ, ಅದು ಪವಿತ್ರವೆನಿಸೀತು. 

'ಗೆಳೆಯರಂತೆಯೂ, ಸಮಾನರಾಗಿಯೂ ನೀವು ವಿವಾಹದಲ್ಲಿ ಕೂಡುತ್ತಿದೀರಿ. 
ಪತಿಯು ಸ್ವಾಮಿನ್‌ ಎಂದು ಕರೆಯಲ್ಪಟ್ಟರೆ, ಪಶ್ಚಿಯು ಸ್ವಾಮಿನಿ : ಒಬ್ಬರು ಮತ್ತೊಬ್ಬರಿಗೆ 
ಗುರು; ಒಬ್ಬರು ಮತ್ತೊಬ್ಬರಿಗೆ ನೆರವಿನ ಸ೦ಗಾತಿ; ಜೀವನದ ಕಾರ್ಯಭಾರವನ್ನೂ 
ಮತ್ತು ಕರ್ತವ್ಯಗಳನ್ನೂ ಎಸಗುವುದರಲ್ಲಿ ಒಬ್ಬರು ಮತ್ತೊಬ್ಬರ ಜೊತೆಯಲ್ಲಿ 
ಸಹಕರಿಸುವವರು. ಯುವಕರಾದ ನೀವು ಉತ್ತಮ ಬುದ್ದಿಯಿಂದಲೂ, 
ಭಾವಸಂಪತ್ತಿನಿಂದಲೂ ಕೂಡಿದ್ದರೆ, ಹೆಣ್ಣುಮಕ್ಕಳಿಗೂ ಆ ಮಾರ್ಗದರ್ಶಕರೂ ಆಗಿರಿ; 
ನೆರವನ್ನು ನೀಡಿ, ಮಾರ್ಗದರ್ಶನ ಮಾಡಿ; ಆದರೆ, ಎಂದಿಗೂ ಅವರಿಗೆ ಅಡಚಣೆ 
ಯೊಡ್ಡ ಬೇಡಿ ಅಥವಾ ತಪ್ಪುಮಾರ್ಗ ತೊರಬೇಡಿ. ನಿಮ್ಮಿಬ್ಬರ ಭಾವ, ಮಾತು, 
ಕೃತಿಗಳಲ್ಲಿ ಪೂರ್ಣ ಸಾಮರಸ್ಯವಿರಲಿ. ಪರಸ್ಪರ ಗುಟ್ಟು ಎನ್ನುವುದಿರದಿರಲಿ. ನಿಮ್ಮಿರ್ದರ 
ಅತ್ಮಗಳೂ ಒ೦ದಾಗಲಿ. 

“ಕಪಟಾಚರಣೆಯವರಾಗದಿರಿ. ಯಾವುದು ನಿಮಗೆ ಅಸಾಧ್ಯ ಎನಿಸ ಬಹುದೋ 
ಅದನ್ನು ಮಾಡಲು ವೃಥಾ ಪ್ರಯತ್ನಿಸಿ, ನಿಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಳಬೇಡಿ. 
ಸಂಯಮವು ಎಂದಿಗೂ ಆರೋಗ್ಯವನ್ನು ಕೆಡಿಸುವುದಿಲ್ಲ. ಆರೋಗ್ಯವನ್ನು ಕೆಡಿಸುವುದು 
ಬಾಹ್ಯ ನಿಗ್ರಹವೇ ಹೊರತು ಸಂಯಮವಲ್ಲ. ನಿಜವಾಗಿಯೂ ಆತ್ಮಸಂಯಮವನ್ನು 
ಹೊಂದಿದ ವ್ಯಕ್ತಿ ಪ್ರತಿದಿನ ಹೆಚ್ಚು ಶಕ್ತಿಯನ್ನೂ ಹೆಚ್ಚು ಶಾಂತಿನ್ನೂ ಪಡೆಯುವನು. 
ಆತ್ಮಸ೦ಯಮದಲ್ಲಿ ಭಾವಗಳ ಮೇಲಿನ ಹತೋಟಿ ಮೊದಲ ಹೆಜ್ಜೆ. ನಿಮ್ಮ ಮಿತಿಯನ್ನು 
ಅರಿತುಕೊಂಡು, ಅದಕ್ಕೆ ಅನುಗುಣವಾಗಿ ಎಷ್ಟು ಸಾಧ್ಯವೋ ಅಷ್ಟನ್ನು ಮಾಡಿ. 
ಸಮಕೋನದಂತೆ ಇರುವ ಆದರ್ಶವನ್ನು ನಿಮ್ಮ ಮುಂದಿಟ್ಟಿದ್ದೇನೆ. ಸಮಕೋನವನ್ನು 
ಸಾಧಿಸಲು ನಿಮ್ಮ ಸರ್ವಸಾಮರ್ಥ್ಯದಿಂದಲೂ ಪ್ರಯತ್ನಿಸಿ. ನೀವು ಸೋತರೆ, 
ದುಃಖಕ್ಕಾಗಲೀ ಅವಮಾನಕ್ಕಾಗಲೀ ಕಾರಣವಿಲ್ಲ. ವಿವಾಹವು ಒಂದು ನಿವೇದಿತ 
ಜೀವನ, ಹೊಸ ಹುಟ್ಟು; ಉಪನಯನವು ಹೇಗೆ ಒಂದು ನಿವೇದಿತ ಜೀವನವೋ, 
ಹೊಸ ಹೊಟ್ಟೋ ಹಾಗೆ. ಇದನ್ನು, ನಿಮಗೆ ಸರಳವಾಗಿ ವಿವರಿಸಿದೇನೆ. ನನ್ನ ಈ 
ಮಾತು ನಿಮಗೆ ಭಯವನ್ನೂ. ನಿರ್ಬಲತೆಯನ್ನೂ ಉಂಟುಮಾಡದಿರಲಿ. ಭಾವ, 
ಮಾತು, ಕೃತಿಗಳಲ್ಲಿ ಸದಾ ಪೂರ್ಣಸಾಮರಸ್ಯ ಗುರಿಯಾಗಿರಲಿ. ಸದಾ 
| ಭಾವಶುದ್ಧಿ ಗೆಯತ್ನಿಸಿ. ಆಗ ಎಲ್ಲ ಸರಿಹೋದೀತು. ಭಾವಕ್ಕಿಂತ ಶಕ್ತಿ ಯುತವಾದುದು 

ಯಾವುದೂ ಇಲ್ಲ. ಮಾತನ್ನು ಕೃತಿಯೂ, ಭಾವದ ಪರಿಣಾಮ ; ಭಾವ ಸತ್ತಯುತವೂ 


198 - ಸಮಾಜಧರ್ಮ 


ಶುದ್ಧವೂ ಆದಷ್ಟೂ ಪರಿಣಾಮ ಶಕ್ತಿಯುತವೂ, ಶುದ್ಧವೂ ಆಗುತ್ತದೆ. ಘನ ಆದರ್ಶದ 
ರಕ್ಷಾಕವಚ ತೊಟ್ಟು ನೀವಿಲ್ಲಿಂದ ತೆರಳಬೇಕೆಂದು ನನ್ನ ಇಚ್ಛೆ. ಇದರಿಂದ ಯಾವ 
ಮನೋಸೆಳೆತವೂ ನಿಮಗೆ ತೆರಳಬೇಕಂದು ನನ್ನ ಇಚ್ಛೆ. ಇದರಿಂದ ಯಾವ 
ಮನೋಸೆಳೆತವೂ ನಿಮಗೆ ಅಪಾಯ ತರದು; ಯಾವ ಅಪವಿತ್ರತೆಯೂ ನಿಮ್ಮ 
ಬಳಿಸಾರದು. | 

“ನಿಮಗೆ ವಿವರಿಸಲ್ಪಟ್ಟಿರುವ ವಿವಿಧ ಸಂಸ್ಕಾರಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. 
ಸರಳವಾದ ಮಧುಪರ್ಕವಿಧಿಯನ್ನು ನೋಡಿರಿ. ಈ ಜಗತ್ತೇಲ್ಲ ಮಧುವಿನಿಂದ ತುಂಬಿದೆ. 
ಆದರೆ ಇತರರೆಲ್ಲರೂ ತಮ್ಮ ಭಾಗವನ್ನು ಸವಿದ ತರುವಾಯವೇ ನೀವು ಭಾಗವನ್ನು 
ಸವಿಯಲು ಅನುವಾಗ ಬೇಕು. ಇದರ ಅರ್ಥ ತ್ಯಾಗದಿ೦ದಲೇ ಭೋಗ.” 

“ಸಂತಾನದ ಅಪೀಕ್ಷೆಯೇ ಇಲ್ಲವಾದರೆ ವಿವಾಹವೇ ಕೂಡದೇನು? ಎಂದು 
ಒಬ್ಬ ವರ ಪ್ರಶ್ನೆಸಿದ.” 

ನ ಕೂಡದು. ಕೇವಲ ಆಧ್ಯಾತ್ಮಿಕ ಪ್ರೇಮಪೂರಿತ ವಿವಾಹಗಳಲ್ಲಿ 
ನನಗೆ ನಂಬಿಗೆ ಇಲ್ಲ. ಕೆಲವು ಅಪರೂಪ ಸಂದರ್ಭಗಳಲ್ಲಿ ಪುರುಷರು ದೈಹಿಕ 
ಸಂಬಂಧದ ಉದ್ದೇಶವೇ ಇಲ್ಲದ ಸ್ತ್ರೀಯರ ರಕ್ಷಣೆಗಾಗಿ ಅವರನ್ನು 
ವಿವಾಹವಾದದುಂಟಿಂಬ ಪ್ರತೀತಿ ಇದೆ. ವ Kw ಸಂದರ್ಭಗಳು J 
ವಿರಳ. ಶುದ್ಧ ವೈವಾಹಿಕ ಜೀವನದಮೇಲೆ ನಾನು ಬರೆದಿರುವುದನ್ನೆಲ್ಲ ನೀವು ಓದಬೇಕು. 
ನಾನು ಮಹಾಭಾರದಲ್ಲಿ ಓದಿದ ಸ೦ಗತಿ ದಿನವೂ ನನ್ನಲ್ಲಿ ಬೇರೂರುತ್ತಿದೆ. ವ್ಯಾಸರು 
ನಿಯೋಗ” ಎಂಬ ಎಧಾನವನ್ನು ಆಚರಿಸಿದುದಾಗಿ ಅಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಕೇನ 
ಸುಂದರಾಂಗ ಎಂಬುದಾಗಿ ವರ್ಣಿಸಲ್ಪಟ್ಟಿಲ್ಲ. ಅದಕ್ಕೆ ವ್ಯತಿರಕ್ತವಾಗಿ ಅವರ 'ರೂಪ ಪವನ್ನು 
ವಕಾರವೆಂದು ವರ್ಣಿಸಲಾಗಿದೆ. ಅವರು ಯಾವ ಬಗೆಯ ಪ್ರಣಯ, ಚಿನ್ನೆಯನ್ನೂ 
ಮಾಡಲಿಲ್ಲ. ಸಂಭೋಗ ಮಾಡುವುದಕ್ಕೆ ಮುಂಚೆ ಅವರು ತಮ್ಮ ಶರೀರವನ್ನೆಲ್ಲ 
ತುಪ್ಪದಿಂದ ಲೇಪನ ಮಾಡಿಕೊಂಡರು. ಅವರು. ಕಾಮೇಚ್ಛೆಯೇ ಇಲ್ಲದೆ 
ಸಂತಾನಪಡೆಯುವ ಇಚ್ಛೆಯಿಂದಲೇ ಕ್ರಿಯೆ ನಡೆಸಿದರು. ಸಂತಾನ ಹೊಂದಬೇಕೆಂಬ 
ಆಸೆ ಸ್ವಾಭಾವಿಕವಾದುದು. ಅದು ತೃಪ್ತಿಯಾದ ಕೂಡಲೇ ಸಂಭೋಗವೇ ಕೂಡದು. 

“ ಮನುಷ್ಯ, ಮೊದಲನೆಯ ಮಗುವನ್ನು ಧರ್ಮಜ-ಕರ್ತವ್ಯನಿಷ್ಠೆಯಿಂದ 
ಜನಿಸಿದವನು-ಎಂದೂ, ಮೊದಲನೆಯದರ ತರುವಾಯ ಜನಿಸಿದ ಮಕ್ಕಳನ್ನು ಕಾಮಜ- 
ಕಾಮೇಚೆ ಯಿಂದ ಜನಿಸಿದವರು- ಎಂದೂ, ವರ್ಣಿಸಿದಾನೆ. ಈ ನಕು ಲೈಗಿಂಕ 
Wis ಧರ್ಮವನ್ನು ಸಂಗ್ರಹವಾಗಿ ತಿಳಿಸುತ್ತದೆ. ದೇವರು ಧರ್ಮವಲ್ಲದೆ ಮತ್ತೇನು? 
ದೇವರಿಗೆ ವಿಧೇಯತೆ ಎಂದರೆ, ಧರ್ಮಾನುಸರಣೆ. ನೀವು ಈರೀತಿ ಮೂರು ಬಾರಿ 

ಸಮಾಜಧರ್ಮ - 199 


ಪುನಶ್ಚರಣೆ ಮಾಡಿದುದನ್ನು ಜ್ಞಾಪಕವಿಡಿ: 'ನಾನು ಯಾವ ರೀತಿಯಲ್ಲಿಯೂ 
ಧರ್ಮವನ್ನು ಉಲ್ಲಂಘಿಸಿ ನಡೆಯುವುದಿಲ್ಲ' ಹೀಗೆ ಧರ್ಮ ಮಾರ್ಗದಲ್ಲಿ ನಡೆಯಲು 
ಕೆಲವೇ ಮಂದಿ ಸ್ತ್ರೀ ಪುರುಷರು ಸಿದ್ಧರಾದರೆ ಆಗ, ಧೀರರೂ, ಸತ್ಯಪ್ರಿಯರೂ ಆದ 
ಸಾ ಸಟ್ಟಾ, ನಾವು ಹೊಂದುತೆ ವ. 

“ಬಾ ಬಗೆಗೆ ಕಾಮುಕ ದೃಷ್ಟಿಯನ್ನು ನಾ ಬಿಟ್ಟಂದಿನಿಂದ ವೈವಾಹಿಕ ಜೀವನದ 
ಸುಖವನ್ನು ನಿಜವಾಗಿಯೂ ಅನುಭವಿಸಲಾರಂಭಿಸಿದೆನೆಂಬುದನ್ನು ನೆನಪಿನಲ್ಲಿಡಿ. 
ನಾ ಯೌವನದ ಭರದಲ್ಲಿದ್ದು, ಆರೋಗ್ಯವಂತ ನಾಗಿದ್ದು, ವಿವಾಹಿತ ಬಾಳಿನ ಸುಖವನ್ನು 
ಅನುಭವಿಸಲು ಯೋಗ್ಯವೆಂದು ಪರಿಗಣಿಸಲ್ಪಟ್ಟ ಕಾಲದಲ್ಲಿಯೇ ಭೋಗವರ್ಜನೆಯ 
ವ್ರತವನ್ನು ಕೈಗೂಂಡೆ ನಾವೆಲ್ಲರೂ ಜನ್ಮತಾಳಿರುವ೦ತೆಯೇ ನಾನು ಒಂದು ಪವಿತ್ರ 
ಧ್ಯೇಯಸಾಧನೆಗಾಗಿಯೇ ಜನ್ಮ ತಾಳಿದೇನೆಂದು ನನಗೆ ಕ್ಷಣಮಾತ್ರದಲ್ಲಿ ಹೊಳೆಯಿತು. 
ಎವಾಹವಾದ ಕಾಲದಲ್ಲಿ ನನಗಿದು ತಿಳಿದಿರಲಿಲ್ಲ. ನನಗೆ ಜ್ಞಾನೋದಯವಾದ ಕೊಡಲೇ 
ನಾನು ಯಾವ ಪವಿತ್ರ ಧ್ಯೇಯಕ್ಕಾಗಿ ಜನ್ಮಿಸಿದೇನೋ ಅದಕ್ಕೆ ವಿವಾಹವು 
ಸಾಧನವಾಗುವಂತೆ ನೋಡಿಕೊಳ್ಳುಬೇಕೆಂದು ನಾನು ಭಾವಿಸಿದೆ. ಆಗಲೇ ನಾನು 
ಧರ್ಮದ ನಿಜ ಸ್ವರೂಪವನ್ನು ಅರಿತುಕೊಂಡೆ. ವ್ರತಾಚರಣೆಯ ನಿಯವವನ್ನು 
ತೆಗೆದುಕೊಂಡಾಗಲೇ ನಮ್ಮ ದಾಂಪತ್ಯ ಜೀವನದಲ್ಲಿ ನಿಜವಾದ ಸುಖ ನಮಗೆ 
ದೊರಕಿತು. ಬಾ, ದುರ್ಬಲಳಂತೆ ಕಂಡುಬಂದರೂ ಒಳ್ಳೆಯ ದೇಹ 
ಪ್ರಕೃತಿಯುಳ್ಳವಳಾಗಿದಾಳೆ. ಪ್ರಾತಃಕಾಲದಿ೦ದ ಸಾಯಂಕಾಲದವರೆಗೆ ದುಡಿಯುತ್ತಾಳ. 
ಆಕೆ, ನನ್ನ ಲೋಲುಪತೆಯ ಗುರಿಯೇ ಮುಂದುವರಿದಿದ್ದರೆ, ಆ ರೀತಿ ಮಾಡಲು 
ಸಮರ್ಥಳಾಗುತ್ತಿರಲಿಲ್ಲ. 

“ಆದರೂ, ಅನೇಕ ವರುಷಗಳು ನಾನು ದಾಂಪತ್ಯಜೀವನ ನಡೆಸಿದೆನಾದ್ದರಿಂದ, 
ನಾ ಜಾಗೃತಿ ಹೂಂದಿದುದು ಬಹಳ ತಡವಾಯಿತೆಂದೇ ಹೇಳಬೇಕು.ಸಕಾಲದಲ್ಲಿ 
ಜಾಗೃತಿ ಹೊಂದವಷ್ಟು ಅದೃಷ್ಟ ನಿಮ್ಮದು. ನಾ ವಿವಾಹವಾದ ಸಂದರ್ಭ ಎಷ್ಟು 
ಅಹಿಪಭಾಗಬಹುಭೋ. ಅಷ್ಟೂ ಆಗಿದ್ದಿತು. ಆದರೂ, ನನ್ನಲ್ಲಿದ್ದ ಒಂದು ಆಂಶಮಾತ್ರ 
ನನ್ನನ್ನು ಕಡೆಹಾಯಿಸಿತು. ಅದು ಸತ್ಯದ ರಕ್ಷಾಕವಚ. ಅದು ನನ್ನನ್ನು ರಕ್ಷಿಸಿ ಕಾಪಾಡಿತು. 
ಸತ್ಯವು ನನ್ನ ಬಾಳಿನ ಅಸ್ತಿಭಾರವೇ ಆಗಿದೆ. ಈ ಸತ್ಯದಿಂದ ಬ್ರಹ್ಮಚರ್ಯವೂ ಅಹಿಂಸೆಯೂ 
ಕ್ರಮೇಣ ಹುಟ್ಟಿದವು. ಆದುದರಿಂದ ನೀವೇನನ್ನು ಮಾಡಿದರೂ, ನಿಮಗೂ ಲೋಕಕ್ಕೂ 
ಪ್ರಾಮಾಣಿಕರಂತೆ ವರ್ತಿಸಿ. ನಿಮ್ಮ ಭಾವಗಳನ್ನು ಮುಚ್ಚಿಟ್ಟುಕೊಳ್ಳಬೇಡಿ. ಅವುಗಳನ್ನು 
ಹೊರಗೆಡಹುವುದು ಅಪಮಾನಕರವೆನಿಸಿದರೆ. ಅವುಗಳ 'ಬಗೆಗೆ ಚಿಂತಿಸುವುದು ಇನ್ನೂ 
ಹೆಚ್ಚು ಅಪಮಾನಕರ. 


200 - ಸಮಾಜಧರ್ಮ 


ಉತ್ತಮ ರೀತಿಯಲ್ಲಿ ದೇಶಸೇವೆ ಸಲ್ಲಿಸುವ ಉದ್ದೇಶದಿ೦ದ ವಿವಾಹ ರಹಿತಳಾಗಿಯೇ 
ಇರಬೇಕೆಂದು ಉತ್ಸುಕಳಾಗಿದ್ದ ಒಳ್ಳಯ ಕಾರ್ಯಕರ್ತೆ ತಂಗಿಯೊಬ್ಬಳು ಈಚೆಗೆ 
ತನ್ನ ಕನಸಿನ ಸಂಗಾತಿಯನ್ನು ಕಂಡುಕೊಂಡು ಮದುವೆಯಾದಳು. ಆರೀತಿ 
ಮಾಡಿದುದರಿಂದ ತಾನು ತಪ್ಪಸಗಿದೆನೆಂದೂ, ತನ್ನ ಮುಂದಿಟುಕೊಂಡಿದ್ದ ಹಿರಿಯ 
ಆದರ್ಶ ಗುರಿಯಿಂದ ಪತನಳಾದೆನೆಂದು ಆಕೆ ಭಾವಿಸಿದಾಳೆ. ಆಕೆಯ ಈ 
ಮನೋಭ್ರಾಂತಿಯನ್ನು ತೊಡೆದುಹಾಕಲು ನಾ ಪ್ರಯತ್ನಿಸಿದೇನೆ. ಕನ್ಯೆಯರು 
ಸೇವಾಕಾಕಂಕ್ಟಯಿಂದ ಅವಿವಾಹಿತರಾಗಿ ಇರಲಪೇಕ್ಷಿಸುವುದು ಹಾಯ ಶ್ರೇಷ್ಟ 
ವಿಷಯವೇ. ಈವರೆ ಹತ್ತುಲಕ್ಷಮಂದಿಗೆ ಒಬ್ಬರು ಹೀಗೆ ಮಾಡಲು ಶಕ್ತರಾಗಬಹುದು. 
ವಿವಾಹವು ಬಾಳಿನಲ್ಲಿ ಸ್ವಾಭಾವಿಕ ಅಂಶ. ಮೇಲೆ ಉದಾಹರಿಸಿದ ತಂಗಿ ಮತ್ತು 
ಈಕೆಯಂತೆಯೇ ಯೋಚಿಸುವ ಇತರ ತಂಗಿಯರ ಕರ್ತವ್ಯವು ವಿವಾಹವನ್ನು ಕೀಳೆಂದು 
ಎಣಿಸದೆ, ಬಾಳಿನ ಸಂಸ್ಕಾರಗಳಲ್ಹೊಂದಾಗಿರುವ ಅದಕ್ಕೆ ಯೋಗ್ಯ ಸ್ಥಾನವನ್ನು 
ಕೊಡಬೇಕು. ಅವರು ಅವಶ್ಯಕವಾದ ಆತ್ಮ ತಿಂ ನಡೆದರೆ. ಸೇವೆಗಾಗಿ 
ಹೆಚ್ಚು ಆ೦ತರಿಕ ಶಕ್ತಿ ಅವರಲ್ಲಿ ವೃದ್ಧಿಯಾಗುವುದನ್ನು ಕಂಡಾರು. ಸೇವೆಮಾಡಲು 
ಬಂಡಾರಿ ಸ್ವಾಭಾವಿಕವಾಗಿಯೇ. ತನ್ನಂತೆಯೇ ಮನೋಧರ್ಮವುಳ್ಳ ಜೀವನ 
ಸಂಗಾತಿಯನ್ನು ಆರಿಸಿಕೊ೦ಡಾಳು, ಅವರಿಬರ ಸಂಯುಕ್ತ ಸೇವೆಯು ದೇಶಕ್ಕೆ ಒಳಿತನ್ನು 
ಮಾಡೀತು. ಭಾ ಬುದ್ಧಿವಂತರೂ, ಅರೋಗ್ಯವಂತರೂ, ಹೃಷ್ಟಪುಪ್ಪರೂ ಆದ 
ಮಕ್ಕಳನ್ನು ದೇಶಕ್ಕೆ ಕೊಡುವಳೋ ಆಕೆ ನಿಜಸೇವೆ ಸಲ್ಲಿಸಿದ ಹಾಗೆ. ಆ ಮಕ್ಕಳೂ 
ದೊಡ್ಡವರಾದ ಮೇಲೆ ಸೇವೆ ಮಾಡಲು ಅನುವಾಗುವರು. ಇದರ ನಿಜಾಂಶವೆಂದರೆ, 
ಯಾರಲ್ಲಿ ಸೇವಾ ಧರ್ಮ ಉಜ್ವಲವಾಗಿ ತುಂಬಿದೆಯೊ ಅವರು ಜೀವನದ ಯಾವ 
ಸ್ಥಿತಿಯಲ್ಲಿ ಎಲ್ಲಿದ್ದರೂ ಯಾವಾಗಲೂ ಸೇವೆ ಸಲ್ಲಿಸಿಯೇ ಸಲ್ಲಿಸುವರು. ಸೇವಾ 
ಜೀವನಕ್ಕೆ ಎಡರುತರುವ ಜೀವನ ವಿಧಾನವನ್ನು ಅವರೆಂದಿಗೂ ಅನುಸರಿಸರು. 
: (ಹರಿಜನ: ೨೨-೩-೪೨) 
ಭೋಗಾಪೇಕ್ಷೆಯಿಲ್ಲದೆ, ಚೆನ್ನಾಗಿಯೂ ನಿಜವಾಗಿಯೂ ನಡೆಸುವ ವೈವಾಹಿಕ 
ಜೀವನವು ಅನೇಕ ಎಧಗಳಲ್ಲಿ ಅವಿವಾಹಿತ ಜೀವನಕ್ಕಿಂತ ಹೆಚ್ಚು ಕಷ್ಟವಾದುದು. 
(ಹರಿಜನ: ೧೫-೩-೪೨) 


ಸಮಾಜಧರ್ಮ - 201 


ವಿವಾಹ 
ಕಠಿನವಾದ ಪ್ರಶ್ನೆಗಳು 


ನನ್ನ ವಿವೇಕದಲ್ಲಿಯೂ ಮತ್ತು ಪ್ರಾಮಾಣಿಕತೆಯಲ್ಲಿಯೂ ನಂಬಿಕೆಯುಳ್ಳ ಮಹಿಳಾ 
ಗೆಳತಿಯೊಬ್ಬರು ಕೆಲವು ಜಟಿಲ ಪ್ರಶ್ನೆಗಳನ್ನು ಕೇಳಿದಾರೆ. ಇವು ತಮ್ಮ ಹಕ್ಕುಬಾಧ್ಯತೆಗಳ 
ವಿಷಯದಲ್ಲಿ ಜಾಗರೂಕತೆಯಿಂದಿರುವ ಕೆಲವು ಗಂಡಂದಿರನ್ನು ರೇಗಿಸಿ, ಅವರೆಲ್ಲಿ 
ವಾಗ್ದಾದಕ್ಕೆ ಇಳಿಯುವರೋ ಎಂಬ ಭೀತಿಯಿಂದ ನಾ ಈ ಪ್ರಶ್ನೆಗಳಿಂದ ದೂರವಿರಲು 
ನನ್ನ ಮನ ಒಪ್ಪೀತು. ಆದರೆ ಆಗಾಗ ಕಿರಿಕಿರಿ ಒದಗಿದರೂ, ಒಟ್ಟಿನಲ್ಲಿ ಕಳೆದ 
ನಲವತ್ತು ವರುಷಗಳಿಂದ ಸುಖಮಯ ಸಾಂಸಾರಿಕ ಜೀವನ ನಡೆಸಿದೆನೆನ್ನ ಬಹುದಾದ 
ನಾನೂ ಗಂಡನಾಗಿ ನನ್ನ ಹಕ್ಕುಬಾಧ್ಯತೆಗಳನ್ನು ಕಾಯ್ದು ಕೊಳ್ಳಲು ಕಾತುರನಾಗಿದ್ದೆನೆಂಬ 
ಅಂಶವನ್ನು ಅರಿತ ಗಂಡಂದಿರು ನನ್ನನ್ನು ಕ್ಷಮಿಸುವರೆಂದು ನಂಬಿದೇನೆ. 
ಮೊದಲನೆಯ ಪ್ರಶ್ನೆಯು ಉಚಿತವೂ, ಸಕಾಲಿಕವೂ ಆಗಿದೆ. (ಇದರ ಮೂಲ 
ಮರಾಠೀ ಭಾಷೆಯಲ್ಲಿದೆ. ಆದುದರಿಂದ ಸರಳ ಭಾವಾನುವಾದ ಮಾತ್ರ ಕೊಟ್ಟಿದೇನೆ) 
"ಒಬ್ಬ ಪುರುಷನೋ( ಮಹಿಳೇ ರಾಷ್ಟ್ರಸೇವೆಯಲ್ಲಿ ಭಾಗವಹಿಸದೆ ಕೇವಲ 
"ರಾಮನಾಮ ಪುನಶ್ಚರಣೆ ಮಾಡುವುದರಿಂದ ಆತ್ಮಸಾಕ್ಷಾತ್ಕಾರವನ್ನು ಪಡೆಯುವರೆ? 
ನನ್ನ ಕೆಲವು ಭಗಿನಿಯರು, ಗೃಹಕೃತ್ಯದ ಕಾರ್ಯಗಳಲ್ಲಿ ತೊಡಗಿರುವುದು, ಆಗಾಗ 
ಬಡವರಿಗೆ ದಾನಧರ್ಮ ಮಾಡುವುದು ಇವುಗಳನ್ನು ಹೊರತು ಬೇರೆ ಯಾವ 
ಕಾರ್ಯವನ್ನೂ ಮಾಡಬೇಕಾಗಿಲ್ಲವೆಂದು ಹೇಳುತ್ತಿರುವುದರಿಂದ, ಈ ಪಶ್ನೆ ಕೇಳುತ್ತಿದೇನೆ.' 
ಈಪ್ರಶ್ನೆ ಮಹಿಳೆಯರನ್ನಷ್ಟೇ ಅಲ್ಲ, ಅನೇಕ ಪುರುಷರನ್ನೂ ನನ್ನನ್ನೂ ತುಂಬ 
ಕಾಡಿದೆ. ಪೂರ್ಣ ನಿಷ್ಟಿಯತೆಯನ್ನೂ, ಎಲ್ಲ ಪ್ರಯತ್ನಗಳ ಅಸಾರತೆಯನ್ನೂ 
ಬೋಧಿಸುವ ತತ್ವಜ್ಞಾನಪಂಥವೊಂದಿರುವುದು ನನಗೆ ಗೊತ್ತು. ಆ ತತ್ವಜ್ಞಾನ ನನಗೆ 
ರುಚಿಸದಿದ್ದರೂ, ಕೇವಲ ವಾಚಾತರ್ಕಕ್ಕೋಸ್ಕರ ಅದಕ್ಕೆ ನನ್ನ ವಿವರಣೆಯನ್ನೇ ಕೊಟ್ಟೀನು. 
ಪ್ರಗತಿಗೆ ಪ್ರಯತ್ನ ಆವಶ್ಯಕವೆಂದು ನನ್ನ ಅಭಿಪ್ರಾಯ ಫಲವೇನೇ ಆಗಲಿ, ಪ್ರಯತ್ನವ೦ತೂ 
ನಡೆಯಲೇಬೇಕು. ರಾಮನಾಮವೋ ಅಥವಾ ಬೇರೆ ಯಾವುದಾದರೂ ನಾಮವೋ 
ಬರೀ ಪುನಶ್ಚರಣೆಗಲ್ಲದೆ, ಶುದ್ದಿಗಾಗಿಯೂ, ಪರಾಶಕ್ತಿಯ ಪ್ರತ್ಯಕ್ಷ ಮಾರ್ಗದರ್ಶನಕ್ಕೆ 
ಸಾಧನ ರೂಪವಾಗಿಯೂ ಆವಶ್ಯಕ; ಪ್ರಯತ್ನ ತೀವ್ರಗತಿ ಹೊ೦ದುವುದಕ್ಕೂ ಅದನ್ನು 
ಸರಿಯಾದ ಪಥದಲ್ಲಿ ಒಯ್ಯುವುದಕ್ಕೂ ಅವಶ್ಯಕ. ಆಗಾಗ ಬಡವರಿಗಾಗಿ 
ಧರ್ಮಕಾರ್ಯವೂ ಏತಕ್ಕೆ ಸಾಗಬೇಕು? ಈ ಪ್ರಯತ್ನದಲ್ಲಿಯೇ ರಾಷ್ಟ್ರಸೇವೆಯ 
ಬೀಜ ಅಡಗಿದೆ. ನನ್ನ ದೃಷ್ಟಿಯಲ್ಲಿ ರಾಷ್ಟಸೇವೆ ಎ೦ದರೆ, ಮಾನವಸೇವೆ; ಹಾಗೆಯೇ 


202 - ಸಮಾಜಧರ್ಮ 


ನಿಸ್ಸಾರ್ಥಮಯವಾದ ಕುಟುಂಬಸೇವೆ ಖಂಡಿತವಾಗಿಯೂ ರಾಷ್ಟ್ರಸೇವೆಯಾಗುತ್ತದೆ. 
ರಾಮನಾಮ ಪಠನವು ಅನಾಸಕ್ತಿಯನ್ನು ಕಲಿಸುತ್ತದಲ್ಲದೆ. ಶಕ್ತಿಯನ್ನೂ ನೀಡಿ 
ಪರೀಕ್ಷಾಸಮಯ ಬಂದಾಗ ಎಂದಿಗೂ ಆಯ ತಪದಂತೆ ಕಾಪಾಡುತ್ತದೆ. ಅತ್ಯಂತ 
ದರಿದ್ರರ ಸೇವೆಗಾಗಿ ಅವರೊಂದಿಗೆ ಸಮರಸವಾಗದ ಹೊರತು ಆತ್ಮ-ಸಾಕ್ಷಾತ್ಕಾರ 
ಲಭಿಸಲಾರದೆಂದು ನನ್ನ ನಂಬಿಕೆ. 


ಇದು ಎರಡನೆಯ ಪ್ರಶ್ನೆ : 


ಹಿಂದೂಧರ್ಮದ ಪ್ರಕಾರ, ಪತಿಯು ಎಷ್ಟೇ ಪೈಶಾಚಿಕ ವರ್ತನೆಯುವನಿರಲಿ 
ಅಥವಾ ಪ್ರೇಮ ಮೂರ್ತಿಯಾಗಿರಲಿ, ಹೇಗಿದ್ದರೂ ಪತ್ನಿಯು ಆತನಲ್ಲಿ ಪೂರ್ಣವಾಗಿ 
ತಾದಾತ್ಮ್ಯ ಹೊಂದಿರುವುದು, ಪತಿಭಕ್ತಿಯಿ೦ದ ಕೂಡಿರುವುದು ಆಕೆಯ ಅತ್ಯಂತ 
ಹಿರಿಯ ಗುರಿ. ಇದು ಪತ್ನಿಗೆ ಉಚಿತವಾದ ನಡೆವಳಿಕೆಯಾದರೆ, ಆಕೆಯು ತನ್ನ 
ಪತಿಯ ಉಗ್ರವಿರೋಧವನ್ನೂ ನಿರ್ಲಕ್ಷಿಸಿ ರಾಷ್ಟ್ರಸೇವೆಯನ್ನು ಕೈಗೊಳ್ಳಬಬಹುದೆ? 
ಅಥವಾ ಆಕೆಯು ತನ್ನ ಪತಿ ಎಷ್ಟು ಅವಕಾಶ ನೀಡುವನೋ ಅಷ್ಟು ಮಾತ್ರ ಹೋಗಬೇಕೆ? 

ನನ್ನ ಆದರ್ಶ ಪತ್ನಿ ; ನನ್ನ ಆದರ್ಶ ಪತಿ ರಾಮ. ಆದರೆ ಸೀತೆಯು ರಾಮನ 
' ಗುಲಾಮಳಾಗಿರಲಿಲ್ಲ. ಇಬ್ಬರೂ ಪರಸ್ಪರ ವಶವರ್ತಿಗಳಾಗಿದ್ದರು. ಸೀತೆಯ ವಿಷಯದಲ್ಲಿ 
ರಾಮ ಸದಾ ದಾಕ್ಷಿಣ್ಯವರ್ತಿಯಾಗಿದ್ದನು. ನಿಜವಾದ ಪ್ರಮವಿರುವೆಡೆ ಮೇಲೆ ಕೇಳಿರುವ 
ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ಎಲ್ಲಿ ನಿಜವಾದ ಪ್ರೇಮಎಲ್ಲವೋ ಅಲ್ಲಿ ಒಡ೦ಬಡಿಕೆಯೇ 
ಇರುವುದಿಲ್ಲ. ಆದರೆ, ಇಂದಿನ ಹಿ೦ದೂ ಸಂಸಾರವು ಒಂದು ಒಗಟೆಯಾಗಿದೆ. 
ಮುದುವೆಯಾಗುವ ಸತಿಪತಿಗಳು ಒಬ್ಬರನ್ನೊಬ್ಬರು ಅರಿತಿರುವುದೇ ಇಲ್ಲ. ಪದ್ಧತಿ 
ವಿವಾಹಿತರ ಸುಗಮ ಜೀವನ ಇವುಗಳಿಂದ ಬಲ ಪಡೆದ ಧಾರ್ಮಿಕ ಆಧಾರ ಇವು 
ಅಸಂಖ್ಯವಾದ ಹಿಂದೂ ಸಂಸಾರಗಳಲ್ಲಿ ಶಾಂತಿಯನ್ನು ರಕ್ಷಿಸಿವೆ. ಆದರೆ ಪತಿಯೋ 
ಪತ್ನಿಯೋ ಆಸಾಮಾನ್ಯವಾದ ಅಭಿಪ್ರಾಯವನ್ನು ಹೊಂದಿದ್ದರೆ, ಆಗ 
ಕಿರಿಕಿರಿಯುಂಟಾಗುವ ಸಂಭವವಿದೆ. ಪತಿಗೆ ಯಾವ ಮಾನಸಿಕ ಆತಂಕವೂ ಇರದು. 
ತನ್ನ ಸಂಗಾತಿಯ ಅಭಿಪ್ರಾಯವನ್ನು ಕೇಳುವುದು ತನ್ನ ಕರ್ತವ್ಯವೆಂದು ಅವನು 
ಭಾವಿಸುವುದಿಲ್ಲ. ಪಶ್ಚಿ ಅವನ ಆಸ್ತಿ. ಪತಿಯ ಈ ವಾದವನ್ನು ನಂಬುವ ದೀನ ಸತಿ 
ತನ್ನನ್ನು ದಮನ ಮಾಡಿಕೊಳ್ಳುವಳು. ಇದಕ್ಕೆ ಒಂದು ಮಾರ್ಗವಿದೆ. ಅದನ್ನು 
ಮೀರಾಬಾಯಿ ತೋರಿಸಿದಾಳೆ. ಪತ್ನಿಯು ತನ್ನ ಸ್ವಂತಂತ್ರವಾದ ಮಾರ್ಗವನ್ನು 
ಆರಿಸಿಕೊಂಡು, ತಾನು ಸರಿ ಎಂದು ಭಾವಿಸಿರುವ ಘನವಾದ ಉದ್ದೇಶಕ್ಕಾಗಿ 
ನಮ್ರಪೂರ್ವಕ ಧೈರ್ಯದಿಂದ ಪರಿಣಾಮಗಳನ್ನು ಎದುರಿಸಬೇಕು. 


ಸಮಾಜಧರ್ಮ - 203 


ಇದು ಮೂರನೆಯ ಪ್ರಶ್ನೆ: 

“ಪತಿಯು ಮಾಂಸಾಹಾರಿಯಾಗಿದ್ದು, ಪತ್ನಿಯು ಅದನ್ನು ಕೆಟ್ಟುದೆ೦ದು ಭಾವಿಸಿದರೆ, 
ಆಕೆ ತನ್ನ ಮನೋಭೀಷ್ನದಂತೆ ನಡೆಯಬಹುದೆ ? ಮಾಂಸಾಹಾರ ಮತ್ತಿತರ ಇಂಥದೇ 
ಆದ ಅಭ್ಯಾಸಗಳಿಂದ ತನ್ನ ಪತಿಯನ್ನು ತಪ್ಪಿಸಲು ಪ್ರೇಮಪೂರ್ವಕ ವಿಧಾನಗಳಿಂದ 
ಪ್ರಯತ್ನಿಸಬಹುದೆ? ಆಕೆ ತನ್ನ ಗಂಡನಿಗಾಗಿ ಮಾಂಸವನ್ನು ಬೇಯಿಸಲೇಬೇಕಾದರೆ 
ಅಥವಾ ಇನ್ನೂ ಕಟ್ಟುದಂದರೆ, ಆತನ ಇಚ್ಛೆಯ ಪ್ರಕಾರ ಮಾಂಸವನ್ನು 
ತಿನ್ನಲೇಬೇಕಾದರೆ, ಆ ರೀತಿ ಮಾಡಬಹುದೆ? ಇಂಥ ವಿಷಯಗಳಲ್ಲಿ ಪತ್ನಿ ತನ್ನ 
ಮಾರ್ಗವನ್ನು ಅನುಸರಿಸಬಹುದೆಂದರೆ, ಒಬ್ಬರ ಬಲಾತ್ಕಾರದಿ೦ದಲೂ, ಇನ್ನೊಬ್ಬರ 
ಪ್ರತಿಭಟನೆಯಿ೦ದಲೂ ಕೂಡಿದ ಸಾಂಸಾರಿಕ ಜೀವನ ಸಾಗೀತೆ?” 

ಎರಡನೆಯ ಪ್ರಶ್ನೆಯ ಉತ್ತರದಲ್ಲಿ ಈ ಪ್ರಶ್ನೆಗೆ ಸ್ವಲ್ಪ ಉತ್ತರ ಕೂಡಲ್ಪಟ್ಟಿದೆ. ಒಬ್ಬ 
ಪತ್ನಿಯು ತನ್ನ ಪತಿಯ ದುಷ್ಕಾರ್ಯಗಳಿಗೆ ಬೆಂಬಲ ನೀಡಬೇಕೆಂಬ ನಿರ್ಬಂಧವಿಲ್ಲ. 
ಆಕೆಯ ದೃಷ್ಟಿಯಲ್ಲಿ ಯಾವುದಾದರೂ ತಪ್ಪೆಂದು ಕಂಡುಬಂದರೆ ಅದನ್ನು ಸರಿಪಡಿಸಲು 
ಆಕೆ ಧೈರ್ಯಮಾಡಬೇಕು. ಯಾವರೀತಿ ಪತಿಯ ಸಂಪಾದನೆ ಕಾರ್ಯ ಮಾಡಬೇಕೋ 
ಹಾಗೆಯೇ ಪಶ್ಚಿಯು ಗೃಹಕೃತ್ಯ ನಿರ್ವಾಹಕಳಾಗಿದ್ದು, ಅಡಿಗೆ ಮಾಡುವುದು ಆಕೆಯ 
ಕರ್ತವ್ಯವಾಗಿದ್ದಲ್ಲಿ, ಮತ್ತು ಇಬ್ಬರೂ ಹಿಂದಿನಿಂದಲೂ ಮಾಂಸಾಹಾರಿಗಳಾಗಿದ್ದರೆ, 
ಆಗ ಆಕೆಯು ಸಂಸಾರಕ್ಕಾಗಿ ಮಾಂಸ ಬೇಯಿಸಲೇಬೇಕು. ಇದಕ್ಕೆ ಪ್ರತಿಯಾಗಿ 
ಒಂದು ಸಸ್ಯಾಹಾರೀ ಕುಟುಂಬದಲ್ಲಿ ಪತಿಯು ಮಾಂಸಾಹಾರಿಯಾಗಿಬಿಟ್ಟು, ತನ್ನ 
ಪತ್ನಿಯನ್ನು ಮಾಂಸ ಬೇಯಿಸಬೇಕೆಂದು ಬಲಾತ್ಮರಿಸಿದ್ದರೆ, ಆಕೆಗದು 
ಸರಿಯಲ್ಲವೆನಿಸಿದರೆ, ಆಕೆ ಆ ರೀತಿ ಮಾಡಬೇಕೆಂಬ ನಿರ್ಬಂಧವಿಲ್ಲ. ಕುಟುಂಬ 
ಶಾಂತಿಯು ಅತ್ಯಂತ ಅಪೇಕ್ಷಣೀಯವಾದ ಅಂಶವೇನೋ ಸರಿ. ಆದರೆ, ಅದೇ 
ಅಂತಿಮವಲ್ಲ. ಜೀವನದ ಇತರ ಅವಸ್ಥೆಗಳಂತೆಯೇ ವೈವಾಹಿಕ ಅವಸ್ಥೆಯೂ ಒಂದು 
ಸಾಧನಾಮಾರ್ಗ; ಶಿಸ್ತು ಎಂದು ನನ್ನ ಭಾವನೆ. ಬಾಳೊಂದು ಕರ್ತವ್ಯಕರ್ಮ; ಅದು 
ಪರೀಕ್ಷೆಯಕಾಲ. ಗೃಹಸ್ಥಾಶ್ರಮವು ಇಹಪರಗಳರಡಾರಲ್ಲಿಯೂ ಸತಿಪತಿಗಳ ಪರಸ್ಪರ 
ಕಲ್ಯಾಣವನ್ನು ಗಳಿಸಿಕೊಳ್ಳುವ ಉದ್ದೇಶದಿಂದ ಕೂಡಿದೆ. ಜೊತೆಯಲ್ಲಿ 
ಲೋಕಸೇವೆಯನ್ನೂ ಸಾಧಿಸಬೇಕು. ಇಬ್ಬರಲ್ಲಿ ಯಾರಾದರೂ ಶಿಸ್ತಿನ ನಿಯಮಕ್ಕೆ 
ಭಂಗ ತಂದರೆ, ಇನ್ನೊಬ್ಬರಿಗೆ ಸಂಸಾರಬ೦ಧನದಿ೦ದ ಪ್ರತ್ಯೇಕವಾಗುವ ಹಕ್ಕು ಬರುತ್ತದೆ. 
ಇಲ್ಲಿ ಪ್ರತ್ಯೇಕವೆಂದರೆ, ನೈತಿಕ ಪ್ರತ್ಯೇಕತೆಯೇ ಹೊರತು ಭೌತಿಕ ಪ್ರತ್ಯೇಕತೆಯಲ್ಲ. 
ಇದರಲ್ಲಿ ವಿವಾಹ ವಿಚ್ಛೇದನಕ್ಕೆ ಸ್ಥಾನವಿಲ್ಲ. ಪತಿಪತ್ನಿಯರು ಪ್ರತ್ಯೇಕವೆ೦ದರೂ ಅದು 
ಅವರು ಯಾವ ಉದ್ದೇಶಕ್ಕೆ ಒ೦ದುಗೂಡಿದ್ದರೋ ಅದರ ಸಾರ್ಥಕ್ಕಕ್ಕಾಗಿ. ಇಬ್ಬರೂ 


204 - ಸಮಾಜಧರ್ಮ 


ಎಲ್ಲ ವಿಧಗಳಲ್ಲಿಯೂ ಸಮಾನರು ಎಂಬುದಾಗಿ ಪರಿಗಣಿಸುತ್ತದೆ ಹಿಂದೂಧರ್ಮ 
ಆದರೆ ಇದಕ್ಕೆ ವಿರುದ್ಧವಾದ ಆಚರಣೆ, ಎಂದಿನಿಂದಲೋ ಯಾರಿಗೂ ಅರಿವಿಲ್ಲದಂತೆ 
ನಡೆದು ಬಂದಿವೆ. ಹಾಗೆಯೇ ಇನ್ನೂ ಎಷ್ಟೋ ಕೆಟ್ಟ ಅಂಶಗಳು ನುಸುಳಿ ಬಂದಿವೆ. 
ಹಿಂದೂಧರ್ಮವು, ಪುರುಷ, ಸ್ತೀ, ಇಬ್ಬರಿಗೂ ಅವರು ಅಪೇಕ್ಷಿಸುವ ರೀತಿಯಲ್ಲಿ 
ಅವರ ಹುಟ್ಟಿನ ಏಕಮಾತ್ರ ಗುರಿಯಾದ ಆತ್ಮ ಸಾಕ್ಷಾತ್ಕಾರವನ್ನು ಹೊ೦ದಲು ಪೂರ್ಣ 
ವ್ಯಕ್ತಿಸ್ಟಾತಂತ್ರ್ಯವನ್ನು ನೀಡುತ್ತದೆ೦ಬುದು ನನ್ನ ಸ್ಪಷ್ಟವಾದ ಗ್ರಹಿಕೆ. 

(ಯಂಗ್‌ ಇಂಡಿಯಾ: ೨೧-೧೦-೨೬) 


ಸರಳ ವಿವಾಹದ ಆವಶ್ಯಕತೆ 


ಕರಾಚಿಯಲ್ಲಿ ಆಚರಿಸಲ್ಪಟ್ಟ ವಿವಾಹ ಸಮಾರಂಭವೊಂದನ್ನು ವಿವರಿಸಿ 
ಗೆಳೆಯರೊಬ್ಬರು ವರದಿ ಇತ್ತಿದಾರೆ. 

ಸೇಠ್‌ ಲಾಲ್‌ಚಂದ್‌ ಎಂಬ ಹಣವಂತರು ತಮ್ಮ ಹದಿನಾರು ವರುಷದ ಕನ್ಯೆಯ 
ವಿವಾಹವನ್ನು ಅತ್ಯಂತ ಕಮ್ಮಿ ವೆಚ್ಚದಲ್ಲಿ ಮಾಡಿ, ಸಮಾರಂಭಕ್ಕೆ ಧಾರ್ಮಿಕ ಘನತೆಯುಳ್ಳ 
ಸ್ವರೂಪವನ್ನು ಕೊಟ್ಟರು. ಪೂರ್ಣ ವಿವಾಹ ಸಮಾರಂಭವು ಎರಡು ಘಂಟೆಗಳ 
ಮೇಲೆ ಹಿಡಿಯಲಿಲ್ಲವೆಂದು ವರದಿಯಿಂದ ಗೊತ್ತಾಗುತ್ತದೆ ಸಾಮಾನ್ಯವಾಗಿ ಇದು 
ದಿನಗಟ್ಟಲೆ ನಡೆದು ವೃಥಾ ವೆಚ್ಚವಾಗುತ್ತಿತ್ತು. ಎವಾಹಮಹೋತ್ಸವವನ್ನು ನಡೆಸಿದ 
ಬ್ರಾಹ್ಮಣ ಪಂಡಿತರು ಆ ಸ೦ದರ್ಭದಲ್ಲಿ ದಂಪತಿಗಳು ಪಠಿಸಬೇಕಾಗಿದ್ದ ಮಂತ್ರಾರ್ಥವನ್ನು 
ಅವರಿಗೆ ತಿಳಿಸಿದರು. ಬಹಳ ಹಿಂದೆಯೇ ಆಗಬೇಕಾಗಿದ್ದುದು ಈ ಬಗೆಯ ಸುಧಾರಣೆ. 
ಇದನ್ನು ಆರಂಭ ಮಾಡಿದ ಸೇಠ್‌ ಲಾಲ್‌ಚಂದ್‌ ಅವರನ್ನೂ ಇದಕ್ಕೆ ಪೂರ್ಣ 
ಬೆಂಬಲವಿತ್ತ ಅವರ ಪತ್ನಿಯನ್ನೂ ನಾ ಅಭಿನಂದಿಸುತ್ತೇನೆ. ಇವರ ಮಾರ್ಗವು 
ಇತರ ಹಣವಂತರಿಂದ ಅನುಸರಿಸಲಡುವುದೆಂದು ನಂಬಿದೇನೆ. ಈ ವಿವಾಹ 
ಸಮಾರಂಭವು ಆಗ್ರಾ ವಿದ್ಯಾರ್ಥಿಗಳ ಸಭೆಯೊಂದರಲ್ಲಿ ನಡೆದ ದೃಶ್ಯವನ್ನು ನನ್ನ 
ನೆನಪಿಗೆ ತರುತ್ತದೆ. ಸಂಯುಕ್ತ ಪ್ರಾಂತದಲ್ಲಿ ಶಾಲೆಗಳಲ್ಲಿಯೂ ಕಾಲೇಜುಗಳಲ್ಲಿಯೂ 
ವ್ಯಾಸಂಗ ಮಾಡುವ ತರುಣರು ಚಿಕ್ಕ ವಯಸ್ಸಿನಲ್ಲಿಯೇ ವಿವಾಹ ಮಾಡಿ 
ಕೂಳ್ಳಲಾಶಿಸುವರೆಂದೂ, ಇದಕ್ಕಾಗಿ ತಮ್ಮ ತಂದೆತಾಯಿಗಳು ಬೆಲೆಬಾಳುವ 
ತೊಡಿಗೆಗಳಿಗಾಗಿಯೂ, ಕಾರ್ಯಗಳಿಗಾಗಿಯೂ, ದುಂದುವೆಚ್ಚ ಮಾಡಲಪೇಕ್ಷಿಸುವರೆಂದೂ 
ನನಗೆ ತಿಳಿದಿದ್ದ ವಾರ್ತೆಯನ್ನು ಅವರು ಸ್ಥಿರಪಡಿಸಿದರು. ತುಂಬ ವಿದ್ಯಾವಂತ 
ತ೦ದೆತಾಯಿಗಳೂ ದೊಡ್ಡಸ್ತಿಕೆಯ ಮದದಿಂದ ದೂರವಾಗಿರಲಿಲ್ಲವೆಂದೂ, ವೆಚ್ಚದ 
ಪ್ರಶ್ನೆ ಬಂದಾಗ ಅವರು ಅವಿದ್ಯಾವಂತರಾಗಿದ್ದ ಶ್ರೀಮಂತ ವರ್ತಕರಿಗಿಂತಲೂ 


ಸಮಾಜಧರ್ಮ - 205 


ಅತಿಯಾಗಿದ್ದಾರೆಂಬ ಅಂಶವನ್ನು ಆ ವಾರ್ತೆತಂದಾತ ತಿಳಿಸಿದ್ದ. ಇಂಥವರೆಲ್ಲರಿಗೂ 
ಸೇಠ್‌ ಲಾಲ್‌ಚ೦ದರ ಇತ್ತೀಚಿನ ನಿದರ್ಶನವೂ, ಸ್ವಲ್ಪ ಹಿಂದಿನದಾದ ಸೇಠ್‌ ಜುಮುನಾಲ್‌ 
ಬಜಾಜರ ನಿದರ್ಶನವೂ ವೆಚ್ಚವನ್ನು ಕಮ್ಮಿ ಮಾಡುವುದಕ್ಕೆ ಉತ್ತೇಜಕವಾದಾವು. 
ತಂದೆತಾಯಿಗಳಿಗಿಂತ ಹಚ್ಚಾಗಿ ಅಪ್ರಾಪ್ತ ವಯಸ್ಸಿನಲ್ಲಿ ವಿವಾಹವನ್ನೂ; ಅದರಲ್ಲಿಯೂ 
ಅತಿ ಮುಖ್ಯವಾಗಿ ಎದ್ಯಾರ್ಥಿದೆಸೆಯಲ್ಲಿರುವಾಗ ವಿವಾಹ ಮಾಡಿಕೊಳ್ಳುವುದನ್ನೂ, 
ವೆಚ್ಚಮಾಡುವುದನ್ನೂ, ತರುಣರೇ ಪ್ರಬಲವಾಗಿ ತಡೆಗಟ್ಟುವುದು ಅವರ ಕರ್ತವ್ಯ 
ವಾಸ್ತವಿಕವಾಗಿ ಮತಸಂಬಂಧವಾದ ಆಚರಣೆಗೆ ಹತ್ತು ರೂಪಾಯಿಗಳಿಗಿಂತಲೂ 
ಹಚ್ಚು ಆವಶ್ಯವೆಂದು ಎನಿಸಬಾರದು. ಈ ಆಚರಣೆಗೆ ಸಂಬಂಧಿಸದ ಯಾವುದನ್ನೂ 
ಎವಾಹ ವಿಧಿಯ ಆವಶ್ಯಕ ಅಂಗವೆಂದು ಭಾವಿಸಲಾಗದು. ಬಡವ-ಶ್ರೀಮಂತ, 
. ಮೇಲು-ಕೀಳು, ಎಂಬ ವ್ಯತ್ಕಾಸಗಳನ್ನೂ ನಿರ್ಮೂಲನಗೊಳಿಸಬೇಕಂಬ ಈ 
ಪ್ರಜಾಪ್ರಭುತ್ವದ ಯಗದಲ್ಲಿ ಶ್ರೀಮಂತರು ತಮ್ಮ ಎಲ್ಲ ಸುಖ-ಲೋಲುಪತೆಗಳ ಮೇಲೂ 
ಆತ್ಮ-ಸಂಯಮ ವಿಧಿಸಿಕೊಂಡು, ಭಗವದ್ಗೀತೆಯಲ್ಲಿ ಉಕ್ತವಾಗಿರುವ “ಯದ್ಯದಾಚರತಿ 
ಶ್ರೇಷ್ಠಃ ತತ್ತ ದೇವೇತರೋ ಜನಾಃ” (ಸಮಾಜದ ವರಿಷ್ಠರು ಎಂತು ಆಚರಿಸುವರೋ, 
ಅಂತೆಯೇ ಇತರರೂ) ಎಂಬ ಸೂಕ್ತಿಯನ್ನು ನೆನಪಿನಲ್ಲಿಟ್ಟುಕೊ೦ಡು ಬಡವರಿಗೆ 
ತೃಪ್ತಿಯುತ ಜೀವನಕ್ಕೆ ಮಾರ್ಗದರ್ಶನ ಮಾಡಬೇಕು. ಈ ಸೂಕ್ತಿಯ ಸತ್ಯ ನಮ್ಮ 
ನಿತ್ಯ ಜೀವನದಲ್ಲಿ ಪ್ರತ್ಯಕ್ಷಾನುಭವಕ್ಕೆ ಬರುತ್ತಿದ್ದರೂ ಎಲ್ಲಕ್ಕಿಂತ ಹೆಚ್ಚಾಗಿ ವಿವಾಹ 
ಮತ್ತು ಪಿತೃಶ್ರಾದ್ಧ ಕರ್ಮಗಳಲ್ಲಿ ಕಂಡುಬರುತ್ತಿದೆ. ಇವುಗಳ ಕಾರಣಗಳಿಂದ ಸಹಸ್ರಾರು 
ಜನ ಬಡವರು ನಿತ್ಯಜೀವನದ ಆವಶ್ಯಕತೆಗಳನ್ನೂ ಹೂಂದಲು ಗತಿ ಇಲ್ಲದಂತಾಗಿ, 
ವಿನಾಶಕ ಬಡ್ಡಿ ತೆರುವ ಹೊರೆಗೆ ಗುರಿಯಾಗಿದಾರೆ. ದೇಶದ ವಿದ್ಯಾವಂತ ತರುಣರು, 
ಅದರಲ್ಲಿಯೂ ಶ್ರೀಮಂತರ ಮಕ್ಕಳು ತಮಗೋಸ್ಕರ ಇಂತ ಎಲ್ಲ ಬಗೆಯ 
ದುಂದುವೆಚ್ಚವನ್ನೂ ಮಾಡದಿರುವ ಸ್ಥಿರಮನಸ್ಸನ್ನು ಮಾಡಿದರೆ, ಎಷ್ಟೋ ರೀತಿಯಲ್ಲ 
ರಾಷ್ಟ್ರ ಸಂಪತ್ತಿನ ನಷ್ಟ ನಿಂತೀತು. 
(ಯಂಗ್‌ ಇಂಡಿಯಾ: ೨೬-೯-೨೯) 
ಅಂತರ್ಜಾತೀಯ ವಿವಾಹಗಳು 
ಪ್ರಶ್ನೆ : ನೀವು ಅ೦ತಂರ್ಜಾತೀಯ ವಿವಾಹಗಳನ್ನು ಒಪ್ಪವುದಾಗಿಯೂ ಅಂಥ 
ಸತಿಪತಿಗಳು ತಮ್ಮ ತಮ್ಮ ಮತಧರ್ಮದಲ್ಲಿಯೇ ಇರಬೇಕೆಂದೂ, ಆದುದರಿಂದ 


ಶಾಸನಿಕ ವಿವಾಹವನ್ನು (Civil Marriage) ಸಹಿಸುವುದಾಗಿಯೂ ಹೇಳಿದೇರಿ. 
ವಿವಾಹಿತರಾದ ಸತಿಪತಿಗಳು ಬೇರೆಬೇರೆ ಮತಧರ್ಮದರಾಗಿದ್ದು, ಅವುಗಳನ್ನು 


206 - ಸಮಾಜಧರ್ಮ 


ಅಜೀವಪರ್ಯಂತ ಉಳಿಸಿ ಕೊಂಡಿರುವ ಯಾವುದಾದರೂ ನಿದರ್ಶನಗಳಿವೆಯೇ? 
ಶಾಸನಿಕ ವಿವಾಹ ಪದ್ಧತಿಯು ಮತಧರ್ಮಾಚರಣೆಗೆ ಎರುದ್ಧವಾಗಿದ್ದು ಕೊನೆಗೆ 
ಧರ್ಮ ನಿಷ್ಠೆಯು ಸಡಿಲವಾಗುವುದಕ್ಕೆ ಆಸದವಾಗುವುದಿಲ್ಲವೆ? 

ಉತ್ತರ : ಈ ಪ್ರಶ್ನೆಗಳು ಯೋಗ್ಯವಾದವೆಂದರು ಗಾಂಧೀಜೀ. ಆಮರಣಾಂತ 
ತಮ್ಮ ತಮ್ಮ ಭಿನ್ನಭಿನ್ನ ಮತಧರ್ಮಗಳನ್ನು ಬಿಡದೆ ಅನುಸರಿಸಿರುವ ಸತಿಪತಿಗಳ 
ನಿದರ್ಶನಗಳು ತಮ್ಮ ಅನುಭವಕ್ಕಿನ್ನೂ ಬಂದಿಲ್ಲವೆಂದೂ; ಏಕೆಂದರೆ, ತಮಗೆ 
ಪರಿಚಿತರಿರುವ ಭಿನ್ನ ಭಿನ್ನ ಮತಧರ್ಮಗಳವರಾದರೂ, ತಮ್ಮ ತಮ್ಮ ಮತಧರ್ಮವನ್ನು 
ಬಿಡದೆ ಅನುಸರಿಸುತ್ತಿರುವ ಸ್ತ್ರೀ ಪರುಷರು ತಮಗೆ ಗೊತ್ತಿರುವರೆಂದರು. ಇದಕ್ಕೋಸ್ಕರ 
ಹಿಂದಿನ ನಿದರ್ಶನಗಳನ್ನು ಕಂಡುಹಿಡಿಯುವವರೆಗೂ ಕಾಯಬೇಕಾಗಿಲ್ಲವೆಂದೂ, 
ಅ೦ಜಕುಳಿಗಳ ಅ೦ಜಕುಳಿತನವನ್ನು ಕಳೆಯುವುದಕ್ಕೋಸ್ಕರ ಹೊಸ ನಿದರ್ಶನಗಳನ್ನು 
ಸೃಷ್ಟಿಮಾಡಬೇಕೆ೦ದೂ ನುಡಿದರು. 

ಶಾಸನಿಕ ವಿವಾಹದಲ್ಲಿ ತಮಗೆ ನಂಬಿಕೆ ಇಲ್ಲವೆಂದೂ. ಬಹು ದಿವಸಗಳಿಂದ 
ಆಗಬೇಕಾಗಿರುವ ಸುಧಾರಣೆಯೊಂದು ಆಚರಣೆಗೆ ಬರಬೇಕೆಂಬ ದೃಷ್ಠಿಯಿಂದ ಮಾತ್ರ 
ಅದನ್ನು ಸ್ವಾಗತಿಸುವುದಾಗಿಯೂ ನುಡಿದರು. | 
(ಹರಿಜನ: ೧೬-೩-೪೭) 

ಮಾತ್ಸರ್ಯಪೂರಿತ ಹಾಗೂ ಪಕ್ಷಪಾತಯುಕ್ತ ಒಬ್ಬ ಪತ್ರವ್ಯಹಾರಿ ಈ ರೀತಿ 
ಬರೆಯುತ್ತಾರೆ: 

“ಅನೇಕ ವಿಷಯಗಳಲ್ಲಿ ಗೌರವಾನ್ವಿತರು, ಪ್ರಾಮಾಣಿಕರು, ಎಶ್ವಾಸ ಹೃದಯರು 
ಧರ್ಮನಿಷ್ಠರು, ಉದಾತ್ತ ಮನಸ್ಸಿನವರು ಆಗಿದ್ದರೂ ಕೇವಲ ಗಂಡು 
ಸಂತಾನವಾಗಬೇಕೆಂಬ ಕಾರಣಕ್ಕಾಗಿ ಪುನರ್ವಿವಾಹ ಮಾಡಿಕೊಳ್ಳಲು ಯಾವ ಬಗೆಯ 
ಮಾನಸಿಕ ಅಳುಕೂ ಇಲ್ಲದ ಗೃಹಸ್ಥರು ಇಂದು ನಮ್ಮೊಡನೆ 'ಕಚ್‌' (08100) ನಲ್ಲಿ 
ಇದಾರೆ. ಹೆಣ್ಣಶಿಶು ಜನನವನ್ನು ದೊಡ್ಡ ಅಪವಾದವೆಂಬುದಾಗಿ ಪರಗಣಿಸುವ 
ಹಿಂದೂಗಳಲ್ಲಿರುವ ನಂಬಿಕೆಯ ಬಗೆಗೆ ನೀವು ಒಪ್ಪುವಿರಾ ಹೇಗೆ? ನಿಮ್ಮ ಸ್ಪಷ್ಟ 
ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ಬೇಡುತ್ತೇನೆ. ಪುತ್ರಸಂತಾನವಿಲ್ಲದೆ ಸ್ವರ್ಗ 
ದೊರಕದೆಂಬ ಸಂಪ್ರದಾಯಬದ್ಧ ಅಭಿಪ್ರಾಯವನ್ನು ನೀವೂ ಹೊಂದಿದೀರಾ? 

ದಾನಧರ್ಮಗಳನ್ನು ಮಾಡುವುದರಲ್ಲಿ ಎತ್ತಿದ ಕೈ ಎನಿಸಿಕೊಂಡ ಒಬ್ಬಾತನಿಗೆ 
ಮೂವರು ಹಂಡತಿಯರಿದಾರೆ. ಆದರೆ, ಆತನಿಗೆ ಗಂಡು ಸ೦ತಾನವಿಲ್ಲ. ಆತ, ಈಗ 
ನಾಲ್ಕನೆಯ ವಿವಾಹ ಮಾಡಿಕೊಂಡಿದಾನೆ. ಕೆಲವು ತಿ೦ಗಳುಗಳ ಕೆಳಗೆ ಆತ ಯಜ್ಞವನ್ನು 
ಆಚರಿಸಿ, ದಿನವೂ ಐದು ನೂರು ಜನ ಬ್ರಾಹ್ಮಣರಿಗೆ ಸಂತರ್ಪಣೆ ಏರ್ಪಡಿಸಿದ್ದ. ಈ 


ಸಮಾಜಧರ್ಮ - 207 


ಕಾರ್ಯಕ್ಕಾಗಿ ಒಂದು ಲಕ್ಷ ರೂಪಾಯಿ ಮೇಲ್ಪಟ್ಟು ವೆಚ್ಚವಾಯಿತು. ಇಂಥ ಎಷ್ಟೋ 

ನಿದರ್ಶನಗಳನ್ನು ನಾ ಕೂಡಬಲ್ಲೆ.' 
ಪುತ್ರಸಂತಾನಕ್ಕಾಗಿ ಹಾತೊರೆಯುವುದು ಹಿಂದೂಧರ್ಮದಲ್ಲಿ ಸಾರ್ವತ್ರಿಕವಾಗಿ 
ಆವರಿಸಿದೆ. ಇದೊಂದು ದುರದೃಷ್ಟ ಇದರ ಮೂಲವನ್ನು ಹುಡುಕಬೇಕಾದ 
ಪ್ರಮೇಯವಿಲ್ಲ. ಸ್ತ್ರೀಪುರುಷರ ಸಮಾನತೆಯ ಈ ಯುಗದಲ್ಲಿ ಸ್ತೀ ವಿಷಯವಾಗಿ 
ಈ ಬಗೆಯ ಮಾತ್ಸರ್ಯಪೂರಿತ ಪಕ್ಷಪಾತ ಕಾಲವಿರೋಧವೆನಿಸೀತು. ಮಗನ ಜನನಕ್ಕಾಗಿ 
ಹರ್ಷಿಸುವುದೂ, ಮಗಳ ಜನನಕ್ಕೆ ವಿಲಾಪಿಸುವುದೂ ನನಗೆ ಸರಿ ಎನಿಸದು. ಇಬ್ಬರೂ 
ದೇವರ ಕೊಡುಗೆಯೇ. ಇಬ್ಬರಿಗೂ ಸಮಾನವಾಗಿ ಬಾಳುವ ಹಕ್ಕಿದೆ. ಲೋಕ ಸಂಗ್ರಹಕ್ಕೆ 
ಇಬ್ಬರೂ ಆವಶ್ಯಕ. ಆದರೆ, ಯುಗಾಂತರಗಳಿಂದ ರೂಢ ಮೂಲವಾಗಿ ಬಂದಿರುವ 
ಇಂಥ ಪದ್ಧತಿಗಳನ್ನು ಇದ್ದಕ್ಕಿದ್ದಂತೆ ತೊಡೆದು ಹಾಕಲು ಸಾಧ್ಯವಿಲ್ಲ ಸಾಮಾಜಿಕ 
ಮನೋಧರ್ಮವನ್ನು ಎಚ್ಚರ ಗೊಳಿಸುವುದರಿಂದಲೂ, ಮಹಿಳೆಯರ ನಿಜಸ್ಥಾನಮಾನ, 
ಗಾಂಭೀರ್ಯ, ಇವುಗಳನ್ನು ಎತ್ತಿ ಹಿಡಿಯುವುದರಿ೦ದಲೂ, ಮಾತ್ರ ಸಾಧ್ಯ ಇಂದು 
ಸತಿಪತಿಯರಲ್ಲಿ ಗಂಡುಸಂತಾನವಿಲ್ಲವೆಂಬ ಕಾರಣಕ್ಕಾಗಿ ಪತಿ ಪುನರ್ವಿವಾಹ 
ಮಾಡಿಕೊಳ್ಳಲು ಇಬ್ಬರೂ ಒಪ್ಪುತ್ತಾರೆ. ನನ್ನ ಪತ್ರವ್ಯವಹಾರಿಯಂಥ ಸುಧಾರಕರು 
ಇಂಥ ನಡವಳಿಕೆಯನ್ನು ಕಂಡು ಸಿಟ್ಟಿಗೇಳುವುದಾಗಲೀ, ನಿರಾಶರಾಗುವುದಾಗಲೀ 
ಆಗದೆ, ಶಾಂತಿಯನ್ನು ಅಭ್ಯಸಿಸಬೇಕು. ತಾವು ಯಾವ ಧ್ಯೇಯ ಸಾಧನೆಗಾಗಿ 
ದುಡಿಯುತ್ತಿದಾರೋ ಅದರಲ್ಲಿ ಪೂರ್ಣ ವಿಶ್ವಾಸವುಳ್ಳವರಾಗಿಯೂ ಒಂದಲ್ಲ ಒಂದುದಿನ 
ಸಮಾಜವು, ಗಂಡು ಮತ್ತು ಹೆಣ್ಣು ಸಂತಾನದ ವಿಷಯದಲ್ಲಿ ಮಾಡುತ್ತಿರುವ 
ಅರ್ಥಶೂನ್ಯ, ಮಾತ್ಸರ್ಯಪೂರಿತ ಪಕ್ಷಪಾತವನ್ನು ಅರಿತುಕೊಳ್ಳುವದೆಂಬ 

ನಂಬಿಕೆಯಿ೦ದಲೂ ಕೂಡಿರಬೇಕು. 
| (ಹರಿಜನ: ೨೮-೫-೩೮) 


ಹಿಂದೂ ಸತೀ 


ವಿವಾಹಿತಳಾದ ತನ್ನ ಸಹೋದರಿಯೊಬ್ಬಳ ದುರವಸ್ಥೆಯನ್ನು ಕುರಿತು 
ಸಹೋದರನೊಬ್ಬ ಬರೆದ ದೀರ್ಫ ಪ್ರವೊಂದರ ಸಾರಾಂಶವಿದು: 

“ಕೆಲವು ಕಾಲದ ಹಿಂದೆ ನನ್ನ ಸಹೋದರಿಯನ್ನು ಒಬ್ಬಾತನಿಗೆ ಕೊಟ್ಟು ವಿವಾಹ 
ಮಾಡಿದೆವು. ಆತನ ಶೀಲ ನಮಗರಿವಿರಲಿಲ್ಲ. ಆತ ಸ್ತ್ರೀ ಲಂಪಟನಾಗಿ ಕಂಡುಬಂದಿದಾನೆ. 
ವಿಷಯಲೋಲುಪತೆ, ವ್ಯಭಿಚಾರ, ಇವುಗಳಲ್ಲಿ ಎಷ್ಟು ತೊಡಗಿದರೂ ಆತನಿಗೆ ತೃಪ್ತಿ 
ಇಲ್ಲ. ಆತನಿಗೆ ಮಾನ ಮರ್ಯಾದೆಯ ಭಾವನೆಯೇ ಇಲ್ಲ. ವಿವಾಹವಾದ ಸ್ವಲ್ಪ 
ಕಾಲದಲ್ಲಿಯೇ ತನ್ನ “ಸ್ವಾಮಿ” ದಿನದಿನಕ್ಕೂ ಅಧಃಪಾತಾಳಕ್ಕೆ ಇಳಿಯುತ್ತಿರುವುದು 
208 - ಸಮಾಜಧರ್ಮ 


ನನ್ನ ಸಹೋದರಿಗೆ ಅರಿವಾಯಿತು. ಇದನ್ನು ಆಕೆ ಪ್ರತಿಭಟಿಸಿದಳು. ಆತ, ಇದನ್ನು 
ಸಹಿಸದೆ, ಆಕೆಗೊಂದು “ಪಾಠ ಕಲಿಸಲೋಸಾಗ” ಆಕೆಯ ಎದುರಿನಲ್ಲಿಯೆ 
ಅತ್ಯಾಚಾರಗಳನ್ನು ನಡೆಸಲಾರಂಭಿಸಿದ, ಚಾಟಿಯಿಂದ ಹೊಡೆಯುವುದು, 
Ss ಅನ್ನವೀಯದಿರುವುದು, ಇತ್ಯಾದಿ ಎಲ್ಲವನ್ನೂ ಮಾಡಲಾರಂಭಿಸಿದ. 

ತನ್ನ ವ್ಯಭಿಚಾರವನ್ನು ಆಕೆ ಪ್ರತ್ಯಕ್ಷ ವಾಗಿಯೇ ನೋಡಲೆಂದು ಆಕೆಯನ್ನು ಬಲಾತ್ಕಾರವಾಗಿ 
ಕಂಬಕ್ಕೆ ಕಟ್ಟಿಸಿದ. ಇವೆಲ್ಲವುಗಳಿಂದ ನನ್ನ ಸಹೋದರಿ ಭಗ್ನ ಹೃದಯಳಾಗಿದ್ದಾಳೆ. 
ಅವಳ ಆಟ ನಾವೂ ಜನಪ ನಾವು ನಿಸಹಾಯಕರಾಗಿದೇವೆ. 
ಆಕೆಗೂ ನಮಗೂ ನಿಮ್ಮ ಸಲಹ ಏನು? ಹೀಗೆ, ಸ್ವೀ ಪೂರ್ಣವಾಗಿ ಪುರುಷನ 
ದಯಾಭಿಕ್ಷೆಗೊಳಗಾಗಿ ಜಡ ಹಕ್ಕುಬಾಧ್ಯತೆಗಳೂ ಇಲ್ಲದಿರುವ ಸ್ಥಿತಿ ಹಿಂದೂಧರ್ಮದ 
ಒಂದು ಅತ್ಯಂತ ಅಪಮಾನಕರ ಅಂಶ. ಪುರುಷನು. LO ಕೂರಿಯೂ 
ಆದರೆ ಬಡ ಹೆಣ್ಣಿಗ ಗತಿಯೇ ಇಲ್ಲದಂತಾಗುತ್ತದೆ. ಪುರುಷನ ಇಷ್ಟಬಂದಂತೆ ಸಂಬಂಧ 
ಬೆಳೆಸಬಹುದು; ಆರು ಅದರ ಬಗೆಗೆ ಒಂದು ಚಕಾರ ನುಡಿಯುವಂತಿಲ್ಲ ಸ್ತ್ರೀ. 
ಒಮ್ಮೆ ವಿವಾಹಿತ ಸ್ತ್ರೀ ತನ್ನ ಯಜಮಾನನ ಪೂರ್ಣ ಕೃಪಾಶ್ರಯದಲ್ಲಿರಬೇಕು. 
ಸಹಸ್ರಾರು ಸ್ತ್ರೀಯರು ಈ ರೀತಿಯಲ್ಲಿ ನಿಟ್ಟುಸಿರು ಬಿಡುತ್ತಾ ಕ೦ಬನಿಗರೆಯುತ್ತಿದಾರೆ. 
ಈ ಬಗೆಯ ದುಷ್ಟ ಅಂಶಗಳಿಂದ ಹಿಂದೂಧರ್ಮ ಪಾರಾದ ಹೊರತೂ, ಪ್ರಗತಿಯ 
ಭರವಸೆ ಎಂಬುದೇ ಇಲ್ಲ.” 

ಈ ಲೇಖಕ ವಿದ್ಯಾವಂತ. ಈತ ತನ್ನ ಸಹೋದರಿಯ ಅಳಲನ್ನು ವಿವರಿಸಿರುವ 
ರೀತಿ, ಈ ಸಾರಾಂಶಕ್ಕಿಂತ, ಹೆಚ್ಚು ಕಣ್ಣಿಗೆ ಕಟ್ಟುವಂತಿದೆ. ಈತ ತನ್ನ ಪೂರ್ಣ 
ಹೆಸರನ್ನೂ ಎಳಾಸ ವನ್ನೂ ಇತ್ತಿದಾನೆ. ಬಂದೂಧರದ ವಿಷಯದಲ್ಲಿ ಈತನ 
ಜೋಚಾರೋದಣೆ ತತ ವೇದನೆಯ ಪರಿಣಾಮವಾದುದೆಂಬ ಕಾರಣದಿಂದ 
ಕ್ಷಮ್ಮವಾದುದಾದರೂ, ಪೃಥಕ್ಕರಿಸಲ್ಪಟ್ಟ ಒಂದು ನಿದರ್ಶನದಿಂದಂಟಾದ ಚಿತ್ತಕೋಭೆಯ 
ಆಧಾರದ ಮೇಲೆ ಸಾಮಾನ್ಯವೆಂಬಂತೆ ತೋರಿಬರುತ್ತದೆ. ಲಕ್ಷಾಂತರ ಹಿಂದೂ ಸತಿಯರು 
ತಮ್ಮ ತಮ್ಮ ಕುಟುಂಬಗಳ ಸಾಮ್ರಾಜ್ಞಿಯರಾಗಿ ಪೂರ್ಣ ಶಾಂತಿಯಿಂದ ಬಾಳುತ್ತಿದಾರೆ. 
ಬೇರೆ ಸ್ತ್ರೀಯರು ಹೊಟ್ಟಿಕಿಚ್ಚು ಪಡುವಷ್ಟು ಅಧಿಕಾರವನ್ನು ಅವರು ತಮ್ಮ ಗಂಡಂದಿರ 
ಮೇಲೆ "ನಡೆಸುತ್ತಾರೆ. keh ಪೇಮದ ಜರ ಪತ್ರವ್ಯಹಾರಿಯು ಪ್ರಕಟಪಡಿಸಿರುವ 
ಕ್ರೌರ್ಯವು ಹಿಂದೂ ಧರ್ಮದಲ್ಲಿ ಕಂಡುಬರುವ ಕೆಡುಕಿನ ನಿದರ್ಶನವಲ್ಲ. ಅದು 
ಪ್ರಪಂಚದ ಎಲ್ಲ ದೇಶಗಳಲ್ಲಿಯೂ ಭಿನ್ನ ಭಿನ್ನ ಧರ್ಮಾನುಯಾಯಿಗಳಲ್ಲಿಯೂ 
ಮಾನವ ಸ್ವಭಾವದ ಮೂಲಕ ವ್ಯಕ್ತವಾಗುವ ಕೆಡುಕಿನ ಪರಿಣಾಮವೇ ಹೊರತು 
ಹಿಂದೂಧರ್ಮದ ನ್ಯೂನತೆಯಲ್ಲ. ಯಾವ ಪತ್ನಿ ಸುಲಭವಾಗಿ ಮಣಿಯುವ 


ಸಮಾಜಧರ್ಮ - 209 


ಸ್ವಭಾವದವಳಾಗಿದ್ದು ಆತ್ಮ ಪ್ರತಿಷ್ಠಾಪನೆ ಮಾಡಿಕೊಳ್ಳುಲಶಕ್ತಳಾಗಿರುವಳೋ ಅಥವಾ 
ಕೆಲವು ವೇಳೆ ತಾನಾಗಿಯೇ ಆತ್ಮಪ್ರತಿಷ್ಠಾಪನೆ ಮಾಡಿಕೊಳ್ಳಲಿಚ್ಚಿಸುವುದಿಲ್ಲವೋ, 
ಅಂಥವಳಿಗೆ ವಿವಾಹ ಎಚ್ಛೇದನದ ಸೌಕರ್ಯವು ಕ್ರೂರ ಪತಿಯಿಂದ ರಕ್ಷಣೆ ನೀಡಲಾರದು 
ಆದುದರಿಂದ ಸುಧಾರಣೆಯ ದೃಷ್ಟಿಯಿಂದಲೇ ಸುಧಾರಕರು ಉತ್ಪೇಕ್ಷಯನ್ನೂ, 
ಉನ್ಮಾದದಿಂದ ಕೆರಳುವುದನ್ನೂ ಬಿಡಬೇಕು. 

ಆದರೂ ಈ -ಲೇಖನದ ಮೂಲಕ ಗಮನ ಸೆಳೆದಿರುವ ಘಟನೆ ಹಿಂದೂ 
ಸಮಾಜದಲ್ಲಿ ಪೂರ್ಣವಾಗಿ ಅಸಾಮಾನ್ಯವಾದ ಘಟನೆಯೇನೂ ಅಲ್ಲ. ಹಿಂದೂ 
ಸಂಸ್ಕೃತಿಯು ಪತ್ನಿಯನ್ನು ಪೂರ್ಣವಾಗಿ ಪತಿಗೆ ಅಧೀನಳನ್ನಾಗಿಯೂ ಆತನಲ್ಲಿ 
ಪೂರ್ಣವಾಗಿ ಲೀನಳನ್ನಾಗಿಯೂ ಮಾಡಿರುವುದರ ಮೂಲಕ ತಪ್ಪನ್ನೆಸಗಿದೆ. ಇದರ 
ಪರಿಣಾಮವಾಗಿಯೇ "ಪತಿಯು ಆಗಾಗ ತನ್ನ 'ಪಶ್ಚಿಯು ಮೇಲೆ ಅಧಿಕಾರ 
ನಡೆಸುವುದಲ್ಲದೆ ಮೃಗ ವರ್ತನೆಗೂ ಇಳಿದಿದಾನೆ. ಆದುದರಿಂದ ಇಂಥ ಅತ್ಯಾಚಾರಗಳಿಗೆ 
ಮದ್ದು ಶಾಸನಗಳಿಂದ ಸಾಧ್ಯವಿಲ್ಲ. ಇದು ಅವಿವಾಹಿತ ಹುಡುಗಿಯರನ್ನುಳಿದ ಇತರ 
ಮಹಿಳೆಯರಿಗೆ ನಿಜಶಿಕ್ಷಣ ಕೊಡುವುದರಿ೦ದಲೂ ಮತ್ತು ಗಂಡಂದಿರ ಅಮಾನುಷ 
ವರ್ತನೆಯ ವಿರುದ್ಧವಾಗಿ ಸಾರ್ವಜನಿಕಾಭಿಪ್ರಾಯವನ್ನು ಉಂಟುಮಾಡುವುದರಿಂದಲೂ 
ಆದೀತು. ಪ್ರಕೃತ ಸಂದರ್ಭದಲ್ಲಿ ಪರಿಹಾರ ಅತ್ಯಂತ ಸಲುಭ. ಸಂಕಟಕ್ಕೀಡಾಗಿರುವ 
ಜೊತೆಯಲ್ಲಿ ಆಕೆಯ ಸಹೋದರನೂ ಇತರ ಬಂಧುಗಳೂ ನಿಸಹಾಯಕರೆಂದು 
ಭಾವಿಸಿಕೊಂಡು ದುಃಖಿಸುವುದಕ್ಕೆ ಪ್ರತಿಯಾಗಿ ಆಕೆಗೆ ಸರ್ವ ರಕ್ಷಣೆಯನ್ನು ಕೊಟ್ಟು 
ಪಾಪಿ ಗಂಡನ ವಿಷಯದಲ್ಲಿ ಮೃದುಸ್ಪಭಾವದಿಂದಿರುವುದಾಗಲೀ, ಆತನ ಸಹವಾಸವನ್ನು 
ಬಯಸುವುದಾಗಲೀ ತನ್ನ ಕರ್ತವ್ಯವಲ್ಲವೆಂದು ಅರಿವು ಮಾಡಿಕೊಡಬೇಕು. ತನ್ನ 
ಪತ್ನಿಗೆ ಆತನೇ ಸ್ವಲವೂ ಗಮನಿಸುವುದಿಲ್ಲವೆಂಬುದು ಸುಸಷ್ಟ ಆದುದರಿಂದ ಆಕೆ 
ಶಾಸನದ ದೃಷ್ಟಿಯಿಂದ ತನ್ನ ಪತಿಯ ಸಂಬಂಧವನ್ನೂ ತ್ಯಜಿಸದೆ, ತಾನು ವಿವಾಹಿತಳೇ 
ಆಗಿರಲಿಲ್ಲವೆ೦ಬುದು ಭಾವಿಸಿಕೊಂಡು, ತನ್ನ ತಂದೆಯ ಮನೆಯಲ್ಲಿಯೇ 
ವಾಸಿಸಬಹುದು. ಇದನ್ನು ಬಿಟ್ಟರೆ, ವಿವಾಹ ಶಾಸನರೂಪದ ಪರಿಣಾಮಗಳು ಸಾಧ್ಯ. 
ಒಂದನೆಯದು ತನ್ನ ಮೇಲೆ ಆಘಾತ ನಡೆಸಿದುದಕ್ಕಾಗಿ ಪತಿಗೆ ಶಿಕ್ಷೆಯಾಗುವಂತೆ 
ಒತ್ತಾಯ ಮಾಡುವುದು. ಈ ಬಗೆಯ ಪರಿಹಾರ ಅನೇಕ ಸಂದರ್ಭಗಳಲ್ಲಿ ಒಟ್ಟಿನಲ್ಲಿ 
ಅಪ್ರಯೋಜನಕವೆನಿಸಿಕೊಂಡಿರುವುದಲ್ಲದೆ ನೀತಿ ನಿಷ್ಠೆಯಿಂದ ಕೂಡಿದ ಮಹಿಳೆಗೆ 
ಯಾವ ಬಗೆಯ ಸಂತೋಷವನ್ನೂ ಉ೦ಟುಮಾಡಿಲ್ಲ. ಇದರ ಜೊತೆಗೆ ಕಷ್ಟತರವಾಗಿ 
ಪರಿಣಮಿಸಿದೆ. ಸುಧಾರಣೆಯೇ ಪ್ರಮುಖವಾಗಿ ಸಮಾಜದ ಗುರಿಯಾಗಿರಬೇಕು; 
ಪತ್ನಿಗ೦ತೂ ಇನ್ನೂ ಹೆಚ್ಚಿನ ಗುರಿಯಾಗಿರಬೇಕು. ಪ್ರಕೃತ ಪ್ರಶ್ನೆಯಲ್ಲಿ ತಂದೆತಾಯಿಗಳು 


210 - ಸಮಾಜಧರ್ಮ 


ತಮ್ಮ ಮಗಳನ್ನು ರಕ್ಷಿಸಲು ಶಕ್ತಿಯುಳ್ಳವರಾಗಿದಾರೆ. ಹೀಗೆ ರಕ್ಷಣ ಸಾಧ್ಯವಿಲ್ಲದೆಡೆ 
ಇಂಥ ದುರುಳ ವರ್ತನೆಗೆ ತುತ್ತಾದ ಮಹಿಳೆಯರ ರಕ್ಷಣಾ ಭಾರವನ್ನು ಹೂರುವ 
ಸಂಘ, ಸಂಸ್ಥೆಗಳು ದೇಶದಾದ್ಯಂತ ಬೆಳೆಯುತ್ತಿವೆ. 

ಇಷ್ಟಾದರೂ, ತಮ್ಮ ಔದಾರ್ಯರಹಿತ ಪತಿಗಳ ಮನೆಯನ್ನು ಬಿಟ್ಟು ಹೋಗುವ 
ಅಥವಾ ಅವರಿಂದಲೇ ತ್ಯಜಿಸಲ್ಪಟ್ಟು, ಇನ್ನೂ ಯುವತಿಯರಾಗಿದ್ದು ಕಾಮೇಚ್ಛೆ 
ತೃಪ್ತಿಯಾಗದೆ ಇರುವ ಮತ್ತು ಅದನ್ನು ವಿವಾಹ ವಿಚ್ಛೇದನದಿಂದ ಪಡೆಯಲು 
ಸಾಧ್ಯವಿಲ್ಲದ ಮಹಿಳೆಯರ ಪ್ರಶ್ನೆ ಹಾಗೇ ಉಳಿಯುತ್ತದೆ. ಸಂಖ್ಯಾದೃಷ್ಟಿಯಿ೦ದ 
ನೋಡಿದಾಗ ಇದೊಂದು ತೀವ್ರ ಸಮಸ್ಯೆಗಾಗಿ ಕಾಣಬರದು; ಏಕೆಂದರೆ, 
ಶತಮಾನಗಳಿ೦ದ ಯಾವ ಸಮಾಜದಲ್ಲಿ ವಿವಾಹವಿಚ್ಛೇದನಕ್ಕೆ ಮಾನ್ಯತೆಯಿಲ್ಲವೋ 
' ಅಲ್ಲಿ, ದುಃಖಮಯ ಸಂಸಾರದಿಂದ ಕೂಡಿದಾಕೆ ಪುನಃ ವಿವಾಹ ಮಾಡಿಕೊಳ್ಳಲು 
ಪರಿಹಾರವನ್ನು ಸಾರ್ವಜನಿಕಾಭಿಪ್ರಾಯ ಬಯಸುವುದಾದರೆ, ಅದು ತಾನಾಗೆಯೇ 
ಆದೀತು. ಪ್ರಕೃತ ಪತ್ರವ್ಯವಹಾರಿಯು ತನ್ನ ಪತ್ರದಲ್ಲಿ ಕಾಮೇಚ್ಛೆಯನ್ನು 
ತೃಪ್ತಿಪಡಿಸಿಕೊಳ್ಳಲು ಪತ್ನಿಗೆ ಉಂಟಾಗಿರುವ ಕೊರಗನ್ನು ವ್ಯಕ್ತ ಪಡಿಸಿಲ್ಲವೆಂದು ನಾನು 
ಅರ್ಥಮಾಡಿಕೊಂಡಿದೇನೆ. ಅದು ಪತಿಯ ಅಸಹ್ಯವೂ ನಿರ್ಲಕ್ಷ್ಯವೂ ಆದ ಅನೀತಿಯ 
ವಿಷಯಕ್ಕೆ ಸಂಬಂಧಪಟುದು. ಇದಕ್ಕೆ ಪರಿಹಾರ, ನಾ ಹಿಂದೆ ಹೇಳಿದಂತೆ, ಮನೋಭಾವ 
ಪರಿವರ್ತನೆ. ನಮ್ಮನಮ್ಮ ಎಲ್ಲ ಸಂಕಷ್ಟಗಳೂ ಕೇವಲ ಕಾಲ್ಬನಿಕವಾದಂತೆ ನಿಸಹಾಯಕ 
ಮನೋಭಾವವೂ ಕಾಲ್ಲನಿಕವೇ. ಸ್ವಲ್ಪ ಹೊಸ ದೃಷ್ಟಿ ಸ್ವಲ್ಪ ಮೂಲಭೂತ ವಿಚಾರ, 
ಇವುಗಳು ಭಾವನ್ಯೂನತೆಯಿಂದ ಪ್ರಾಪ್ತವಾದ ದುಃಖವನ್ನು ಹೋಗಲಾಡಿಸಲು 
ಸಾಧ್ಯವಾದೀತು. ಅಲ್ಲದೆ, ಇಂಥ ಸಂದರ್ಭಗಳಲ್ಲಿ ಗೆಳೆಯರೂ ಬಂಧುಗಳೂ ಸಂಕಟಕ್ಕೆ 
ತುತ್ತಾಗಿರುವಾಕೆಯನ್ನು ದೌರ್ಜನ್ಯದ ವಲಯದಿಂದ ಪ್ರತೇಕ ಮಾಡುವ ನಿಷೇಧಕ 
ಕ್ರಿಯೆಯಿಂದಲೇ ತೃಪ್ತರಾಗ ಬಾರದು. ಆಕೆ ಸಮಾಜ ಸೇವೆಯನ್ನು ಮಾಡಲು ಅರ್ಹತೆ 
ಗಳಿಸಿಕೊಳ್ಳುವಂತೆ ಪ್ರೋತ್ಸಾಹಿಸಬೇಕು. ಈ ಬಗೆಯ ಶಿಕ್ಷಣ ಗಂಡನೊಡನೆ 
ಸ೦ಶಯಾತ್ಮಕವಾಗಿ ದೊರೆಯಬಹುದಾದ ರತಿಸುಖಕ್ಕಿಂತ ಎಷ್ಟೋ ಹೆಚ್ಚು ಪರಿಹಾರ 
ವೆನಿಸೀತು. 


(ಯಂಗ್‌ ಇಂಡಿಯಾ ೩-೧೦-೨೯) 


ಸಮಾಜಧರ್ಮ - 211 


ವರದಕ್ಷಿಣೆ 


ಒಬ್ಬ ಪತ್ರಲೇಖಕ ನನಗೊಂದು ವೃತ್ತಪತ್ರಿಕೆಯಿ೦ದ ಕತ್ತರಿಸಿ ತೆಗೆದ ವಿಷಯ 
ಭಾಗವನ್ನು ಕಳುಹಿಸಿ, ಸಿಂಧೂದೇಶದ ಹೃದರಾಬಾದಿನಲ್ಲಿ ಈಚೆಗೆ ವರಗಳ ಆವಶ್ಯಕತೆ 
ಭೀತಿಯನ್ನಂಟುಮಾಡುವ ರೀತಿಯಲ್ಲಿ ಹೆಚ್ಚಿತ್ತಿದೆ ಎ೦ದು ತಿಳಿಸಿದಾನೆ. ಇಂಪೀರಿಯಲ್‌ 
ಟೆಲಿಗ್ರಾಫ್‌ ಇಂಜಿನಿಯರಿಂಗ್‌ ಇಲಾಖೆಯ ನೌಕರನೊಬ್ಬ ೨೦,೦೦೦ ರೂಪಾಯಿಗಳ 
ನಗದು ವರದಕ್ಷಿಣೆಯನ್ನು ವಿವಾಹ ನಿಶ್ಚಿತಾರ್ಥ ಸಮಯದಲ್ಲಿಯೇ ಸೆಳದುಕೊಳ್ಳುವುದರ 
ಜೊತೆಗೆ ವಿವಾಹ ದಿನವೂ ಮತ್ತಿತರ ವಿಶೇಷ ಸಮಾರಂಭ ಕಾಲದಲ್ಲಿಯೂ ಹೇರಳ 
ಕೊಡುಗೆಗಳ ವಾಗ್ದಾನವನ್ನೂ ಹೊಂದಿದನಂತೆ. ವಿವಾಹ ಮಾಡಿಕೊಳ್ಳಲು ವರದಕ್ಷಿಣೆಯ 
ಷರತ್ತನ್ನು ಹಾಕುವ ಯಾವ ಯುವಕನೇ ಆಗಲಿ, ತನ್ನ ವಿದ್ಯಾಭ್ಯಾಸ ಮತ್ತು ತನ್ನ 
ದೇಶ ಹಾಗೂ ಸ್ತೀತ್ವಕ್ಕೆ ಅಪಮಾನವೆಸಗಿದಂತೆ. ದೇಶದಲ್ಲಿ ವಿವಿಧ ಯುವಜನ 
ಚಳುವಳಿಗಳಿವೆ. ಈ ಚಳುವಳಿಗಳು ಇಂಥ ಸಮಸ್ಯಗಳನ್ನು ಪರಿಹರಿಸಲು 
; ಯತ್ನಿಸುವುವೆಂದು ನಾ ಅಪೇಕ್ಷಿಸುತ್ತೇನೆ. ಇಂಥ ಸಂಸ್ಥೆಗಳು ಆಂತರ್ಯದಿಂದ ಘನವಾದ 
ಸುಧಾರಣೆ ಮಾಡುವುದಕ್ಕೆ ಪ್ರತಿಯಾಗಿ ಬಹುಮಟ್ಟಿಗೆ ಆತ್ಮಸ್ತುತಿಯ ಸಂಸ್ಥೆಗಳಾಗಿಬಿಡುತ್ತವೆ. 
ಆಗಾಗ ಸಾರ್ವಜನಿಕ ಚಳುವಳಿಗೆ ಇವು ಮಾಡುವ ಸೇವೆ ಶ್ಲಾಘನೀಯವಾದರೂ, 
ಯುವಜನ, ಸಾರ್ವಜನಿಕರಿಂದ ಪಡೆಯುವ ಮೆಚ್ಚುಗೆಯೇ ತಮ್ಮ ಪ್ರತಿಫಲವೆಂದು 
ಭಾವಿಸಬೇಕಂಬುದನ್ನು ಮರೆಯಬಾರದು. ಈ ಬಗೆಯ ಕೆಲಸ ಆ೦ತರ್ಯ 


212 - ಸಮಾಜಧರ್ಮ 


ಸುಧಾರಣೆಯಿಂದ ಬೆಂಬಲ ಪಡೆಯದೆ ಹೋದರೆ, ಯುವಕರಲ್ಲಿ ನಿರಾಧಾರಯುತ 
ಆತ್ಮತೃಪ್ತಿಯನ್ನುಂಟುಮಾಡಿ, ಅವರನ್ನು ಹಳಿಯಲು ಪ್ರಬಲವಾದ ಸಾರ್ವಜನಿಕ 
ಅಭಿಮತವನ್ನು ರೂಢಿಸಬೇಕು. ಇಂಥ ಅನ್ಯಾಯದ ಹಣದಿಂದ ತಮ್ಮ ಹಸ್ತವನ್ನು 
ಮಲಿನ ಮಾಡಿಕೊಳ್ಳುವ ಯುವಕರು ಸಮಾಜದಿಂದ ಬಹಿಷ್ಕತರಾಗಬೇಕು. ಕನ್ಯೆಯರ 
ತಂದೆತಾಯಿಗಳೂ ಇಂಗ್ಲಿಷ್‌ ಡಿಗ್ರಿಗಳಿಗೆ ಮೊಹಗೋಳ್ಳದೆ ತಮ್ಮ ಕನ್ಯೆಯರಿಗೆ 
ನಿಜವಾಗಿಯೂ ಧೀರರಾದ ಯುವಕರನ್ನು ಪಡೆಯಲು ತಮ್ಮ ಪುಟ್ಟ ಜಾತಿಗಳೂ 
ಮತ್ತು ಪ್ರಾಂತಗಳಿಂದ ಹೊರಹೋಗಲು ಹಿಂದೆ ಮುಂದೆ ನೋಡಬಾರದು. 
| (ಯಂಗ್‌ ಇಂಡಿಯ: ೨೦-೬-೨೮) 
ಕನ್ಶೆಯೊಬ್ಬಳನ್ನು ವಿವಾಹವಾಗಲು ಬೆಲೆಯನ್ನು ಸೆಳದುಕೊಳ್ಳುವತುಚ್ಛರೀತಿ ಒಂದು 
ಅಯೋಗ್ಯತೆ ಎಂದು ಪರಿಗಣಿತವಾಗದಿರುವುದು ನಮ್ಮ ದೌರ್ಭಾಗ್ಯವೇ ಸರಿ. 
ವರದಕ್ಷಿಣೆ ಪದ್ಧತಿಯು ಹೃದಯಶೂನ್ಯವೆಂಬುದರಲ್ಲಿ ಅನುಮಾನವೇ ಇಲ್ಲ. ಆದರೆ, 
ನನಗೆ ತಿಳಿದಂತೆ ಅದು ಲಕ್ಷಾಂತರ ಜನರಿಗೆ ಅನ್ವಯಿಸುವುದಿಲ್ಲ. ಭಾರತೀಯ 
ಜನಸಮುದಾಯದಲ್ಲಿ ಕೇವಲ ಹನಿಯಂತಿರುವ ಮಧ್ಯಮವರ್ಗದವರಿಗೆ ಮಾತ್ರ 
ಅದು ಅನ್ವಯಿಸುತ್ತದೆ. ನಾವು ಕೆಟ್ಟ ಪದ್ಧತಿಗಳನ್ನು ಕುರಿತು ಯೋಚಿಸಿದಾಗಲೆಲ್ಲ 
ಸಾಮಾನ್ಯವಾಗಿ ಮಧ್ಯಮ ವರ್ಗದವರನ್ನೇ ನಮ್ಮ ಲಕ್ಷ್ಯದಲ್ಲಿಟ್ಟುಕೊಂಡಿರುತ್ತೇವೆ. 
ಹಳ್ಳಿಗಳಲ್ಲಿ ವಾಸಿಸುವ ಲಕ್ಷಾಂತರ ಜನರು ತಮ್ಮದೇ ಆದ ಆಚಾರ ರೂಢಿಗಳನ್ನೂ 
ಮತ್ತು ದುಃಖವನ್ನೂ ಹೊಂದಿರುತ್ತಾರೆ. ಇವುಗಳ ವಿಚಾರವಾಗಿ ನಮ್ಮ ತಿಳಿವಳಿಕೆ 
ಅತ್ಯಲ್ಪ. 
ಹೀಗೆ ಹೇಳುವುದರ ಅರ್ಥ, ವರದಕ್ಷಿಣೆಯ ಕೆಟ್ಟ ಪದ್ಧತಿ ಈ ದೇಶದ ಎಲ್ಲೋ 
ಕೆಲವು ಮಂದಿಗೆ ಮಾತ್ರ ಪರಿಮಿತವಾಗಿದೆಯೆಂಬ ಕಾರಣದಿಂದ ಲಕ್ಷ್ಯಕ್ಕೆ 
ತಂದುಕೊಳ್ಳಬಾರದೆಂದಲ್ಲ. ಈ ಪದ್ಧತಿ ಹೋಗಲೇಬೇಕು. ತಂದೆತಾಯಿಗಳು 
ಹಣಕ್ಕೋಸ್ಕರ ಮಾಡಿಕೊಳ್ಳುವ ವ್ಯವಹಾರವಾಗಬಾರದು ವಿವಾಹ. ಎಲ್ಲಿಯ ತನಕ, 
ವರಗಳ ಆಯ್ಕೆ ಒಂದೇ ಜಾತಿಯ ಕೇವಲ ನೂರಾರು ಯುವಕ ಯುವತಿಯರಿಗೆ 
ಮಾತ್ರ ಪರಿಮಿತಗೊಳಿಸಲ್ಪಟ್ಟಿರುತ್ತದೆಯೋ, ಅಲ್ಲಿಯ ತನಕ ಈ ಪದ್ಧತಿಯ ಎರುದ್ಧವಾಗಿ 
ಏನು ಹೇಳಿದರೂ ವ್ಯರ್ಥವೇ ಸರಿ. ಇದು ನಿರ್ನಾಮವಾಗಬೇಕಾದರೆ, ಹುಡುಗಿಯರೋ, 
ಹುಡುಗರೋ ಅಥವಾ ತಂದೆತಾಯಿಗಳೋ ಜಾತಿಯ ಕಟ್ಟನ್ನು ಉಲ್ಲಂಘಿಸಬೇಕು. 
ಇದರ ಜೊತೆಗೆ ಮದುವೆಯ ವಯಸ್ಸೂ ಹಚ್ಚಬೇಕು. ಕನ್ನೆಯರು ತಮಗೆ ಅನುಗುಣನಾದ 
ವರ ದೊರಕದಿದ್ದರೆ, ಅವಿವಾಹಿತ ವೃದ್ಧ ಕನ್ಕೆಯರಾಗಲು ಧೈರ್ಯ ಮಾಡಬೇಕು. 
ಇದೆಲ್ಲದರಿಂದ ರಾಷ್ಟದ ಯುವಕರ ಮನೋಧರ್ಮ ಕ್ರಾಂತಿಕಾರಕವಾಗಿ ಪರಿವರ್ತನೆ 


ಸಮಾಜಧರ್ಮ - 213 


ಹೊಂದುವ ಶಿಕ್ಷಣವೇ ಆದೀತು. ದುರದೃಷ್ಟವಶಾತ್‌, ನಮ್ಮ ಶಿಕ್ಷಣ ಪದ್ಧತಿಗೂ 
ಸುತ್ತಮತ್ತಲಿನ ಸನ್ನಿವೇಶಕ್ಕೂ ಸಂಬಂಧವಿಲ್ಲವಾಗಿದೆ. ಆದುದರಿಂದ ರಾಷ್ಟ್ರದ ಎಲ್ಲೋ 
ಅಣುವಿನಷ್ಟು ಅಲಸಂಖ್ಯೆಯ ಬಾಲಕ ಬಾಲಕಿಯರು ಪಡೆವ ಶಿಕ್ಷಣದಿಂದ ಇದು 
ಶುದ್ಧಾಂಗವಾಗಿ ಪರಿಣಾಮ ಹೊಂದದೆ ಇದೆ. ಈ ಕೆಟ್ಟ ಪದ್ಧತಿಯನ್ನು ನಿಲ್ಲಿಸಲು 
ಎಲ್ಲ ಪ್ರಯತ್ನವನ್ನೂ ಮಾಡಬೇಕು. ವೇಗವಾಗಿ ಪರಿವರ್ತನೆ ಹೊಂದುತ್ತಿರುವ ದೇಶದ 
ಸ್ಥಿತಿಗತಿಗಳೊ೦ದಿಗೆ ಹೊಂದಿಕೊಳ್ಳುವ ಪರಿವರ್ತನೆ ಹೊಂದುತ್ತಿರುವ ದೇಶದ 
ಸ್ಥಿತಿಗತಿಗಳೂ೦ದಿಗೆ ಹೊಂದಿಕೊಳ್ಳುವ ಶಿಕ್ಷಣದಿಂದ ಮಾತ್ರ ಈ ಕಟ್ಟ ಪದ್ದತಿಯನ್ನೂ 
ಇದರಂಥ ಮತ್ತಿತರ ಕಟ್ಟ ಪದ್ಧತಿಗಳನ್ನೂ ಎದುರಿಸಲು ಸಾಧ್ಯವಾದೀತೆಂದು ನನಗೆ 
ಸ್ಪಷ್ಟವಾಗಿದೆ. ತಮ್ಮ ಭವಿಷ್ಯ ಜೀವನ ಮೇಲೆ ಗಾಢವಾಗಿ ಪರಿಣಾಮ ಮಾಡುವ 
ವಿವಾಹದಂಥ ಎಷಯಕ್ಕೆ ಸಂಬಂಧಪಟ್ಟ ಈ ಕೆಟ್ಟ ಪದ್ಧತಿಯನ್ನು ಕಾಲೇಜು ಶಿಕ್ಷಣ 
ಪಡೆದ ಅನೇಕ ಬಾಲಕ ಬಾಕಿಯರೂ ಪ್ರತಿಭಟಿಸಲು ಏಕೆ ಶಕ್ತರಾಗಿಲ್ಲವೋ ಅಥವಾ 
ಮನಸ್ಸು ಮಾಡಿಲ್ಲವೋ ಎಂಬುದು ನನಗೊಂದು ಪ್ರಶ್ನೆಯಾಗಿದೆ. ಶಿಕ್ಷಣ ಹೊಂದಿದ 
ಬಾಲೆಯರೂ ತಮಗೆ ಯೋಗ್ಯವರ ಸಿಕ್ಕಲಿಲ್ಲವೆಂದು ಏಕೆ ಆತ್ಮಹತ್ಯ ಮಾಡಿಕೊಳ್ಳಬೇಕೋ? 
ಒಂದು ಪದ್ಧತಿ ರಕ್ಷಿಸಲಸಾಧ್ಯವೆಂದೂ, ನೈತಿಕ ಭಾವನೆಗೆ ವಿರುದ್ದವೆಂದೂ, ಕಂಡುಬಂದರೆ 
ಅದನ್ನು ಪ್ರತಿಭಟಿಸುವ ಶಕ್ತಿ ನೀಡದಿರುವ ಶಿಕ್ಷಣದಿಂದ ಪ್ರಯೋಜನವಾದರೂ ಏನು? 
ಇದಕ್ಕೆ ಉತ್ತರ ಸ್ಪಷ್ಟ ಸಾಮಾಜಿಕವೂ ಅಥವಾ ಇತರ ಸ್ವರೂಪದ ಕಟ್ಟ ಪದ್ಧತಿಯೋ 
ಅದನ್ನು ಎದುರಿಸಿ ಹೋರಾಡಲು ಬಾಲಕ ಬಾಲಕಿಯರಿಗೆ ಶಕ್ತಿ ನೀಡದಿರುವ ಶಿಕ್ಷಣ 
ವ್ಯವಸ್ಥೆಯಲ್ಲಿ ಏನೋ ಮೂಲಭೂತವಾದ ನ್ಯೂನತೆ ಇದೆ. ಬಾಳಿನ ಎಲ್ಲ ಕ್ಷೇತ್ರಗಳ 
ಸಮಸ್ಯೆಗಳನ್ನೂ ಸರಿಯಾಗಿ ಬಿಡಿಸಲು ಸಮರ್ಥ್ಯವೀವಂತೆ ಬಾಲಕನ ಶಕ್ತಿವಿಶೇಷಗಳನ್ನು 
ಜಾಗೃತಗೊಳಿಸುವ ಶಿಕ್ಷಣವೇ ನಿಜಶಿಕ್ಷಣದ ಬೆಲೆಯುಳ್ಳದು. 
| (ಹರಿಜನ: ೨೩-೫-೩೬) 
ತನ್ನ ಮಗಳ ವಿವಾಹಕ್ಕೆ ಆವಶ್ಯಕವಾದ ವರದಕ್ಷಿಣೆ ಹಣ ಶೇಖರಿಸಲು ಸಹಾಯ 
ಅಪೇಕ್ಷಿಸಿ ಬರೆದ ಬಂಗಾಳೀ ತಂದೆಯೊಬ್ಬನ ಪತ್ರದ ಸಂಬಂಧವಾಗಿ ಗಾಂಧೀಜೀ 
ಈ ರೀತಿ ಬರೆದರು: 
ಬಂಗಾಳೀ ತಂದೆಯ ಇಂಥ ಪ್ರಸಂಗದಲ್ಲಿ ಆವಶ್ಯಕ ಹಣವನ್ನು ಸಾಲ 
ರೂಪವಾಗಿಯೋ ದಾನರೂಪವಾಗಿಯೋ ಕೊಡದಿರುವುದೇ ಶ್ರೇಷ್ಠ ಸಹಾಯವಾಗುತ್ತದೆ. 
ಆತನು ತನ್ನ ಮಗಳ ವಿವಾಶಕ್ಕಾಗಿ ವರನನ್ನು ಕೊಂಡು ಕೊಳ್ಳಲು ನಿರಾಕರಿಸುವ 
ಅಭಿಪ್ರಾಯವನ್ನು ಪ್ರೋತ್ಸಾಹಿಸಿ ಬಲಪಡಿಸುವದಷ್ಟೇ ಅಲ್ಲದೆ, ಆತನೋ ಆಕೆಯೋ 
ಹಣವನ್ನು ಬಿಟ್ಟು ಪ್ರೇಮಕ್ಕಾಗಿ ವಿವಾಹ ಮಾಡಿಕೊಳ್ಳುವವರನ್ನು ಆರಿಸಿಕೊಳ್ಳಬೇಕು. 


214 ಸಮಾಜಧರ್ಮ 


ಇದರ. ಅರ್ಥ, ಸ್ವೇಚ್ಛೆ ಯಿಂದಲೇ. ವರನನ್ನು ಆರಿಸಿಕೊಳ್ಳವ ಕ್ಷೇತ್ರವನ್ನು 
nding in ಇದಕಾಗಿ ಜಾತಿ ಮತ್ತು ಪ್ರಾಂತ, ಈ pnd ಗೊಡೆಗಳನ್ನೂ 
ಒಡೆಯಬೇಕಾಗಿದೆ. ಭಾರತವು ಅವಿಭಾಜ್ಯ ಏಕೈಕ ರಾಷ್ಟ್ರವೆನ್ನಬೇಕಾದರೆ, ಪರಸರ 
ಸಹಭೋಜನ, ಅಥವಾ ಮಿಶ್ರವಿವಾಹ, ಸಾ| ಪ್ರತಿಬಂಧಿಸುವ ಅಸಂಖ್ಯ 
ಪುಟ್ಟ ಗು೦ಪುಗಳ ಕೃತಕ ಪ್ರತ್ಯೇಕತೆ ಖಂಡಿತ ಇರಬಾರದು. ಈ ಕ್ರೂರ ಪದ್ಧತಿಯಲ್ಲಿ 
ಯಾವ ಬಗೆಯ ಧರ್ಮವೂ ಇಲ್ಲ. 
(ಹರಿಜನ: ೨೫-೭೩೬) 

ತು೦ಬ ಹಾನಿದಾಯಕವಾದ ಜಾತಿಯ ಅಡ್ಡಿ ಆತಂಕಗಳನ್ನು ತೊಡೆದುಹಾಕುವ 
ಅವಶ್ಯಕತೆಯನ್ನು ನಾ ಒತ್ತಿ ಹೇಳಬೇಕು. ಹಃ ರೀತಿಯ ಅಡ್ಡಿ ಆತಂಕಗಳನ್ನು 
ibs ವರಗಳನ್ನು ಆರಿಸಿಕೊಳ್ಳುವ ವಲಯ ವಿಸ್ತಾರವಾಗಿ ಅದು 
ಬಹುಮಟ್ಟಿಗಾದರೂ ವರದಕ್ಷಿಣೆಯ ಸುಲಿಗೆಯನ್ನು ಕಡಿಮೆ ಮಾಡೀತು. 

(ಹರಿಜನ: ೫-೯-೩೬) 

ಓರ್ವ ಮಹಿಳೆ ಹೀಗೆ ಬರೆಯುತ್ತಾರೆ : 

“ತಂದೆಯಾಯಿಗಳು ಗಂಡುಮಕ್ಕಳಿಗೆ ಸ್ವತಂತ್ರ ಜೀವನೋಪಾಯ ಪಡೆಯಲು 
ಶಿಕ್ಷಣ ಕೊಡಿಸುವಂತೆ, ಹೆಣು ಮಕ್ಕಳಳಿಗೂ ಶಿಕ್ಷಣ ಕೊಡಿಸಿದರೆ ಅವರು ತಮ್ಮ 
ಹುಡುಗಿಯರಿಗೆ ವರಾನ್ಷೇಷಣೆ ಮಾಡುವ ಆತಂಕ ತಪ್ಪುತ್ತದೆ. ಹುಡುಗಿಯರು ಸಾಕಷ್ಟು 
ರೀತಿಯಲ್ಲಿ ಮಾನಸಿಕ ಬೆಳವಣಿಗೆಯನ್ನು ಪಡೆಯುವ ಅವಕಾಶ ಹೊಂದಿ, 
ಗೌರವರೀತಿಯಲ್ಲಿ ತಮ್ಮ ಜೀವನ ನಡೆಸುವ ಸ್ಥಿತಿ ಪಡೆದರೆ, ಅವರು ವಿವಾಹ 
ಮಾಡಿಕೊಳ್ಳಬೇಕೆಂದು ಇಚ್ಛೆಸಿದಾಗ, ಯೋಗ್ಯ ವರನನ್ನು ಹೊಂದುವುದು 
ಕಪ್ಪವೆನಿಸಲಾರದು. ಸಚ ನಾನು ಪೌಢ ಶಿಕ್ಷಣವೆಂದು 'ಹೆಸರು ಪಡೆದಿರುವ 
ಶಿಕ್ಷಣವನ್ನು ಪ್ರತಿಪಾದಿಸುತ್ತಿದೇನೆಂದು ಅರ್ಥ ಮಾಡಿಕೊಳ್ಳಬಾರದು ಸಹಸ್ರಾರು 
ಹುಡುಗಿಯರಿಗೆ ಇದು ಸಾಧ್ಯವಿಲ್ಲವೆಂದು ನಾ ತಿಳಿದಿದೇನೆ. ಹುಡುಗಿಯರಿಗೆ ಉಪಯುಕ್ತ 
ಜ್ಞಾನ, ತಮ್ಮ ತಂದೆ ತಾಯಿಗಳ ಅಥವಾ ತಮ್ಮ ಭಾವೀ ಪತಿಗಳ ಆಶ್ರಯವಿಲ್ಲದೆ 
ಯಾವುದಾದರೊಂದು ಉದ್ಯೋಗವನ್ನವಲಂಬಿಸಿ, ಜಗತ್ತಿನಲ್ಲಿ ಸ್ವತಂತ್ರವಾಗಿ 
ಬಾಳಬಲ್ಲನೆಂಬ ನಂಬಿಕೆ ಧೈರ್ಯಗಳನ್ನು ಹುಟ್ಟಿಸುವ ಶಿಕ್ಷಣ ಕೊಡಬೇಕೆಂಬುದನ್ನು 
ನಾ ಪ್ರತಿಪಾದಿಸುತ್ತೇನೆ. ತಮ್ಮ ಗಂಡಂದಿರಿಂದ ತ್ಯಜಿಸಲ್ಪಟ್ಟಿದ್ದ ಕೆಲವು ಹುಡುಗಿಯರು 
ಈಗ ಅದೇ ಗಂಡಂದಿರ ಜೊತೆಯಲ್ಲಿ ಗೌರವಯುತ ಜೀವನ ನಡೆಸುತ್ತಿರುವ ಕೆಲವರನ್ನು 
ನಾ ಬಲ್ಲೆ. ಇದಕ್ಕೆ ಕಾರಣ, ಅವರು ತ್ಯಜಿಸಲ್ಪಟ್ಟಿದ್ದ ಕಾಲದಲ್ಲಿ ಆತ್ಮಾವಲಂಬಿಗಳಾಗಿ 


ಸಮಾಜಧರ್ಮ - 215 


ಇರಲು ಅನುಕೂಲವಾಗುವಂಥ ಒಂದು ಸಾಮಾನ್ಯ ಶಿಕ್ಷಣ ಪಡೆದ ಸುಯೋಗವನ್ನು 
ಹೂಂದಿದ್ದುದೇ. ವಿವಾಹದ ವಯಸ್ಸಿನವರಾದ ಹೆಣ್ಣುಮಕ್ಕಳನ್ನು ಹೊಂದಿರುವ 
ತ೦ದೆತಾಯಿಗಳ ಕಷ್ಟಗಳನ್ನು ಪರಿಗಣಿಸುವಾಗ ಈ ಪ್ರಶ್ನೆಯ ವಿಷಯವನ್ನು ನೀವು 
ಒತ್ತಿ ಹೇಳುವಿರೆಂದು ನಾ ಆಶಿಸುತ್ತೇನೆ!” 
ಈ ಲೀಖಕಿ ವ್ಯಕ್ತಪಡಿಸಿರುವ ಅಭಿಪ್ರಾಯಗಳನ್ನೂ ನಾ ಹೃತೂರ್ವಕವಾಗಿ ಒಪುತ್ತೇನೆ. 
(ಹರಿಜನ: ೫-೯-೩೬) 
. ಇಲ್ಲಿ ಅಸಹ್ಯ ಹುಟ್ಟಿಸುವ ಮತ್ತು ಯುವತಿಯರಿಗೆ ಯೋಗ್ಯ ವರಗಳು 
ದೊರಕುವುದನ್ನು ದುಸ್ತರ ಮಾಡುವ ವರದಕ್ಷಿಣೆ ಪದ್ಧತಿ ಇದೆಯೆಂದು ತಿಳಿಯಬಂತು. 
ವಯಸ್ಸಾದ ಹುಡುಗಿಯರು-ನಿಮ್ಮಲ್ಲಿ ಕೆಲವರು ವಯಸಾದವರಿದೀರಿ- ಇಂಥ 
ಸೆಳೆತಗಳನ್ನು ಪ್ರತಿಭಟಿಸಲು ನಿರೀಕ್ಷಿಸಲಾಗಿದೆ, ಹೇಗೆ, ಈ ಕೆಟ್ಟ ಪದ್ಧತಿಯನ್ನು 
ಪ್ರತಿಭಟಿಸುವುದರಿ೦ದ ನಿಮ್ಮಲ್ಲಿ ಕೆಲವರು ಆಜೀವಪರ್ಯ೦ತವೋ ಅಥವಾ ಕೊನೆಯ 
ಪಕ್ಷ ಕೆಲವು ವರುಷಗಳೋ ಕನ್ಕೆಯರಾಗಿಯೇ ಇರಲು ಆರಂಭಮಾಡಿದರೆ ನೀವು 
ವಿವಾಹ ವಾಗುವ ಕಾಲ ಪ್ರಾಪವಾದಾಗ, ನೀವು ಜೀವನ ಸಂಗಾತಿಯನ್ನು 
ಹೊಂದಲೇಬೇಕೆಂದು ಅಪೇಕ್ಷಿಸಿದಾಗ, ಹಣ ಖ್ಯಾತಿ, ದೇಹಸೌಂದರ್ಯ ಇವುಗಳನ್ನು 
ಆರಿಸಿಕೊಳ್ಳುವಿರಿ- ಆತ ಸುಶೀಲತೆಯ ಅನುಪಮ ಗುಣಗಳಿ೦ದ ಕೂಡಿರುವನು. 
ನಾರದ ಪರ್ವಗಿತೆ ಶಿವನನ್ನು ವರ್ಣಿಸಿದ ರೀತಿ ನೀವು ಕೇಳಿರಬೇಕು- “ದರಿದ್ರತಮ, 
ಬೂದಿಬಡಕ, ಸೌಂದರ್ಯಹೀನ, ಬ್ರಹ್ಮಚಾರಿ'- ಇದಕ್ಕೆ ಪಾರ್ವತಿ ಕೊಟ್ಟ ಉತ್ತರ : 
“ಹೌದು ಆತನೇ. ನನ್ನ ಪತಿ” ಪಾರ್ವತಿಯಂತೆ ಸಹಸ್ರ ವರುಷಗಳಲ್ಲದಿದ್ದರೂ, 
ತಪಶ್ಚರ್ಯವನ್ನು ಆಚರಿಸಲು ನೀವು ಮನಸ್ಸು ಮಾಡದ ಹೊರತು ಶಿವನಂಥ ಅನೇಕರನ್ನು 
ನೀವು ಹೊಂದಲಾರಿರಿ. ದುರ್ಬಲ ಮಾನವರಾದ ನಾವು ಆ ರೀತಿ ಮಾಡಲು 
ಶಕ್ಕವಿಲ್ಲವೆಂದರೂ, ನೀವು ಮಾತ್ರ ನಿಮ್ಮ ಬಾಳಿನ ಅವಧಿಯಲ್ಲಾದರೂ ಆಚರಿಸಬಹುದು. 
(ಗಾಂಧೀಜಿಯೊಂದಿಗೆ ಸಿಲೋನಿನಲ್ಲಿ ೧೪೮-೪೯) 


216 - ಸಮಾಜಧರ್ಮ 


ಪರದಾ ಪದ್ಧತಿ 


ಪರದಾ ಪದ್ಧತಿಯನ್ನು ತೊಡೆದುಹಾಕಿ 

ಬ೦ಗಾಳ, ಬಿಹಾರ ಸ೦ಯುಕ್ತ ಪ್ರಾಂತಗಳು ಇವುಗಳಿಗೆ ನಾ ಹೋದಾಗಲೆಲ್ಲ 
ಇತರ ಪ್ರಾಂತಗಳಿಗಿಂತಲೂ ಅಲ್ಲಿ ಪರದಾ ಪದ್ಧತಿ ಹೆಚ್ಚು ಕಟ್ಟುನಿಟ್ಟಾಗಿ 
ಆಚರಿಸಲ್ಪಡುವುದನ್ನು ಕಂಡಿದೇನೆ. ಆದರೆ, ದರ್ಭಾಂಗಾದಲ್ಲಿ ರಾತ್ರಿ ಬಹಳ ಹೊತ್ತಾದ 
ತರುವಾಯ ಹತೋಟಿ ಮೀರಿದ ಗುಂಪಿನ ಶಬ್ದ ಮತ್ತು ಗಲಿಬಿಲಿ ಇವುಗಳಿಲ್ಲದೆ 
ಪ್ರಶಾಂತವಾದ ವಾತಾವರಣವುಳ್ಳ ಸಭೆಯೊಂದನ್ನುದ್ದೇಶಿಸಿ ನಾ ಭಾಷಣಮಾಡಿದಾಗ 
ನನ್ನ ಎದುರಿಗೆ ಪುರುಷರು ನನ್ನ ಹಿ೦ದುಗಡೆ ಒಂದು ಅಡ್ಡ ತೆರೆಯೂ ಆ ಅಡ್ಡ 
ತೆರೆಯ ಹಿಂದುಗಡೆ ಮಹಿಳೆಯರೂ ಇದ್ದರು. ಆದರೆ, ಆ ರೀತಿ ಮಹಿಳೆಯರೂ 
ಇರುವರೆಂಬುದನ್ನು ನನ್ನ ಗಮನಕ್ಕೆ ತರುವವರೆಗೂ ಅದು ನನಗೆ ತಿಳಿಯಲೇ ಇಲ್ಲ. 
ಆ ಸಮಾರಂಭವು ಒಂದು ಅನಾಥಾಲಯದ ಅಸಿಭಾರ ಶಿಲಾ ಸ್ಥಾಪನೋತ್ಸವಾಗಿತ್ರು; 
ಅಡ್ಡತೆರೆಯ ಹಿಂಭಾಗದಲ್ಲಿ ಕುಳಿತಿದ್ದ ಮಹಿಳೆಯರನ್ನುದ್ದೇಶಿಸಿ ನಾ ಭಾಷಣ 
ಮಾಡಬೇಕಾಗಿತ್ತು. ನನ್ನ ಶೋತೃಗಳು ಅವರ ಸಂಖ್ಯೆ ಎಷ್ಟೆಂಬುದು ನನಗೆ 
ಪರಿಚಯವಿಲ್ಲದ ಪರದೆಯ ಹಿಂದೆ ಕುಳಿತಿದ್ದ ದೃಶ್ಯ ನೋವನ್ನು ಅತಿಶಯ 
ಅಪಮಾನವನ್ನೂ ಉಂಟು ಮಾಡಿತು. ಈ ಅನಾಗರಿಕ ಪದ್ಧತಿಗೆ ಹಿಂದೆ ಕುಳಿತಿದ್ದ 
ಕಚ್ಚಿಕೊಂಡಿರುವುದರಿಂದ ಭಾರತದ ಮಹಿಳೆಯರಿಗೆ ಪುರುಷರು ಮಾಡಿದ ಅನ್ಯಾಯದ 


ಸಮಾಜಧರ್ಮ - 217 


ವಿಷಯವಾಗಿ ನಾ ಚಿಂತಿಸಿದೆ. ಈ ಪದ್ಧತಿ ಆರಂಭವಾದಾಗ ಅದರ ಉಪಯುಕ್ತತೆ 
ಏನೇ ಇದ್ದರೂ, ಈಗ೦ತೂ ಅದು ಸಂಪೂರ್ಣವಾಗಿ ನಿಷ್ಟಯೋಜಕವೂ ದೇಶಕ್ಕೆ 
ಅಗಣಿತ ಕಡುಕನ್ನು ಉಂಟುಮಾಡುವಂಥದೂ ಆಗಿದ್ದಿತು. ಕಳೆದ ನೂರು 
ವರುಷಗಳಿ೦ದಲೂ ನಾವು ಪಡೆಯುತ್ತಿರುವ ಎದ್ಯಾಭ್ಯಾಸ ನಮ್ಮ ಮೇಲೆ ಏನೂ 
ಪರಿಣಾಮ ಮಾಡಿಲ್ಲವೆನಿಸಿತು; ಏಕೆಂದರೆ, ವಿದ್ಯಾವಂತರ ಮನೆಯಲ್ಲಿಯೇ ಈ 
ಪದ್ಧತಿ ಇನ್ನೂ ಸುಭದ್ರವಾಗಿ ನೆಲೆಮಾಡಿಕೊಂಡಿದೆ. ಇದು ವಿದ್ಯಾವಂತ ಪುರುಷರು 
ಈ ಪದ್ಧತಿಯನ್ನು ನಂಬುವರೆನ್ನುವ ಕಾರಣದಿಂದಲ್ಲ; ಅವರು ಈ ಪಾಶವೀ 
ಪದ್ದತಿಯನ್ನು ದಿಟ್ಟತನದಿ೦ದ ಎದುರಿಸಿ ಒಮ್ಮೆಲೇ ನಾಶಮಾಡದಿರುವುದರಿ೦ದ ಸಹಸ್ರಾರು 
ಸಂಖ್ಯೆಯಲ್ಲಿ ನೆರೆದ ಮಹಿಳೆಯರ ನೂರಾರು ಸಭೆಗಳನ್ನು ಕುರಿತು ಭಾಷಣಮಾಡುವ 
ಸೌಭಾಗ್ಯ ಹೊಂದಿದೇನೆ. ಈ ಸಭೆಗಳಲ್ಲಿ ಉಂಟಾಗುವ ಶಬ್ದ, ಗದ್ದಲಗಳಿಂದ ಸಭೆಗೆ 
ಬರುವ ಮಹಿಳೆಯವರಿಗೆ ಮನದಟ್ಟಾಗುವಂತೆ ಉಪನ್ಯಾಸಮಾಡುವುದು ಅಸಾಧ್ಯ. 
ಎಲ್ಲಿಯುವರೆಗೆ ಅವರು ತಮ್ಮ ಮನೆಗಳಿಗೂ ಅವುಗಳ ಚಿಕ್ಕ ಅ೦ಗಳಗಳಿಗೂ ಮಾತ್ರ 
ಕಚ್ಚಿಕೊ೦ಡಿರುವರೋ ಅಲ್ಲಿಯುವರೆಗೂ ಏನನ್ನೂ ಪರಿಣಾಮಕಾರಿಯಾಗಿ ಮಾಡಲು 
ಸಾಧ್ಯವೆನಿಸಿಲಾರದು. ಅವರೂ ಇದ್ದಕ್ಕಿಂದ್ದಂತೆ ಒಂದು ದೊಡ್ಡ ಕೊಠಡಿಯಲ್ಲಿ 
ಸಮವೇಶವಾಗುವಂತಾಗಿ ಭಾಷಣವೊಂದನ್ನು ಕೇಳುವಂತಾದರೆ, ಸ್ವಾತಂತ್ರ್ಯದ 
ಗಾಳಿಯನ್ನೇ ಎಂದೂ ಅನುಭವಿಸಲವಕಾಶ ಕಾಣದ ಅವರಿಗೆ ಅನೇಕ ಪ್ರಚಲಿತ 
ವಿಷಯದಲ್ಲಿ ಆಸಕ್ತಿಯನ್ನು ಹುಟ್ಟಿಸಲು ಕಷ್ಟವಾಗುತ್ತದೆ. ಇದು ಸ್ವಲ್ಪ ಉತ್ತೇಕ್ಷಾಪೂರಿತ 
ಚಿತ್ರವೆಂದು ನಾ ಬಲ್ಲೆ. ನಾ ಭಾಷಣ ವೀಯುವ ಸೌಭಾಗ್ಯ ಹೊಂದಿರುವ ಈ 
ಸಹಸ್ರಾರು ಮಹಿಳೆಯರ ಉದಾತ್ತ ಸಂಸ್ಕೃತಿಯನ್ನು ಬಲ್ಲೆ. ಪುರುಷರು ಯಾವ 
ಮಟ್ಟಿಕ್ಕೆ ಏರಲು ಸಾಧ್ಯವೋ ಅದೇ ಮಟ್ಟಕ್ಕೆ ಇವರೂ ಏರಲು ಸಾಧ್ಯವಿರುವಂತೆಯೇ 
ಜಾರುವ ಅವಕಾಶಗಳುಂಟೆಂಬುದನ್ನೂ ಬಲ್ಲೆ. ಇದನ್ನು ವಿದ್ಯಾವಂತ ವರ್ಗದವರ 
ವಿಶೇಷ ಗುಣವೆಂದು ಅನ್ಹಯಿಸಲಾಗದು. ಅವರು ಏಕೆ ಮುಂದುವರಿದಿಲ್ಲವೆಂಬುದೇ 
ಪ್ರಶ್ನೆ: ಪರುಷರು ಅನುಭವಿಸುವಂತೆಯೇ ನಮ್ಮ ಮಹಿಳೆಯರೂ ಏಕೆ ಸ್ಥಾತಂತ್ರ್ಯವನ್ನು 
ಅನುಭವಿಸಬಾರದು? ಅವರೂ ಹೊರೆಗೆ ಹೋಗಿ ಹೊರಗಿನ ಹೊಸ ಗಾಳಿಯನ್ನೇಕೆ 
ಅನುಭವಿಸಬಾರದು? 

ಪಾತಿವ್ರತ್ಯವು ಬಾಳೆಹಣ್ಣಿನ ಗುಡಾಣದ ಬೆಳವಣಿಗೆಯಲ್ಲ (Hot house growth). 
ಅದನ್ನು ಬಲಾತ್ಕಾರವಾಗಿ ಹೇರಲು ಸಾಧ್ಯವಿಲ್ಲ. ಪರದೆಯ ಸುತ್ತುಗೋಡೆಯಿಂದ 
ಅದು ಬಲಾತ್ಕಾರವಾಗಿ ಹೇರಲು ಸಾಧ್ಯವಿಲ್ಲ. ರಂಗದಿ೦ದ ಬೆಳೆಯಬೇಕು. 
ಅನಿರೀಕ್ಷಿತವಾಗಿ ಪ್ರಾಪ್ತವಾಗುವ ಎಲ್ಲ ಆಶೆಗಳನ್ನೂ ಎದುರಿಸುವ ಸಾಮಥ್ಯವಿದ್ದರೇ 


218 - ಸಮಾಜಧರ್ಮ 


ಅದಕ್ಕೆ ಬೆಲೆ. ಅದು ಸೀತಾದೇವಿಯ ನಿರ್ಲಕ್ಷ್ಯ ಭಾವದಂತಿರಬೇಕು. ಪರುಷರು : 
ದೃಷ್ಟಿಯನ್ನು ಎದುರಿಸುವ ಶಕ್ತಿ ಅದಕ್ಕಿಲ್ಲದ್ದರೆ ಅದು ನಿರ್ಬಲವಾದುದು. ಸ್ತ್ರೀಯರು 

ಸೇ ಷರನ್ನು ನಂಬರು ಹೇಗೆ ಬಲಾತ್ಮರಿಸಲ್ಪಡುವರೋ ಅದೇ ರೀತಿ ಪುರುಷರು 
ತಮ್ಮ ಸ್ತ್ರೀಯರನ್ನು ನಂಬುವುದು ಹಡಿ ಪುರುಷ ಷತ್ತಕ್ಕ ಶೋಭಾಯಮಾನ. ನಮ್ಮ 
ಒಂದು ಅಂಗ ಪೂರ್ತಿಯಾಗಿ ಅಥವಾ ಆಂಶಿಕವಾಗಿ ಶಕ್ತಿಶೂನ್ಯವಾಗಿರುವ ಸ್ಥಿತಿಯಲ್ಲಿ 
ಬದುಕುವುದು ಬೇಡ. ರಾಮ ಸ್ವತಂತ್ರನೂ ಸ್ವಚ್ಛಂದನೂ ಆಗಿದ್ದ ರೀತಿಯಲ್ಲಿಯೇ 
ಸೀತೆಯೂ ಇರದಿದ್ದ ಪಕ್ಷದಲ್ಲಿ ರಾಮನೆಲ್ಲಿರುತ್ತಿದ್ದನೋ? ಆದರೆ, ವೀರ್ಯವತ್ತಾದ 
ಸಾತಂತ್ರ್ಯಕ್ಕೆ ಬಹುಶಃ ದ್ರೌಪದಿ ಇನ್ನೂ ಉತ್ತಮ ನಿದರ್ಶನ. ಸೀತೆಯೂ 
ಸಾತ್ವಿಕಮೂರ್ತಿಯಾಗಿದ್ದಳು. ಆಕೆಯೊಂದು ಕೋಮಲ ಕುಸುಮ. ದ್ರೌಪದಿಯಾದರೋ 
ಒಂದು ಮಹಾ ಓಕ್‌ ವೃಕ್ಷದಂತೆ ಆಕೆ ಮಹಾಭೀಮನ್ನೂ ತನ್ನ ಪ್ರಬಲವಾದ ಸಂಕಲ್ಪಕ್ಕೆ 
ಬಗ್ಗಿಸಿಕೊ೦ಡಳು. ಎಲ್ಲರಿಗೂ ಭಯೋತ್ಪಾದಕ ಭೀಮ ದ್ರೌಪದಿಯ ಎದುರು ಕುರಿಮರಿ. 
ಪಾಂಡವರಲ್ಲಿ ಯಾವ ರಕ್ಷಣಯನ್ನೂ ಆಕೆ ಅಪೇಕ್ಷಿಸಲಿಲ್ಲ, ಭಾರತದ ಮಹಿಳೆಯರ 
ಸ್ವತಂತ್ರ ಬೆಳವಣಿಗೆಗೆ ಅಡ್ಡಿ ಬರಲೆತ್ತಿಸುವುದರಿಂದ ಭಾರತದ ಸ್ವತಂತ್ರ ಸ್ವಚ್ಛಂದ 
ಬೋರ ಪೆ ಬೆಳವಣಿಗೆಗೆ ಅಡ್ಡಿಯನ್ನುಂಟುಮಾಡಿದಂತಾಗುತ್ತದೆ, 
ನಮ್ಮ ಮ.ಖೆಯರ ಕೃತಿ. ನಾವು ನಮ್ಮ RG "ಅಸ ಸ್ಪಶ್ಯರಿಗೂ' ನಾವು ; 
ಮಾಡುತಿರೆವುದು ಸಹಸಮಡಿ ರೂಪದಲ್ಲಿ ನಮ್ಮ ತಲೆಯ ಹ್‌ ಸುತಿ ಬೀಳುತ್ತದೆ. 
ನಮ್ಮ ದೌರ್ಬಲ್ಯ ಅನಿಶ್ಚಿತ ಬುದ್ಧಿ, ಸಂಕುಚಿತತನ ಮತ್ತು ನಿಸಹಾಯಕ ತ ಇವುಗಳಿಗೆ 
ಇದು ಸ್ವಲ್ಪಮಟ್ಟಿನ ಕಾರಣವೆನ್ನ ಡೇಲಿ ಆದುದರಿಂದ ಪ್ರಬಲ ಪ್ರಯತ್ನ ಪೂರ್ವಕವಾಗಿ 
ಪರದಾ ಪದ್ಧತಿಯನ್ನು EN 


ಸಮಾಜಧರ್ಮ - 219 


ದೇವದಾಸಿಯರು 


ಮಾಯಾವರಂನಲ್ಲಿ ದೇವದಾಸಿಯರೊಂದಿಗೆ ಸಂಭಾಷಣೆ ನಡೆಸಿದ ತರುವಾಯ 
ಹೀಗೆ ನುಡಿದರು ಗಾಂಧೀಜಿ: 
ಅವರೊಂದಿಗೆ ನಾ ಸಂಬಾಷಿಸುತ್ತಾ ಅದರ ಅಂತರಾರ್ಥವನ್ನು 
ತಿಳಿದುಕೊಳ್ಳುತ್ತಿದ್ದಾಗ, ಪ್ರಾಪ್ತ ಮಯಸ್ಕರಾಗದ ಬಾಲಕಿಯರನ್ನು ಅನೀತಿಯ 
ಉದ್ದೇಶಗಳಗಾಗಿ ಅರ್ಪೀಸುವ ಪದ್ಧತಿಯ ಬಗೆಗೆ ನನ್ನಾತ್ಮ ಪ್ರತಿಭಟಿಸುತ್ತಿತ್ತು ಅವರನ್ನು 
ದೇವದಾಸಿಯರೆಂದು ಕರೆದು ಧರ್ಮದ ಹೆಸರಿನಲ್ಲಿ ದೇವರಿಗೇ ಅವಮಾನ 
ಮಾಡುತ್ತಿದೇವೆ. ಇದು ಎರಡು ರೀತಿಯ ಅಪರಾಧ; ಒಂದನೆಯದಾಗಿ, ಈ 
ಸಹೋದರಿಯನ್ನು ನಮ್ಮ ಕಾಮ ತೃಪ್ತಿಗೆ ಉಪಯೋಗಿಸಿಕೊಳ್ಳುವದು, ಇನ್ನೊಂದು 
ದೇವರ ಹೆಸರಿನಲ್ಲಿ ಈ ಕಾರ್ಯ ನಡೆಸುವುದು. ಈ ರೀತಿಯ ಅನೀತಿ ಸೇವೆ 
ಸಲ್ಲಿಸುವುದಕ್ಕಾಗಿಯೇ ಒಂದು ಜನವರ್ಗವು, ಈ ಕರಾಳ ಅನೀತಿಯನ್ನು 
ಸಹಿಸಕೊಂಡಿರುವ ಇನ್ನೊಂದು ಜನವರ್ಗವೂ, ಯೋಚಿಸಿದರೆ ಬಾಳಿನ ಬಗೆಗೇ 
ನಿರಾಶೆ ಜನಿಸುತ್ತದೆ. ನಾ ಅವರಲ್ಲಿ ಸಂಭಾಷಿಸುತ್ತಿದ್ದಾಗ ಅವರ ದೃಷ್ಟಿ ಪಥದಲ್ಲಿ 
ಯಾವ ಕುಂದೂ ಇಲ್ಲದುದನ್ನು ಕಂಡೆ. ಅವರೂ ಇತರ ಮಹಿಳೆಯರಂತೆ ಸದ್ಭಾವ, 
ಸದ್ಗುಣ, ಇವುಗಳಿಂದ ಭರಿತರಾಗಬಲ್ಲರೆಂಬ ವಿಷಯದಲ್ಲಿ ನಾ ನಿಮಗೆ ಭರವಸೆ 
ನೀಡಬಲ್ಲೆ. ಅವರಿಗೂ ನಮ್ಮ ಸ್ಪಂತ ಸಹೋದರಿಯರನ್ನು ಯಾವ ವ್ಯತ್ಯಾಸಬೀದ್ದೀತು? 


220 - ಸಮಾಜಧರ್ಮ 


ನಮ್ಮ ಸ್ವಂತ ಸಹೋದರಿಯರನ್ನು ಇಂಥ ಅನೀತಿ ಕೃತ್ಯಗಳಿಗೆ ಬಿಡದಿರುವಾಗ, ಇವರು 
ಈ ರೀತಿ ಉಪಯೋಗಿಸಲ್ಪಡಲು ಅವಕಾಶ ಕೊಡಲು ನಮಗೆ ಹೇಗೆ ಧೈರ್ಯ ಬರುತ್ತದೆ? 
ಈ ವಿಷಯಗಳಿಗೆ ಯಾವ ರೀತಿಯಲ್ಲಾದರೂ ಸಂಬಂಧ ಹೊಂದಿರುವ ಹಿಂದೂಗಳು 
ಸಮಾಜವನ್ನು ಈ ಪಿಡುಗಿನಿಂದ ನಿರ್ಮೂಲ ಮಾಡಲಿ. ನಾ ಅವರಿಗೆ ಕೊಟ್ಟಿರುವ 
ವಚನದಂತೆ ನಡೆವುದಾದರೆ, ಅವರಲ್ಲಿ ಬಹುಸಂಖ್ಯಾತರು ತಮ್ಮ ಹಾದಿಯನ್ನು 
ತಿದ್ದಿಕೊಳ್ಳಲು ಭಾಷೆ ಇತ್ತಿದಾರೆ. ಒಂದು ವೇಳೆ ಅವರಿಗಿದು ಅಸಾಧ್ಯವಾದರೆ ನಾ 
ಅವರನ್ನು ನಿಂದಿಸುವುದಕ್ಕೆ ಪ್ರತಿಯಾಗಿ ಅವರು ಜೀವಿಸುತ್ತಿರುವ ಸಮಾಜವನ್ನು 
ನಿಂದಿಸುವೆ. ಈ ಸಹೋದರಿಯರಿಗೆ ಸ್ನೇಹಹಸ್ತ ನೀಡುವುದು ನಿಮ್ಮ ಕರ್ತವ್ಯ; ತಮ್ಮ 
ಹೇಯವಾದ ಬಾಳಿನಿಂದ ಇವರನ್ನು ಪುನರುದ್ಧರಿಸುವುದು ನಿಮ್ಮ ಕರ್ತವ್ಯ 
ದುಷ್ಟೇರಣೆಯು ಎದುರಿಗೆ ನಿಂತಾಗ ಅದನ್ನು ಪ್ರತಿಭಟಿಸುವುದು ಅವರಿಗೆ 
ಕಷ್ಟಕರವೆಂಬುದನ್ನು ನಾ ಬಲ್ಲೆ. ಆದರೆ ಮಾನವ ತನ್ನ ಕಾಮವನ್ನು 
ಹತೋಟಿಯಲ್ಲಿಟ್ಟುಕೂ೦ಡು ಜೊತೆಗೆ ಸಮಾಜವೂ ಈ ದುಷ್ಟ ಪದ್ಧತಿಯ ವಿರುದ್ಧ 
ಸೆಟಿದು ನಿಂತರೆ ಇದನ್ನು ಇದನ್ನು ಸಮಾಜದಿಂದ ತೊಡೆದುಹಾಕಲು 
ಸುಲಭಸಾಧ್ಯವಾದೀತು. 
(ಯಂಗ್‌ ಇಂಡಿಯಾ: ೨೨-೯-೨೭) 
ಅವಿಶ್ರಾಂತ ಕಾರ್ಯಕರ್ತೆ ಡಾ. ಎಸ್‌. ಮುತ್ತುಲಕ್ಷ್ಮೀ ರೆಡ್ಡಿ ಯುವರು ಹೀಗೆ 
ಬರೆಯುತ್ತಾರೆ. 

“ಹಿಂದೂ ದೇವಾಲಯಗಳಲ್ಲಿ ಆಚರಿಸಲ್ಪಡುತ್ತಿರುವ ದೇವದಾಸೀ ಪದ್ಧತಿಯನ್ನು 
ನೀವು ಬಹಿರಂಗವಾಗಿ ನಿರಾಕರಿಸುತ್ತಿರುವುದರಿಂದ ಇದನ್ನು ತೊಡೆದುಹಾಕುವ 
ಮಹತ್‌ಕಾರ್ಯಕ್ಕೆ ನಿಮ್ಮ ನೆರವು ನೀಡಬೇಕೆಂದು ಪ್ರಾರ್ಥಿಸುವ ಧೈರ್ಯಮಾಡಿದೇನೆ. ಈ 
ಪ್ರಾಂತದಲ್ಲಿ ಈ ಕಾರ್ಯ ನನಗೆ ಮಹಾ ಪ್ರಯಾಸವಾಗಿ ಕಂಡುಬರುತ್ತಿದೆ. 
ವಿದ್ಯಾವಂತರೆನಿಸಿಕೊಂಡವರೂ ಮತ್ತು ಪ್ರಮುಖ ಕಾಂಗ್ರೆಸಿಗರೆನಿಸಿಕೊಂಡವರಲ್ಲಿ ಬಹಳ 
ಮಂದಿಯೂ ನಾ ತಂದಿರುವ ಸುಧಾರಣಾ ಮಸೂದೆಯನ್ನು ವಿರೋಧಿಸುವುದಲ್ಲದೆ 
ಪ ದುಷ್ಪಪದ್ಧತಿಯನ್ನು ಸಮರ್ಥಿಸುತ್ತಿದಾರೆ. 

ಈಗ ಶಾಸನವಾಗಿರುವ ನನ್ನ ಮಸೂದೆಯು ಇನಾಂ ಪಡೆದಿರುವ ದೇವದಾಸಿಯರಿಗೆ 
ಮಾತ್ರ ಅನ್ವಯಿಸುತ್ತದೆ. ಆದರೆ ಆ ಬುಡಕಟ್ಟಿನ ಒಂದು ಶಾಖೆಯವರು ಮತಧರ್ಮದ 
ಹೆಸರಿನಲ್ಲಿ ಸಮರ್ಪಣೆ ಮಾಡಿಕೊಳ್ಳುವ ಪದ್ಧತಿ ಇದೆ. ಇದು ಕೇವಲ ವ್ಯಭಿಚಾರದಿಂದ 
ಜೀವನವನ್ನು ನಡೆಸುವುದಕ್ಕಾಗಿ. ಇದು ಮಕ್ಕಳ ವಿಕ್ರಯವಲ್ಲದೆ ಬೇರೆಯಲ್ಲ; ಏಕೆಂದರೆ 
ಏನೂ ಅರಿಯದ ಮತ್ತು ವಿಚಾರಶಕ್ತಿಯಾಗಲೀ ನಿರ್ಣಯ ಸಾಮರ್ಥ್ಯವಾಗಲೀ 


ಸಮಾಜಧರ್ಮ - 221 


ಇಲ್ಲದ ಮಕ್ಕಳು ಕೊಂಡುಕೊಳ್ಳಲ್ಪಟ್ಟು ದುತ್ತುವಾಗಿ ಸ್ವೀಕೃತವಾಗುತ್ತಾರೆ. (ದೇವದಾಸಿಯರು 
ದತ್ತು ಸ್ವೀಕಾರ ಮಾಡಿಕೊಳ್ಳುವ ಅವಕಾಶ ಹಿ೦ದೂ ಶಾಸನದಲ್ಲಿದೆ.) ಹೀಗೆ ಸ್ವೀಕೃತರಾದ 
ಮಕ್ಕಳು ಹೊಲಸು ಜೀವನ ನಡೆಸುವವರಾಗಿ ಅದರಿಂದ ತಪ್ಪಿಸಿಕೊಳ್ಳಲು ಅವಕಾಶವೇ 
ಇಲ್ಲದವರಾಗುತ್ತಾರೆ. ಆ ಬುಡಕಟ್ಟಿನಲ್ಲಿ ಸ್ವಲ್ಪ ಸುಧಾರಿತ ಜನ ನನಗೆ ಅನೇಕ 
ಮನವಿಗಳನ್ನೂ ಪ್ರಾರ್ಥನೆಗಳನ್ನೂ ಸಲ್ಲಿಸಿ, ಮಕ್ಕಳು ಆತ್ಮ ಮತ್ತು ಶರೀರಗಳನ್ನು 
ಎಕ್ರಯ ಮಾಡುವ ಕೆಟ್ಟ ಜನಗಳಿಗೆ ಶಿಕ್ಷೆ ವಿಧಿಸುವ ಶಾಸನ ಮಾಡಿಸಬೇಕೆಂದು 
ಕೋರಿದಾರೆ. 

ಪೀನಲ್‌ ಕೋಡಿನ ೩೭೨ ಮತ್ತು ನೇ ೩೭೩ ನೇ ವಿಧಿಗಳು ಅಪ್ರಯೋಜಕ 
ವೆನಿಸಿದೆ. ಆದುದರಿಂದ ಇನ್ನೊಂದು ಮಸೂದೆ ತರಲು ನಾ ತಿಳುವಳಿಕೆ ಕೊಟ್ಟದೇನೆ. 
ಇದರ ಯಶಸ್ಸಿಗೆ ನಿಮ್ಮ ಆಶೀರ್ವಾದವನ್ನು ಬೇಡುತ್ತೇನೆ. ಪದ್ಧತಿಯ ಕೆಡುಕನ್ನು 
ಜನರೇ ಅರ್ಥಮಾಡಿಕೊಳ್ಳವವರೆಗೂ ಶಾಸನ ಪ್ರಯೋಜವಿಲ್ಲವೆಂದು ಕೆಲವರು 
ವಾದಿಸಬಹುದು; ಆದರೆ ನನ್ನ ವಾದ ಹೀಗೆ. ಜನತೆಯ ಬಹುಭಾಗ ಈ ಅನ್ಯಾಯವನ್ನು 
ಬಲ್ಲರು. ಸ್ವಲ್ಪ ಶಾಸನದ ಬೆಂಬಲವಿದ್ದರೆ ಅನೇಕ ಹುಡುಗಿಯರನ್ನು ಪಾತಕಿ 
ತಂದೆತಾಯಿಗಳಿಂದ ಬಿಡಿಸಬಹುದೆ೦ದು ನನಗೂ ಅನಿಸುತ್ತಿದೆ. 

ದೇವದಾಸೀ ಪಂಗಡದಲ್ಲಿಯೇ ಒಳ್ಳೆಯ ಜಾಗೃತಿಯುಂಟಾಗಿದೆ. ದೊಡ್ಡ 
ಪ್ರಚಾರವನ್ನು ಅವರೇ ಮಾಡುತ್ತಿದಾರೆ. ಆದರೆ, ಉಚ್ಚ ಜಾತಿಯ ಜನ ಈಸುಧಾರಣೆ 
ಪ್ರಯತ್ನಕ್ಕೆ ನೆರವು ನೀಡದಿರುವುದನ್ನು ಕಂಡು ನನಗೆ ದುಃಖವೆನಿಸಿದೆ. ಇದರ 
ಜೊತೆಗೆ ಇತರ ದೇಶಗಳಲ್ಲಿರುವಂತೆಯೂ ಅಷ್ಟೇಕೆ ಇತರ ಪ್ರಾಂತಗಳಾದ ಬೊಂಬಾಯಿ 
ಮತ್ತು ಬಂಗಾಳಗಳಲ್ಲಿ ಇರುವಂತೆಯೂ ಮಕ್ಕಳ ರಕ್ಷಣೆಯ ಶಾಸನ ಈ ಪ್ರಾಂತದಲ್ಲಿಲ್ಲ. 

ಮುಂದುವರಿದ ದೇಶಗಳಲ್ಲಿ. ಅನುಕೂಲವಾದ ಸಾರ್ವಜನಿಕ ಅಭಿಪ್ರಾಯ 
ಮೂಡುವುದಕ್ಕೆ ಮುಂಬೆಯೇ ಆರೋಗ್ಯ ಮತ್ತು ನೀತಿಗೆ ಸಂಬಂಧಪಟ್ಟ ಸುಧಾರಣೆಗಳು 
ನಡೆದಿರುವುದು ನಮಗೆ ಗೊತ್ತು ; ಏಕೆಂದರೆ, ಅವುಗಳೇ ಶೈಕ್ಷಣಿಕ ಅಂಶಗಳಾಗಿದ್ದವು. 
ಈ ಪ್ರಾಂತದಲ್ಲಿ, ಉಚ್ಚ ಜಾತಿಯವರಾಗಿರುವವರು, ಎಲ್ಲ ಮಕ್ಕಳನ್ನೂ, ಅವರು 
ಯಾವ ಜಾತಿ ಮತದವರೇ ಆಗಿರಲಿ, ರಕ್ಷಣೆ ಕರುಣೆಗಳಿಗೆ ಪಾತ್ರರೆಂದು ಸಾಕಷ್ಟು 
ಭಾವಿಸದಿರುವುದರಿಂದ ಈ ವಿಷಯದಲ್ಲಿ ಇವರು ದೂಷಣೆಗೆ ಗುರಿಯಾಗಿರುವಷ್ಟು 
ಸರಕಾರ ಗುರಿ ಆಗಲಾರದು. ಘೋರ ಜೀವನಕ್ಕೆ ತುತ್ತಾಗುವ ಮಕ್ಕಳನ್ನು ರಕ್ಷಿಸುವ 
ಕಾರ್ಯದಲ್ಲಂತೂ ಅವರು ಕೋಮುವಾರು ಮತ್ತು ಜಾತೀಯ ಭಾವನೆಗಳಿಂದ 
ಮೇಲ್ಪಟ್ಟಕ್ಕೆ ಏರಬೇಕು.” 


222 - ಸಮಾಜಧರ್ಮ 


ಲೇಖಕಿಯ ಸಲಹೆಗಳನ್ನು ನಾ ಹೃತ್ಪೂರ್ವಕವಾಗಿ ಒಪ್ಪುತ್ತೇನೆ. ಈಕೆ ಸಲಹೆ 
ಮಾಡಿರುವ ಶಾಸನ ನಿಜವಾಗಿಯೂ ಸಾರ್ವಜನಿಕ ಮತಕ್ಕಿಂತ ಮುಂದಾಯಿತೆಂದು 
ನಾ ಭಾವಿಸಲಾರೆ. ಈ ವಿಷಯದ ಮೇಲೆ ವ್ಯಕ್ತಪಡಿಸಲ್ಪಟ್ಟಿರುವ ಸುಧಾರಿತ ಸಾರ್ವಜನಿಕ 
ಅಭಿಪ್ರಾಯ, ಅದು ಯಾವ ರೂಪದಲ್ಲಿಯೇ ಇರಲ್ಲಿ, ಈ ಪದ್ಧತಿಯ ಮುಂದುವರಿಕೆಗೆ 
ವಿರೋಧವಾಗಿದೆ. ಈ ಅನೀತಿ ವ್ಯಾಪಾರದಲ್ಲಿ ತೊಡಗಿರುವವರ ಅಭಿಪ್ರಾಯಕ್ಕೆ ಬೆಲೆ 
ಇಲ್ಲ; ಹೇಗೆ ಸಾರ್ವಜನಿಕ ಅಭಿಪ್ರಾಯ ಬೇರೆ ರೀತಿಯಲ್ಲಿ ವಿರುದ್ಧವಾಗಿದೆ. ಹೊರತೂ 
ಆಫೀಮು ಕೋಠಿಗಳನ್ನು ಇಟ್ಟಿರುವವರ ವಾದ ಅವುಗಳ ಮುಂದುವರಿಕೆಗೆ 
. ಸಿಂಧುವಾಗಲಾರವೋ ಹಾಗೆ. ಯಾರು ದೇವದಾಸೀ ಪದ್ಧತಿಯನ್ನು ಒಪ್ಪುವರೋ 
ಅವರ ಮೇಲೊಂದು ದೊಡ್ಡ ಕಳಂಕ. ಸಾರ್ವಜನಿಕರ ಜಡ ಮನೋಭಾವವಿಲ್ಲದಿದ್ದರೆ, 
ಅದು ಎಂದೋ ಹೆಸರಿಲ್ಲದಂತಾಗುತ್ತಿತ್ತು ಏಕೋ ಏನೋ, ಈ ದೇಶದಲ್ಲಿ ಸಾರ್ವಜನಿಕ 
ಎಚಾರಶಕ್ತಿಯು ಸುಪ್ತವಾಗಿದೆ. ಅನೇಕ ಘೋರ ಅನ್ಯಾಯಗಳ ವಿಷಯದಲ್ಲಿ ಅದು 
ಆಗಾಗ ಉದ್ಯಮ ವ್ಯಕ್ತಪಡಿಸಿದರೂ, ಅತ್ಯಂತ ಔದಾಸೀನ್ಯತೆಯಿ೦ದಲೋ ಅಥವಾ 
ಸೋಮಾರಿತನದಿ೦ದಲೋ ಅಲ್ಲಿಂದ ಮುಂದುವರಿಯದೆ ಹಾಗೇ ನಿಲ್ಲುತ್ತದೆ. ಆದರೆ, 
ಡಾ. ರೆಡ್ಡಿ ಯವರಂಥ ಜಾಗೃತ ಚೇತನದ ಪ್ರಭಾವದಿಂದ ಆ ವಿಚಾರಶಕ್ತಿ ಎಚ್ಚರವಾಗಿ, 
ಉದಾಸೀನತೆಯೂ ಉತ್ಸಾಹ ಹೊಂದಿ ಕೊಡಬಹುದಾದ ನೆರವನ್ನು ನೀಡೀತು. 
ಆದುದರಿಂದ ಡಾ. ರೆಡ್ಡಿಯವರ ಸಲಹೆ ಯಾವ ರೀತಿಯಲ್ಲಿಯೂ ಅಕಾಲಿಕವಲ್ಲವೆಂದು 
ನನ್ನ ಆಭಿಪ್ರಾಯ. ಇಂಥ ಶಾಸನ ಇನ್ನೂ ಮುಂಚೆ ಬಂದಿದ್ದರೆ ಎಷ್ಟೋ ಚೆನ್ನಾಗಿರುತ್ತಿತ್ತು 
ಧರ್ಮ ಮತ್ತು ಸಾಮಾನ್ಯ ಸಾಮಾಜಿಕ ಜೀವನದ ಪಾವಿತ್ರ್ಯತೆಯ ಪ್ರೇಮಿಗಳೆಲ್ಲರೂ 

ತಮ್ಮ ಹೃತ್ಪೂರ್ವಕವಾದ ನೆರವನ್ನು ಇದಕ್ಕೆ ನೀಡುವರೆಂದು ನಂಬಿದೇನೆ. 
(ಯಂಗ್‌ ಇಂಡಿಯಾ ೨೯-೮-೨೯) 


ಸಮಾಜಧರ್ಮ - 223 


ವೇಶ್ಯಾ ವೃತ್ತಿ 

ಸ್ತ್ರೀಯರನ್ನು ನಮ್ಮ ಕಾಮತೃಷ್ಟಗೆ ಬಲಿಗೊಡದಿರೋಣ. ದುರ್ಬಲರ ರಕ್ಷಣೆ 
ಮಾಡಬೇಕೆಂಬ ಧರ್ಮ ಈ ಸಂದರ್ಭದಲ್ಲಿ ವಿಶೇಷ ರೀತಿಯಲ್ಲಿ ಅನ್ವಯಿಸುತ್ತದೆ. 
ನನಗಂತೂ ಗೋ-ಸಂರಕ್ಷಣೆ ಅರ್ಥದಲ್ಲಿಯೇ ಸ್ತೀಯರ ಪಾವಿತ್ರ್ಯ ರಕ್ಷಣೆಯೂ 
ಅಡಕವಾಗಿದೆ. ನಾವು ನಮ್ಮ ಸ್ತ್ರೀಯರನ್ನು ತಾಯಿಯರಂತೆಯೂ, ಭಗಿನಿಯರಂತೆಯೂ, 
ಹೆಣ್ಣು ಮಕ್ಕಳಂತೆಯೂ ಗೌರವಿಸುವುದನ್ನು ಕಲಿಯುವವರೆಗೂ ಭಾರತದ 
ಪುನರುತ್ಕಾನವಾಗದು. ನಮ್ಮ ಮಾನವೀಯತೆಯನ್ನು ಕೊಂದು ನಮ್ಮನ್ನು 

ಪಶುಗಳೋಪಾದಿ ಮಾಡುವ ಪಾಪಗಳಿಂದ ಶುದ್ಧರಾಗೋಣ. 
(ಯಂಗ್‌ ಇಂಡಿಯಾ: ೧೩-೪-೨೧) 
ನಮ್ಮ ಕಾಮತೃಪ್ತಿಗಾಗಿ ಒಬ್ಬ ಭಗಿನಿಯೂ ಅಪಮಾನ ಮತ್ತು ತೇಜೋಹೀನತೆಯಿಂದ 
ಬದುಕುವುದು ನಮಗೆ ಯುಕ್ಕವಲ್ಲ. ಈ ಶುದ್ಧಿ ಚಳುವಳಿಯಲ್ಲಿ ಈ ಹುಡುಗಿಯರನ್ನು 
ನಮ್ಮ ಭಗಿನಿಯರಂತೆಯೂ, ಹೆಣ್ಣು ಮಕ್ಕಳಂತೆಯೂ ಭಾವಿಸುವುದು ನಮ್ಮ ಕರ್ತವ್ಯ 
(ಯಂಗ್‌ ಇಂಡಿಯಾ೧೧-೦೫-೨೧) 
ಒಬ್ಬ ಹೆಣ್ಣೇ ಆದರೂ ನಮ್ಮ ಕಾಮತೃಪ್ತಿಗೊಸ್ಕರ ಮೀಸಲಾಗಿರುವ ಪರಿಸ್ಥಿತಿ 
ಇರುವವರೆಗೂ ಪುರುಷರಾದ ನಾವೆಲ್ಲ ನಾಚಿಕಿಯಿಂದ ನಮ್ಮ ತಲೆ ತಗ್ಗಿಸಬೇಕು. 
ಭಗವಂತ ಅತ್ಯಂತ ಘನವಾದ ಕೃತಿ ನಮ್ಮ ಕಾಮ ತೃಪ್ತಿಯ ವಸ್ತುವಾಗುವ ಬದಲು 


224 - ಸಮಾಜಧರ್ಮ 


ಮನುಜ ಕುಲವೇ ಇಲ್ಲವಾಗುವಂತಾದರೆ ಮೇಲೆನಿಸುತ್ತದೆ ನನಗೆ. ಆದರೆ ಇದು 
ಭಾರತವೊ೦ದರ ಸಮಸ್ಯೆಯಷ್ಟೇ ಅಲ್ಲ, ಪ್ರಪಂಚದ ಸಮಸ್ಯೆ. 
(ಯಂಗ್‌ ಇಂಡಿಯಾ ೨೧-೭-೨೧) 

ಅಬಲೆಯರೆನಿಸಿಕೊಂಡ ಸ್ತೀಯರ ಮೇಲೆ ಹೆರದ ಅವನತಿಗಾತಿ ಶಾಸನ-ಕರ್ತ 
ಮಾನವ ಘೋರವಾದ ದಂಡ. ತೆರಬೇಕಾಗಿದೆ. ಪುರುಷನ ಜಾಲದಿಂದ ಮುಕ್ತಳಾದ 
ಸ್ತೀ ತನ್ನ ಪೂರ್ಣ ಬೆಳವಣಿಗೆ ಹೊಂದುವಳು. ಆಕೆ, ಪುರುಷ ಕೃತ ಶಾಸನಗಳ 
ಮೇಲೆ ದಂಗೆ ಎದ್ದಾಳು. ಆ ದಂಗೆ ನಿಸಂಶಯವಾಗಿ ಅಹಿಂಸಾತ್ಮಕವಾಗಿದ್ದರೂ 
ಯಾವ ರೀತಿಯಲ್ಲಿಯೂ ಪ್ರಭಾವವಿಲ್ಲದಿರುವುದಿಲ್ಲ. 

ಭಾರತೀಯ ಪುರುಷರು ತಮ್ಮ ಅಧರ್ಮಯುತವೂ, ಅನೀತಿ ಯುತವೂ ಆದ 
ಇಂದ್ರಿಯಭೋಗಕ್ಕೋಸ್ಕರ ಗೌರವರಹಿತ ಜೀವನವನ್ನು ನಡೆಸುತ್ತಿರುವ ಸಹಸ್ರಾರು 
ಭಗಿನಿಯರ ದುರದ ಪದ ಬಗೆಗೆ ಕುರಿತು ಚಿಂತಿಸಲಿ. ಇದರಲ್ಲಿಯೂ 'ವೃಸನಕರವೆಂದರೆ. 
ಈ ಹಾನಿಕರ ಜಾಗಗಳಿಗೆ ಹೋಗುತ್ತಿರುವ ಚಚಾಲಿರಯ ಜನರು 
ವಿವಾಹಿತರಾಗಿರುವುದರಿ೦ದ ಅವರು ಎರಡು ಬಗೆ ಪಾಪಕೃತ್ಯ ಮಾಡಿದಂತಾಗುತ್ತದೆ. 
ತಾವು. ಭಾಷಕೂಟ್ಟ ಪತ್ನಿಯರಿಗೆ ಒಂದು ಕಡೆ ಪಾಪವೆಸಗಿದರೆ, ಇನ್ನೊಂದೆಡೆ, 
ತಮ್ಮ ಭಗಿನಿಯರ ಪಾವಿತ್ರ್ಯವನ್ನೂ ಕಾಪಾಡಬೇಕಾದುದಕ್ಕೆ ಪಾಪವೆಸಗುತ್ತಾರೆ. ಈ 
ಪಾತಕ ಒಂದು ದಿನವೂ ನಿಲ್ಲದು, ಭಾರತೇಯರಾದ ನಮಗೆಲ್ಲ ಆತ್ಮಗೌರವದ ಪ್ರಜ್ಞೆ 
ಬ೦ದರೆ. 

ನಮ್ಮಲ್ಲಿ ಗೌರವಾಸ್ವಿತರೆನಿಸಿಕೊಂಡ ಅನೇಕರೇ ಈ ಪಾಪದಲ್ಲಿ ಮುಳುಗಿರದಿದ್ದರೆ, 
ಠಃ ನಭ ಎಪಿ ಹಸಿದವನೊಬ್ಬ ಬಾಳ ಹಣ್ಣನ್ನು ಕದಿಯುವುದಕ್ಕಿಂತಲೂ, 
ಹಣದ ಅವಶ್ಯಕತೆಗಾಗಿ ಚಿಕ್ಕ ಹುಡುಗನೊಬ್ಬ ಜೇಬು ಕಳ್ಳತನ ಮಾಡುವುದಕ್ಕಿಂತಲೂ 
ಹಿರಿದಾದ ಅಪರಾಧವೆಂದು ಪರಿಗಣಿಸಲ್ಪಡುತ್ತಿತ್ತು. ಆಸಿ ಕಳ್ಳತನ ಮಾಡುವುದೋ 
ಅಥವಾ ಸ್ತ್ರೀಯೋಬ್ಬಳ ಮಾನ ಹರಣಮಾಡುವುದೋ, ಈ ಎರಡನಲ್ಲಿ ಯಾವುದು 
ಸಮಾಜಕ್ಕೆ ಹೆಚ್ಚು ಕೆಡುಕಾದುದು ಮತ್ತು ಅಪಾಯಕಾರಿಯಾದುದು? ಈ ಕುಲಟಿ 
ಹೆಣ್ಣೇ ತನ್ನ ಮಾನಭಂಗಕ್ಕೆ ತಾನೇ ಸ್ವಲ್ಪಮಟ್ಟಿಗಾದರೂ ಕಾರಣಳೆಂದು ಹೇಳಲ್ಲಡದಿರಲಿ 
ಇದು ಜೂಜುಕಟ್ಟೆಯಲ್ಲಿ ಲಕ್ಷಾಂತರ ರೂಪಾಯಿ ಉಳ್ಳವನ ಜೇಬನ್ನು ಜೇಬುಕಳ್ಳತನದ 
ವೃತ್ತಿಯವನೊಬ್ಬ ಹೇಗೆ ಎಸಗುವನೋ ಹಾಗೆ. ಇವರಲ್ಲಿ ಯಾರು ಹೆಚ್ಚು ಪಾತಕಿಗಳು- 
ಜೇಬುಕಳ್ಳ ತನಮಾಡುವ ಸಣ್ಣ ವಯಸ್ಸಿನ ಬಾಲಕನೋ, ತನ್ನ ಬಲೆಗೆ ಬಿದ್ದವರಿಗೆ 
ಉನ್ಮತ್ತತೆ ಬರುವಂತೆ ಮಾಡಿ, ರುಜುವನ್ನು ತೆಗೆದುಕೊಂಡು ಆಸ್ತಿಯನ್ನೆಲ್ಲ ಹೊಡೆಯುವ 
ಮೋಸಗಾರನೊಟ ಪುರುಷರು ತನ್ನ ಸೂಕ್ಷ್ಮವೂ ವಿಚಾರ ವಿಹೀನವೂ ಆದ 


ಸಮಾಜಧರ್ಮ - 225 


ವಿಧಾನಗಳಿ೦ದ ಸ್ತ್ರೀಯ ಅಮೂಲ್ಯವಾದ ಪ್ರಜ್ಞೆಯನ್ನೇ ಮೊದಲು ಹರಣಮಾಡಿ, 
ತರುವಾಯ ಆಕೆಯ ಮೇಲೆ ಎಸಗುವ ಅಪರಾಧದಲ್ಲಿ ಆಕೆಯೂ ಭಾಗಿನಿಯಾಗುವಂತೆ 
ಮಾಡುವುದಲ್ಲವೆ? ಅಥವಾ ಕೆಲವು ಸ್ಲೀಯರು ಪಂಚಮರಂತೆ ಈ ಬಗೆಯ ಪತಿತ 
ಜೀವನಕ್ಕೇ' ಹುಟ್ಟಿದ್ದಾರೆಯೆ? ಪ್ರತಿಯೊಬ್ಬ ವಿವಾಹಿತ, ಅವಿವಾಹಿತ ಯುವಕನೂ 
ನಾ ಬರೆದಿರುವ ಇವುಗಳ ಅರ್ಥವನ್ನು ಕುರಿತು ಧ್ಯಾನಮಾಡಲೆಂದು ಕೇಳುತ್ತೇನೆ. 
ಈ ಸಾಮಾಜಿಕ ವ್ಯಾಧಿ, ನೈತಿಕ ಕುಷ್ಠದ ವಿಷಯವಾಗಿ ನಾ ತಿಳಿದಿರುವುದನ್ನೆಲ್ಲ 
ಬರೆಯಲಾರೆ. ಉಳಿದುದನ್ನು ಅವನು ತನ್ನ ಕಲ್ಪನೆಯಿಂದ ತುಂಬಿಕೆಯನ್ನೂ 
ಹೇಸಿಗೆಯನ್ನೂ ಪಟ್ಟುಕೊಳ್ಳಲಿ. ಪ್ರತಿಯೊಬ್ಬ ಪರಿಶುದ್ಧನಾದ ವ್ಯಕ್ತಿಯೂ, ಎಲ್ಲಿದ್ದರೂ 
ತನ್ನ ವಾತಾವರಣವನ್ನು ಶುದ್ಧ ಮಾಡಲು ಪ್ರಯತ್ನಿಸಲಿ. ಈ ಎರಡನೆಯ ವಿಷಯ 
ಆಚರಿಸುವುದಕ್ಕಿಂತಲೂ ಬರೆಯಲು ಸುಲಭವೆಂದು ನಾ ಬಲ್ಲೆ. ಇದು ಸೂಕ್ಷ್ಮವಾದ 
ವಷಯ; ತನ್ನ ಸೂಕ್ಷ್ಮ ತೆಯಿ೦ದಲೇ ಎಲ್ಲ ವಿಚಾರಪರರ ಗಮನವನ್ನೂ ಅಪೇಕ್ಷಿಸುತ್ತದೆ. 
| (ಯಂಗ್‌ ಇಂಡಿಯಾ ೧೬-೪-೨೫) 
ವಿಶೇಷ ಪರಿಶುದ್ಧತೆಯಿ೦ದಲೂ ಶೀಲ ಶಕ್ತಿಯಿಂದಲೂ ಕುಡಿದ ಮಹಿಳಯರು 
ಈ ಪತಿತ ಸ್ತ್ರೀಯರ ಉದ್ದಾರಕ್ಕೆ ಮನಸ್ಸುಮಾಡಿ ಕಾರ್ಯದಲ್ಲಿ ಪ್ರವೃತ್ತರಾಗುವವರೆಗೂ, 
ವೇಶ್ಯಾವೃತ್ತಿಯ ಸಮಸ್ಯೆ ಪರಿಹಾರವಾಗದು. ಕಾಮತೃಪ್ತಿಗಾಗಿ ತಮ್ಮನ್ನು 
ಮಾರಿಕೊಳ್ಳುವುದಕ್ಕೆ ಯುವತಿಯರನ್ನು ಅಡ್ಡ ದಾರಿಗೆಳೆಯುವ ಪುರುಷರನ್ನು ಪುರಷರೇ 
ನಿಸಂದೇಹವಾಗಿ ಬಹುಮಟ್ಟಿಗೆ ಸರಿಸಪಡಿಸಬಲ್ಲರು. ವ್ಯಭಿಚಾರವು ಈ ಜಗತ್ತಿನಷ್ಟೇ 
ಹಿಂದಿನಿಂದ ಬಂದುದು, ಆದರೆ ಅದು ಇಂದು ಪಟ್ಟಣಗಳಲ್ಲಿ ಇರುವಂಥ ರೀತಿಯಲ್ಲಿ 
ಹಿಂದೆ ಎಂದಾದರೂ ಇದ್ದೀತೆ ಎಂಬುದು ನನ್ನ ಕೌತುಕ. ಇದು ಹೇಗೇ ಇರಲಿ, 
ಒ೦ದು ಕಾಲದಲ್ಲಿ ಮನುಜುಕುಲವೇ ಈ ಪಾತಕಕ್ಕೆ ಎದುರಾಗಿನಿಂತು ಇದನ್ನು ನಿರ್ನಾಮ 
ಮಾಡೀತು. ಎಷ್ಟೇ ಪ್ರಾಚೀನವಾದರೂ ನಿರ್ನಾಮವಾದ ಅನೇಕ ಪಾತಕಗಳಂತೆ 
ಇದೂ ಆದೀತು. 
; (ಯಂಗ್‌ ಇಂಡಿಯಾ: ೨೮-೫-೨೫) 
ಕಲೆಯ ಹೆಸರಿನಲ್ಲಿಯೇ ಅಥವಾ ಇತರ ದುರ್ಭಾವನೆಯಲ್ಲಿಯೋ ದುರ್ಗುಣವನ್ನೇ 
ಸದ್ಗುಣವನ್ನಾಗಿ ಕಾಣುವ ಪ್ರವೃತ್ತಿ ಈ ಕೀಳು ಬಗೆಯ ಭೋಗಕ್ಕೆ ಒ೦ದು ಬಗೆಯ 
ಸೂಕ್ಷ್ಮಗೌರವದ ಹೊಂದಿಕೆಯನ್ನು ಕೊಟ್ಟಿದೆ. ಇದು ಎದ್ದುಕಾಣುವ ನೈತಿಕ ಕುಷ್ಠಕ್ಕೆ 
ಕಾರಣಭೂತವಾಗಿದೆ. ಶ್ರದ್ಧಾ ಶೂನ್ಯವಾಗಿ ಅಥವಾ ಈಶ್ವರನಲ್ಲಿ ಕೇವಲ ಯಾಂತ್ರಿಕ 
ನಂಬಿಕೆಯಿ೦ದ ಕೂಡಿ ಸುಖಲೋಲುತೆಗಳು ಹಚ್ಚುತ್ತಾ. ರೋಮ್‌ ನಗರವು ತನ್ನ 
ಸಾಮ್ರಾಜ್ಯದ ಉತ್ತುಂಗ ಸ್ಥಿತಿಯಲ್ಲಿದ್ದಾಗಲೇ ಹೊಂದಿದ್ದ ಪತನ ಸ್ಥಿತಿಯನ್ನು ನೆನಪಿಗೆ 


226 - ಸಮಾಜಧರ್ಮ 


ತರುವ ಇಂದಿನ ವ್ಯಾಧಿಗೆ ಪರಿಹಾರವನ್ನು ಸೂಚಿಸುವುದು ಸುಲಭವಲ್ಲ. ಶಾಸನದಿಂದ 
ಇದನ್ನು ಪರಿಹರಿಸಲು ಸಾಧ್ಯವಿಲ್ಲ. ಲಂಡನ್‌ ನಗರವು ಈ ಪಾಪದಿಂದ ತುಂಬಿ 
ತುಳುಕುತ್ತಿದೆ. ಪ್ಯಾರಿಸ್‌ ನಗರವಂತೂ ಕೆಟ್ಟ ಹೆಸರು ಪಡೆದು ಅದೀ ಒಂದು 
ಸಂಪ್ರದಾಯವಾಗಿ ಹೋಗಿದೆ. ಶಾಸನದಿಂದ ಇದು ಹೋಗುವಂತಿದ್ದರೆ, ಈ ತುಂಬ 
ಸುಸಂಘಟಿತ ಜನಾಂಗಗಳು ತಮ್ಮ ಪ್ರಮುಖ ನಗರಗಳನ್ನು ಈ ಪಾಪ ವಿಮುಕ್ತವನ್ನಾಗಿ 
ಮಾಡುತ್ತಿದ್ದವು. ನನ್ನಂಥ ಎಷೋ ಜನ ಸುಧಾರಕರು ಎಷ್ಟು ಬರೆದರೂ ಇದರ 
ಮೇಲೆ ಕಾಣಬರುವಂಥ ಪರಿಣಾಮವಾಗಲಾರದು. 

ಬ್ರಿಟಿಷರ ರಾಜ್ಯಭಾರಕ್ಕೆ ಮುಂಚೆ ಭಾರತದಲ್ಲಿ ವೇಶ್ಯಾವೃತ್ತಿ ಇರಲಿಲ್ಲವೆಂದು ನಾ 
ಹೇಳುವುದಿಲ್ಲ. ಆದರೆ ಅದು ಇಷ್ಟು ಸರ್ವಸಾಮಾನ್ಯವಾಗಿರಲಿಲ್ಲವೆಂದು ಮಾತ್ರ 
ಹೇಳಬಲ್ಲೆ. ಈಗ ಇದು ಮಧ್ಯಮ ವರ್ಗದ ಯುವಕರನ್ನು ಬಹಳ ಜಾಗ್ರತೆ ಕೆಡಿಸುತ್ತದೆ. 
ಹಿಂದೆ ಇದು ಕೇವಲ ಮೇಲು ವರ್ಗದ ಕೆಲವರಿಗೆ ಮಾತ್ರ ಅನ್ವಯಿಸಿತ್ತು. ನನ್ನ 
ಆಶೆಯೆಲ್ಲ ದೇಶದ ಯುವಕರ ಮೇಲಿದೆ. ಈ ಪಾಪಕ್ಕೆ ತುತ್ತಾಗಿರುವ ಕೆಲವರು 
ಸ್ವಾಭಾವಿಕ ವಾಗಿಯೇ ಕೆಟ್ಟ ಗುಣದವರಲ್ಲ. ಅವರು ನಿಸಹಾಯಕರಾಗಿಯೂ ವಿಚಾರ 
ಎಲ್ಲದವರಾಗಿಯೂ ಇದರೆಡೆಗೆ ಹಾನಿಯನ್ನು ಅವರು ಅರಿತುಕೊಳ್ಳಬೇಕು. ನಿಷ್ಠಾಯುತ 
ಶಿಸ್ತಿನ ಜೀವನವಲ್ಲದೆ ಬೇರೆ ಯಾವುದರಿಂದಲೂ ಅವರಿಗಾಗಲೀ ದೇಶಕ್ಕಾಗಲೀ 
ವಿನಾಶದಿಂದ ಮುಕ್ತಿ ಇಲ್ಲವೆಂಬುದನ್ನೂ ಅವರು ಅರಿತು ಕೊಳ್ಳಬೇಕು. ಎಲ್ಲಕ್ಕಿಂತ 
ಹೆಚ್ಚಾಗಿ, ಅವರು ದೇವರನ್ನು ಸ್ಮರಿಸಿ, ತಮ್ಮನ್ನು ದುಷ್ಪ ಸೆಳತದಿ೦ದ ದೂರವಿಡೆಂದು 
ಪ್ರಾರ್ಥಿಸಿದ ಹೊರತೂ ಶುಷ್ಕ ಶಿಸ್ತಿನಿಂದ ಏನೂ ಪ್ರಯೋಜನವಾಗಲಾರದು. 

ಶಾಸನದಿಂದ ಮಾನವನನ್ನು ಒಳ್ಳೆಯವವನ್ನಾಗಿ ಮಾಡಲು ಸಾಧ್ಯವಿಲ್ಲವೆಂದು 
ನಾ ಹಿಂದೆ ತಿಳಿಸಿದೇನೆ. ಮನ ಒಲಿಸಿಕೊಳ್ಳುವ ಶಕ್ತಿ ನನ್ನಲ್ಲಿದ್ದಿದ್ದರೆ ದುಷ್ಟ ಶೀಲದ 
ಸ್ತೀಯರುವ ನಟಿಯರಾಗಿ ಪಾತ್ರವಹಿಸುವುದನ್ನು ಖಂಡಿತ ತಪ್ಪಿಸಿಯೇನು. ಜನರು 
ಕುಡಿಯುವುದನ್ನೂ ಹೊಗೆಸೊಪ್ಪು ಸೇವಿಸುವುದನ್ನೂ ನಿಲ್ಲಿಸಿಯೇನು. ಪ್ರಸಿದ್ಧ ಹೊಂದಿದ 
ವೃತ್ತಪತ್ರಿಕೆಗಳಲ್ಲಿಯೂ, ಮಾನಸಿಕ ಇತ್ಯಾದಿಗಳಲ್ಲಿಯೂ ಪ್ರಕಟವಾಗುವ ಕೀಳುಬಗೆಯ 
ಪ್ರಕಟಣೆಗಳನ್ನು ಖಂಡಿತ ನಿಲ್ಲಿಸಿಯೇನು. ಆಶ್ಲಿಲ ಸಾಹಿತ್ಯವನ್ನೂ ಕೆಲವು ಪ್ರತಿಕೆಗಳ 
ಪುಟಗಳ ಅಂದವನ್ನು ಕೆಡಿಸುವ ಚಿತ್ರಪ್ರಕಟಣೆಯನ್ನೂ ಖಂಡಿತ ನಿಲ್ಲಿಸಿಯೇನು. 
ಆದರೆ, ಅಯ್ಯೋ! ಅಂಥ ಮನ ಒಪ್ಪಿಸುವ ಶಕ್ತಿ ನನ್ನಲ್ಲಿಲ್ಲವಾಗಿದೆ. ಇಂಥ ವಿಷಯಗಳನ್ನು 
ರಾಜ್ಯದ ಅಥವಾ ಕಾಂಗ್ರೆಸಿನ ನಿರ್ಬಂಧಯುತ ಕಾನೂನಿನಿಂದ ನಿಲ್ಲಿಸಲೆತ್ಲಿಸುವುದು 
ವ್ಯಾಧಿಗಿ೦ತ ಹೆಚ್ಚು ಕೆಡುಕಿನ ಪರಿಣಾಮವುಳ್ಳ ಚಿಕಿತ್ಸೆಯಂತೆ. ವಚಾರಯುಕ್ತವೂ, 
ವಿವೇಕ ಯುಕ್ತವೂ, ಆರೋಗ್ಯಕರವೂ ಶುದ್ಧವೂ ಆದ ಸಾರ್ವಜನಿಕ ಅಭಿಪ್ರಾಯ 


ಸಮಾಜಧರ್ಮ - 227 


ಇದಕ್ಕೆ ಅವಶ್ಯಕವಾದುದು. ಅಡಿಗೆ ಮನೆಗಳನ್ನು ಶೌಚದ ಮನೆಗಳನ್ನಾಗಿಯೂ 
ಹಜಾರಗಳನ್ನು ಕುದುರೆ ಕಟ್ಟುವ ಸ್ಥಳಗಳನ್ನಾಗಿಯೂ ಮಾಡದಿರುವುದಕ್ಕೆ ಯಾವ 
ಶಾಸನವೂ ಇಲ್ಲ. ಆದರೆ ಸಾರ್ವಜನಿಕ ಅಭಿಪ್ರಾಯ, ಎಂದರೆ, ಸಾರ್ವಜನಿಕ ರುಚಿ, 
ಅಂಥ ವಿಪರ್ಯಾಸವನ್ನು ಸಹಿಸದು. ಕೆಲವು ವೇಳೆ ಸಾರ್ವಜನಿಕಾಭಿಪಾಯದ ವಿಕಾಸವೂ 
ತಡವಾಗುವುದಾದರೂ, ಅದೊ ಪ್ರಭಾವಕಾರೀ ಮಾರ್ಗ. | 
(ಯಂಗ್‌ ಇಂಡಿಯಾ: ೯-೭-೨೫) 
ವ್ಯಭಿಚಾರದ ಮನೆಗಳಿಗೆ ರಹದಾರಿಕೊಟ್ಟು ನಿಯಂತ್ರಿಸಬೇಕೆಂಬ ಸಲಹೆ ಬಂದಿದೆ. 
ಇದಕ್ಕೆ ಎತ್ತಿರುವ ವಾದ, ಇಂಥ ಇತರ ವಿಷಯಗಳಿಗೆ ಅನ್ವಯಿಸುವ ರೀತಿಯಲ್ಲಿಯೇ, 
ಇದೆ. ಶಾಸನ ಮಾಡಲಿ, ಮಾಡದಿರಲಿ, ದುಷ್ಮತ್ಯವು ನಡದೇ ನಡೆಯುತ್ತದ 
`ಯಾದುದರಿಂದ ಅದಕ್ಕೆ ಶಾಸನದ ಆಧಾರವನ್ನು ಕಲಸಿ, ವೇಶ್ಯಾಗೃ ಹಗಳಿಗೆ 
ಹೋಗುವವರಿಗೆ ಹಾಕ್‌ ಸುಗಮ ಮಾಡಬೇಕು, ಎಂಬುದೇ ಅದು. ವೇಶ್ಯಾಗ್ಯ ಹಗಳ 
ಬಗೆಗೆ ಕಾರ್ಯವೆಸಗುವ ಸ್ತೀಯರು ಎರಡು ಬಗೆಯ ಪ್ರಚಾರ ನಡೆಸಬೇಕು: (೧) 
ತಮ್ಮ ಜೀವನೋಪಾಯಕ್ಕಾಗಿ ಯಾವ ಸ್ತ್ರೀಯರು ತಮ್ಮ ಗೌರವವನ್ನು ಮಾರಿ 
ಹಾ ುಭಖರೂಡಿನೆ ಕರೆಯಬೇಕು. (೨) ಯಾವ ಜಹಾ 
ಜ್ಞಾನದಿ೦ದಲೋ, ಮದಾಂಧತೆಯಿಂದಲೋ ತಮ್ಮ ಸೋದರಿಯರನ್ನು 
ಅಬಲೆಯರೆಂದು ಕರೆಯುವರೋ ಅಂಥವರು ಉತ್ತಮವಾಗಿ ನಡೆಯುವಂತೆ ನಾಚಿಕೆ 
ಹುಟ್ಟಿಸುವುದು. 
(ಹರಿಜನ: ೪-೯-೩೭) 


228 - ಸಮಾಜಧರ್ಮ 


ಭಾಗ ೪ 
ಸಮಾಜದ ಕೆಲವು ಅ೦ಹಿತ ವ್ಯಸನಗಳು 
ಮದ್ಯಪಾನದ ಕೆಡುಕು. 
ಮದ್ಯಪಾನ ಸಮಸ್ಯ 


ನನ್ನ ದೃಷ್ಟಿಯಲಿ, ಮದ್ಯಪಾನ ಸಮಸ್ಯೆಯು ಒಂದು ಬೆಳೆಯುತ್ತಿರುವ ಸಾಮಾಜಿಕ 
ದುಷ್ಟಪದ್ಧತಿ, ರಾಜ್ಯವು ತನಗೆ ಅವಕಾಶ ಸಿಕ್ಕಿದಾಗ ಇದನ್ನು ತೊಡೆದುಹಾಕಲು 
ಪ್ರಯತ್ನ ಮಾಡಲೇಬೇಕು. ಇದರ ಉದ್ದೇಶ ಸರ್ವವಿದಿತ. ಇದರ ಹಾನಿಯಿಂದ 
ಕೂಲಿಕಾರರನ್ನೂ ಮತ್ತು ಹರಿಜನರನ್ನೂ ತಪ್ಪಿಸಬೇಕೆಂಬುದು ನಮ್ಮ ಉದ್ದೇಶ. 
ಇದೊಂದು ಮಹಾ ಸಮಸ್ಯೆ ಇದು ನಿರ್ನಾಮವಾಗುವುದಕ್ಕೆ ಮುಂಚೆ, ಎಲ್ಲ ಸಾಮಾಜಿಕ 
ಕಾರ್ಯಕರ್ತರ, ಪ್ರಧಾನವಾಗಿ ಮಹಿಳಾ ಕಾರ್ಯಕರ್ತರ ಶ್ರೇಷ್ಠ ಶಕ್ತಿಗಳು ಇದಕ್ಕೆ 
ವಿನಿಯೋಗವಾಗಬೇಕು. ನಾನು ದಿಗ್ಬರ್ಶನ ಮಾಡಿರುವ ಪಾನನಿರೋಧವು 
(ನಿಸಂದೇಹವಾಗಿ ಅನಿವಾರ್ಯವಾದುದು) ಸುಧಾರಣೆಯ ಕೇವಲ ಆರಂಭ ಮಾತ್ರ 
ಮದ್ಯಪಾನ ಮಾಡುವವನ ಮನೆಯ ಪಕ್ಕದಲ್ಲಿಯೇ ಅವನನ್ನು ಸೆಳೆಯುವ ಪಾನದಂಗಡಿ 

ಇರುವವರೆಗೆ ನಾವು ಕುಡುಕನ ಮೇಲೆ ಪ್ರಭಾವ ಬೀರಲಾರೆವು. 
(ಹರಿಜನ: ೧೪-೮-೩೭) 


ಸಮಾಜಧರ್ಮ - 229 


ಕಳ್ಳತನ ವ್ಯಭಿಚಾರಗಳಿಗಿಂತ ಹೇಯ 


ದೇಶವೆಲ್ಲ ಕುಡಿತದ ಹಾನಿಯಿಂದ ಬೇಸತ್ತಿದೆ ಎಂಬ ನನ್ನ ಸಾಕ್ಷಿಯನ್ನು 
ಒಪ್ಪಬೇಕೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇನೆ. ಪು ಪದ್ಧತಿಗೆ ಗುಲಾಮರಾದ ನತದೃಷ್ಟ 
ಜನರು ತಮ್ಮಿಂದಲೇ ಪಾರಾಗಬೇಕಾಗಿದೆ. ಕೆಲವರು ನೆರವನ್ನು ಅಪೇಕ್ಷಿಸುವರು. 
ಪಾನದ ಅಭ್ಯಾಸದ ಬಗೆಗೆ ವಿರುದ್ಧವಾಗಿ ಉಂಟಾಗಿರುವ ಭಾವನೆಯನ್ನು 
ಉಪಯೋಗಿಸಿಕೊಳ್ಳಬೇಕೆಂದು ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ಚಳುವಳಿ 
ಸ್ವಾಭಾವಿಕವಾಗಿಯೇ ಉದ್ಭವಿಸಿತು. ಈ ಚಳುವಳಿಯಿಂದ ಸರಕಾರಕ್ಕೆ ರಾಜ್ಯಾದಾಯ 
ಕಮ್ಮಿಯಾಗುತ್ತದೆಂಬ ಅಂಶ ಏನೂ ಪ್ರಾಮುಖ್ಯವಲ್ಲ. ಈ ದುಷ್ಟಪದ್ಧತಿಯ ಬಗೆಗೆ 
ದೇಶದ ಸಹನೆ ಮೀರಿದೆ. ಇದು ಭಾರತದಲ್ಲಿ ಕಂಡುಬರುವಂಥ ಸುಸಂಘಟಿತ, 
ವಿಚಾರಯುಕ್ತ ಜನತಾ ಪ್ರತಿಭಟನೆಯ ಎದುರಿಗೆ ಯಾವ ದೇಶದಲ್ಲಿಯೂ ಈ 
ಪದ್ಧತಿಯನ್ನು ಮುಂದುವರಿಸಲು ಸಾಧ್ಯವಿಲ್ಲ. ನಾಗಪುರದಲ್ಲಿ ಜನ ಸಮೂಹ ಎಸಗಿರುವ 
ತಪ್ಪುಗಳೂ, ಅತಿವರ್ತನೆಯೂ, ಏನೇ ಇರಲಿ ಕಾರಣ ನ್ಯಾಯಬದ್ಧ. ತಮ್ಮನ್ನು 
ಹತವೀರ್ಯನ್ನಾಗಿ ಮಾಡುತ್ತಿರುವ ದುಷ್ಟಪದ್ಧತಿಯನ್ನು ತೊಡೆದುಹಾಕಬೇಕೆ೦ದು ಜನ 
ದೃಢಮನಸ್ಕರಾಗಿದ್ದರು. ಬಲವಂತವಾಗಿ ಭಾರತವು ಕುಡಿತವಿಲ್ಲದ ದೇಶವನ್ನಾಗಿ 
ಮಾಡಲಾಗುತ್ತಿರುವ ಸತ್ಕಾಭಾಸದ ವಾದಕ್ಕೆ ಮುರುಳಾಗಬೇಡಿ. ಜನರ ದುಷ್ಟಕೃತ್ಯಗಳಿಗೆ 
ರಾಜ್ಯ ಪ್ರೋತ್ಸಾಹ ನೀಡಬಾರದು. ಕೆಟ್ಟ ಹೆಸರನ್ನು ಪಡೆದಿರುವ ಪಡಖಾನೆಗಳನ್ನು 
ನಿಯಮಬದ್ಧ ಮಾಡುವುದಾಗಲೀ, ರಹದಾರಿಯುಳ್ಳುವನ್ನಾಗಿ ಮಾಡುವುದಾಗಲೀ 
ನಮಗೆ ಸಾಧ್ಯವಿಲ್ಲ. ಕಳ್ಳರು ತಮ್ಮ ಕಳ್ಳತನದಲ್ಲಿ ವರ್ಧಿಸುವಂತೆ ನಾವು ಅವಕಾಶ 
ಕಲ್ಪಿಸಲಾರೆವು. ಮದ್ಯಪಾನವು ಕಳ್ಳತನ ಮತ್ತು ವ್ಯಭಿಚಾರಕ್ಕಿಂತ ಹೇಯವಾದುದೆಂದು 
ನಾನು ನಂಬುತ್ತೇನೆ. ಈ ಎರಡಕ್ಕೂ ಅದು ಎಷ್ಟೋಸಲ ಮಾತೃಸ್ಥಾನವಿದ್ದಂತೆ 
ಕುಡಿತದಂಗಡಿಗಳನ್ನು ನಿಲ್ಲಿಸುವುದಕ್ಕೂ ಅದರಿಂದ ಬರುವ ರಾಜ್ಯಾದಾಯುವನ್ನು 
ಪೂರ್ಣವಾಗಿ ಇಲ್ಲದಂತೆ ಮಾಡುವುದಕ್ಕೂ ನೀವು ಜನತೆಯೊಂದಿಗೆ ಸಹಕರಿಸ 
ಬೇಕೆ೦ದು ಬೇಡುತ್ತೇನೆ. 
| (ಯಂಗ್‌ ಇಂಡಿಯಾ: ೮-೬-೨೧) 
ಭಾರತದಲ್ಲಿ ಹೊಟ್ಟೆಗಿಲ್ಲದ ಸ್ತೀ ಪುರುಷರು ಸಣ್ಣ ಪುಟ್ಟ ಕಳ್ಳತನಗಳನ್ನು ಮಾಡಿ, 
ಶಿಕ್ಷೆಗೊಳಗಾಗುವುದನ್ನು ನಾ ನೋಡಿದೇನೆ. ಈ ಸಣ್ಣ ಪುಟ್ಟ ಕಳ್ಳತಗಳಿಗಿಂತಲೂ 
ಮಾದಕ ದವ್ಯಗಳನ್ನು ಸೇವಿಸುವುದು ಹಚ್ಚು ಕೆಟುದೆಂದು ನನ್ನ ನಂಬಿಕೆ. ಇದನ್ನು 
ನಾನು ಇಷ್ಟವಿಲ್ಲದಿದ್ದರೂ ಸಹಿಸುತ್ತೇನೆ, ನಿಜ. ಏಕೆಂದರೆ, ಪ್ರೇಮಧರ್ಮದ 
ಪೂರ್ಣಾನುಭ ವಿಲ್ಲದಿರುವುದರಿಂದ ಸೌಮ್ಯರೀತಿಯ ದಂಡ ಶಾಸನವನ್ನು 


230 - ಸಮಾಜಧರ್ಮ 


ನಿಸ್ನಹಾಯಕತೆಯಿಂದ ನಾ ಸಹಿಸುತ್ತೇನೆ. ಈ ಭಾವನೆ ನನ್ನಲ್ಲಿರುವವರೆಗೆ ಈ ಕೆಟ್ಟ 
ದ್ರವ್ಯವನ್ನು ತಯಾರಿಸುವವರಿಗೂ, ಆಗಾಗ ಎಚ್ಚರವಿತ್ತರೂ ಬಿಡದೆ ಕುಡಿಯುವವರಿಗೂ 
ಕ್ಷಿಪ್ರರೀತಿಯ ಶಿಕ್ಷೆ ವಿಧಿಸುವುದನ್ನು ನಾ ಸಮರ್ಥಿಸಲೇಬೇಕು. ನನ್ನ ಮಕ್ಕಳು 
ಬೆಂಕಿಗಾಗಲೀ ಆಳವಾದ ನೀರಿನ ಕಡೆಗಾಗಲೀ ಓಡುತ್ತಿರುವುದನ್ನು ನೋಡಿದರೆ, 
ಬಲವಂತದಿಂದ ತಪ್ಪಿಸಲು ನಾಹಿಂದೆ ಮುಂದೆ ನೋಡುವುದಿಲ್ಲ. ಮದ್ಯಪಾನಕ್ಕೆ 
ಪರಿದೋಡುವುದು ಪ್ರಜ್ವಲಿಸುವ ಬೆಂಕಿ ಅಥವಾ ಪ್ರವಾಹದೆಡೆಗ 
ಪರಿದೋಡುವುದಕ್ಕಿಂತಲೂ ಹೆಚ್ಚು ಅಪಾಯಕರ. ಮೊದಲನೆಯದು ದೇಹವೊಂದನ್ನು 
ನಾಶಮಾಡಿದರೆ, ಎರಡನೆಯದು ದೇಹ, ಆತ್ಮ ಎರಡನ್ನೂ ನಾಶಮಾಡುತ್ತದೆ. 
(ಯಂಗ್‌ ಇಂಡಿಯಾ: ೮-೮-೨೯) 


ಮದ್ಯಪಾನದಿಂದ ರಾಷ್ಟಕ್ಕೆ ವಿನಾಶ 


ಶೀತದೇಶಗಳ ವಿಷಯ ಏನೇ ಆಗಿರಲಿ, ನಮ್ಮ ದೇಶಕ್ಕಂತೂ ಮದ್ಯಪಾನದ 
ಆವಶ್ಯಕತೆಯೇ ಇಲ್ಲವೆಂದು ನನ್ನ ನಂಬಿಕೆ. ಯಾವ ದೇಶ ಕುಡಿತದ ಅಭ್ಯಾಸಕ್ಕೆ 
ತುತ್ತಾಗಿದೆಯೋ ಆ ದೇಶಕ್ಕೆ ವಿನಾಶವಲ್ಲದೆ ಬೇರೆಗತಿ ಇಲ್ಲ. ಈ ಅಭ್ಯಾಸಕ್ಕೆ ತುತ್ತಾದ 
ಚಕ್ರಾಧಿಪತ್ಯಗಳು ನಾಶವಾಗಿರುವುದನ್ನು ಚರಿತ್ರೆ ತೋರಿಸುತ್ತದೆ. ನಮ್ಮ ದೇಶದಲ್ಲಿಯೇ 
ಶ್ರೀ ಕೃಷ್ಣನ ಕುಲದವರಾದ ಯಾದವರು ಇದರಿಂದ ನಾಶಹೊಂದಿದರು. ಈ ಪೈಶಾಚಿಕ 
ದುಷ್ಟ ಪದ್ಧತಿಯೂ ರೋಮ್‌ ದೇಶದ ವಿನಾಶ ಕಾರಣಗಳಲ್ಲಿ ಒಂದೆ೦ಬುದು ನಿಸ್ಸಂದೇಹ. 
ಆದುದರಿಂದ, ನೀವು ಚೆನ್ನಾಗಿ ಬಾಳಬೇಕೆಂದರೆ, ಈಗಲೇ ಎಚ್ಚತ್ತು ಈ ದುಷ್ಪ 
ಪದ್ಧತಿಯಿಂದ ದೂರಾವಾಗಿ. 


(ಯಂಗ್‌ ಇಂಡಿಯಾ: ೧೧-೪-೨೯) 
ಮದ್ಯಪಾನವು ಇಸ್ಲಾಂ ಮತ್ತು ಹಿಂದೂಧರ್ಮ ಗಳಿಗೆ ವಿರುದ್ಧ 
ಭಾರತದ ಪ್ರಜೆಗಳಲ್ಲಿ ಬಹುಸಂಖ್ಯಾತರು ಮದ್ಯಪಾನ ಮಾಡುವುದಿಲ್ಲ. ಉನ್ಮಾದಕ 
ವಸ್ತುಗಳನ್ನು ಸೇವಿಸುವುದು ಇಸ್ಲಾಂ ಮತ್ತು ಹಿ೦ದೂಧರ್ಮಗಳಿಗೆ ವಿರುದ್ಧ. 
(ಯಂಗ್‌ ಇಂಡಿಯಾ ೮-೪-೨೬) 
ಮದ್ಯಪಾನವು ಸೈತಾನನ ಸೃಷ್ಟಿ ಸೈತಾನನು ಸ್ತ್ರೀ ಪುರುಷರನ್ನು ತಪ್ಪು ಮಾರ್ಗ 
ಹಿಡಿಂತತಿವಂ೦ಂತೆ ಮಾಡಲು ಅವರ ಮುಂದೆ ಈ ಸ್ವರೂಪದಲ್ಲಿ 
ನರ್ತಿಸಲಾರಂಭಿಸಿದನೆಂದು ಇಸ್ಲಾಂ ಹೇಳುತ್ತದೆ. | 
(ಯಂಗ್‌ ಇಂಡಿಯಾ: ೧೪-೧-೩೨) 


ಸಮಾಜಧರ್ಮ - 231 


ಮಾದಕ ದ್ರಾಕ್ಷಾರಸಗಳೂ- ಯೆಹೂದ್ಯ ಧರ್ಮವೂ 


ಯಹೂದ್ಯರ ಪರವಾಗಿ ಮಾದಕ ದ್ರವ್ಯಗಳ ಸೇವನೆಗೆ ಡಾ. ಗಿಲ್ಲರ್‌ ಅವರಿಂದ 
ಒಪ್ಪಿಗೆ ಬಂದುದನ್ನು ನೋಡಿ ನನಗೆ ತುಂಬ ವ್ಯಾಕುಲವಾಯಿತು. ಜೋಹನ್ಸಬರ್ಗ್‌ನಲ್ಲಿ 
ನನಗೆ ಅನೇಕ ಯೆಹೂದ್ಯ ಗೆಳೆಯರಿದ್ದರು. ಅವರೊಡನೆ ನಾ ಪಡೆದ 'ಅನುಭವಕ್ಕೆ 
ಬೊಂಬಾಯಿಯವರ ಅಳಿಯ ಪೂರ್ಣ ವ್ಯತಿರಿಕ್ತವಾಗಿದೆ. ಆದುದರಿಮದ ಜೋಹನ್ಸ್‌ 
ಬರ್ಗ್‌ನಲ್ಲಿರುವ ಪ್ರದಾನ ಯೆಹೂದ್ಯಮತ ಗುರುವಿನ ಅಧಿಕಾರಯುತ ಅಭಿಪ್ರಾಯವನ್ನು 
ತಿಳಿಸಬೇಕೆಂದು ನನ್ನ ಗೆಳೆಯ ಹೆರ್‌. ಎಚ್‌. ಕಾಲನ್‌ ಬಾಕ್‌ ಅವರಿಗೆ ಪತ್ರಬರೆದೆ. 
ಡಾ. ಲಾಂಡಾ ಅವರು ಕಳಿಸಿರುವ ಅಭಿಪ್ರಾಯ ಹೀಗಿದೆ: 

“ಸಂಪ್ರದಾಯಬದ್ಧ ಯೆಹೂದ್ಯ ವಿಶೇಷ ರೀತಿಯಲ್ಲಿ ತಯಾರಿಸಿದ ದ್ರಾಕ್ಷಾರಸವನ್ನು 
(ಕಾರ್ಷೆ) ವಿಶ್ರಾಂತಿ ದಿನದ (ಸಬ್ಬತ್‌) ಪವಿತ್ರತೆ ಗಾಗಿಯೂ, ಹಬ್ಬದ ದಿನಗಳಲ್ಲಿ, 
ಪ್ರಾರ್ಥನಾ ಮಂದಿರಗಳಲ್ಲಿ ಪವಿತ್ರ ಪ್ರಾರ್ಥನೆಯ ತರುವಾಯುವೂ, ಗೃಹಗಳಲ್ಲಿ 
ಭೋಜನಕ್ಕೆ ಮುಂಚೆಯೂ, ಪಾಸೋವರ್‌ * ಹಬ್ಬದ ಹಿ೦ದಿನ ದಿನಗಳ ಎರಡು 
ಸಂಜೆಗಳಲ್ಲಿಯೂ ಸೇವಿಸಬಹುದು. 

ಈ. ದ್ರಾಕ್ಷಾರಸ ಹುಳಿಹಿಡಿಯುವಂತೆ ಮಾಡಬೇಕಾಗಿಲ್ಲ. 

ದ್ರಾಕ್ಷಾರಸವನ್ನು ಉಪಯೋಗಿಸುವುದು ಸಾಂಪ್ರದಾಯಿಕ ಯೆಹೂದ್ಯರು ಅಪೇಕ್ಷಿಸುವ 
ಒಂದು ರೂಢಿಯೇ ಹೊರತು ಧಾರ್ಮಿಕ ನಿಯವವಲ್ಲ. ಇದನ್ನು ಯೆಹೂದ್ಯರ 
ಧರ್ಮಗಂಥಗಳಿಂದ ಅರಿಯಬಹುದು.” 

ಬೊಂಬಾಯಿಯ ಯೆಹೂದ್ಯರು ಈ ಅಭಿಪ್ರಾಯವನ್ನು ಆಧಾರಯುತವೆಂದು 
ಒಪ್ಪುವುದಾದರೆ, ಮದ್ಯಪಾನದ ಬಗೆಗೆ ತಮ್ಮ ಒಪ್ಪಿಗೆಯನ್ನು ಹಿಂತೆಗೆದುಕೊಂಡು, 
ದ್ರಾಕ್ಷಾರಸವೆಂದರೆ, ಅದರ ಮೂಲ ಅರ್ಥದಲ್ಲಿರುವಂತೆ ಹೊಸ ದ್ರಾಕ್ಷಿಯ ರಸವೆಂದು 
ಭಾವಿಸುವರೆಂದು ನಂಬಿದೇನೆ. ಜೊತೆಗೆ, ಇದು ಕೇವಲ ಸಂಪ್ರದಾಯವೇ ಹೊರತು 
ಧರ್ಮಗ್ರಂಥಗಳ ಆಧಾರ ಹೊಂದಿಲ್ಲವೆಂಬುದುನ್ನು ಲಕ್ಷಿಸಬೇಕಾದುದು ಮುಖ್ಯ. 


ಶೀತವಲಯದಲ್ಲಿಯೂ ಅಪಾಯಕರ 
ಶೀತವಲಯದಲ್ಲಿ ಮದ್ಯಸಾರ ಆವಶ್ಯಕವಾದೀತೇನೋ ಎಂದು ನಾ ಹೇಳಿದ 
ವಿಷಯಕ್ಕೂ ಸಂಬಂಧಿಸಿದಂತೆ, “ ಮದ್ಯಪಾನ ನಿಷೇಧ' ಎ೦ಬ ಪ್ರತಿಕಯಲ್ಲಿ ಜಿ.ಇ.ಜಿ 
ಪ್ಯಾರ್ಟಿ ಎಂಬುವವರು ಅದರಿಂದ ಉಂಟಾಗುವ ಶಾಖದ ವಿಚಾರವನ್ನು ಚರ್ಚಿಸಿ 
ಬರೆದಿರುವ ಸ್ವಾರಸ್ಯವಾದ ಈ ಕೆಳಗಿನ ವಾಕ್ಯವೃಂದವನ್ನು ಗೆಳೆಯರೊಬ್ಬರು ನನಗೆ 
ಕಳಿಸಿದಾರೆ: 


232 - ಸಮಾಜಧರ್ಮ 


“ಸರಳವಾದ ಯಾಂತ್ರಿಕವಾದ, ಪರಿಶೀಲನೆಯೇ ಈ ಪರಿಣಾಮಗಳ ತಪ್ಪು 
ತಿಳಿವಳಿಕೆಯ ಬಗೆಗೆ ಎಚ್ಚರಿಕೆ ನೀಡೀತು. ಶರೀರದ ಶಾಖದಲ್ಲಿ ಏನೂ 
ಬದಲಾವಣೆಯಾಗುವುದಿಲ್ಲ. ಹೆಚ್ಚು ಶಾಖದಿಂದ ಕೂಡಿದ ರಕ್ತವು ಮೇಲಕ್ಕೆ, 
ಶೈತ್ಯವಾಗಿರುವ ಜಾಗಕ್ಕೆ ಬರುತ್ತದೆ. ಇದರಿಂದ ಒಟ್ಟು ಶರೀರದ ಶಾಖವು 
ಕಮ್ಮಿಯಾಗುತ್ತದೆ. ತುಂಬ ಶೈತ್ಯದಿಂದ ತೀವ್ರರಕ್ಷಣೆಯನ್ನು ಮಾಡಿಕೊಳ್ಳಬೇಕಾದ 
ಸಂದರ್ಭದಲ್ಲಿಯೂ ಮದ್ಯಸಾರವು ನಿರುಪಯೋಗವೂ, ಅಪಾಯಕರವೂ, ಆಗಿದೆ. 
ಫ್ರಿಡಾಫ್‌ ನಾನ್‌ಸೆನ್‌ ಹೀಗೆ ಹೇಳಿದಾನೆ? "ಶೀತವಲಯಗಳ ಪ್ರಯಾಣದಲ್ಲಿ ಎಲ್ಲ 
ಬಗೆಯ ಉತ್ತೇಜಕ ಮತ್ತು ಮಾದಕ ವಸ್ತುಗಳ ಉಪಯೋಗದ ಎರುದ್ಧವಾಗಿ ನನ್ನ 
ಅನುಭವಪೂರ್ಣ ನಿಶ್ಚಯಕ್ಕೆ ಬ೦ದಿದೇನೆ.” ಮದ್ಯಸಾರ ಹೆಪ್ಪುಕಟ್ಟವಿಕೆಯಿ೦ದ ಸಾವಿನ 
ಸಂಭವ ಹೆಚ್ಚು.” 

ಭಾರತದಲ್ಲಿ ನಮಗೆ ಇಂಥ ಪ್ರಮಾಣ ಅನಾವಶ್ಯಕ. ಉಷ್ಣವಲಯದಲ್ಲಿರುವ 
ನಮಗೆ ಸೂರ್ಯನೇ ಎಲ್ಲ ಶಾಖವನ್ನೂ ಕೊಡುವುದರಿಂದ ಮದ್ಯಸಾರ ಮತ್ತಿತರ 
ಪಾನೀಯಗಳನ್ನು ಉಪಯೋಗಿಸುವುದಕ್ಕೆ ಪ್ರತ್ಯಕ್ಷವೂ, ಅಪ್ರತ್ಯಕ್ಷವೂ ಆದ ಕಾರಣವೇ 
ಇಲ್ಲ. | 
(ಹರಿಜನ ೨೮-೮-೩೭) 


ಸಮಾಜಧರ್ಮ - 233 


ಮದ್ಯಪಾನ ನಿರ್ಮೂಲನ ವಿಧಾನಗಳು 
ಖಾಸಗೀ ಪ್ರಯತ್ನ 
ಪಾನ ನಿರೋಧ 


ಕುಡಿತ ಪದ್ಧತಿಯ ಬಗೆಗೆ ನಡೆಯಬೇಕಾದ ಕಾರ್ಯ ಪ್ರಾಥಮಿಕ ವಾಗಿ ನಮ್ಮಿಂದಲೇ 
ಆಗಬೇಕು. ಈ ವಿಷಯದಲ್ಲಿ ಸರಕಾರ ಮಾಡುಬಹುದಾದ ಅತ್ಯಂತ ಹೆಚ್ಚಿನ ಕಾರ್ಯ 
ವೆಂದರೆ, ಅಥವಾ ಮಾಡಿಸಬಹುದಾದ ಕಾರ್ಯವೆಂದರೆ, ಹೆಂಡ ಮಾರಲು ಅನುಜ್ಞೆಯನ್ನು 
ನಿಲ್ಲಿಸುವುದು ಇದು ಕುಡುಕನನ್ನು ದುಷ್ಟ ಪದ್ಧತಿಯಿ೦ದ ತಪ್ಪಿಸಲಾರದು. ಆಕಾರ್ಯವನ್ನು 

ಖಾಸಗೀ ಪ್ರಯತ್ನದಿಂದಲೇ ಮಾಡಬೇಕು. 
(ಯಂಗ್‌ ಇಂಡಿಯಾ: ೧೩-೯-೨೮) 


ರಚನಾತ್ಮಕ ಕಾರ್ಯಕ್ರಮ 


ಕುಡುಕನ ಅಂತರಂಗವನ್ನು ಭೇದಿಸಿದ ಹೊರತು ನಮ್ಮ ಪ್ರಯತ್ನ ಫಲಗೂಡದು. 
ಕುಡಿತಕ್ಕೆ ಕಾರಣವೇನೆಂಬುದನ್ನೂ ಅದಕ್ಕೆ ಪ್ರತಿಯಾಗಿ ಇನ್ನಾವ ಪಾನೀಯವನ್ನು 
ಉಪಯೋಗಿಸಬಹುದೆಂಬುದನ್ನೂ ನಾವು ತಿಳಿಯ ಬೇಕು. ಭಾರತದಲ್ಲಿರುವ ಎಲ್ಲ 
ಕುಡುಕರ ಜನಗಣತಿಯನ್ನು ತೆಗೆದುಕೊಳ್ಳಬೇಕು. 
(ಯಂಗ್‌ ಇಂಡಿಯಾ: ೨-೩-೨೨) 
234 - ಸಮಾಜಧರ್ಮ 


ಪಿಕೆಟಿಂಗ್‌ 


ಪಿಕೆಟಿಂಗ್‌ ತಾತ್ಕಾಲಿಕ ಸ್ವರೂಪವುಳ್ಳದಾಗಿರಬೇಕು. ಅದು ಔಷಧಿಯ ರೂಪದಲ್ಲಿ 
ತೆಗೆದುಕೊಳ್ಳುವ ಉತ್ತೇಜಕ ವಸ್ತುವಿನಂತೆ. ಕುಡಿತವು ಒಂದು ದುರ್ಗಣಕ್ಕಿಂತಲೂ 
ಹೆಚ್ಚಾಗಿ ಒಂದು ವ್ಯಾಧಿಯೇ ಸರಿ. ತಮಗೆ ಸಾಧ್ಯವಾಗುವುದಾದರೆ, ಅದನ್ನು 
ಸಂತೋಷದಿಂದ ತ್ಯಜಿಸಲು ಸಿದ್ಧವಿರುವ ಕೋಟ್ಯಂತರ ಮಂದಿಯನ್ನು ನಾ ಬಲ್ಲೆ. 
ಇದರ ದುಷ್ಟ ಸೆಳೆತವನ್ನು ತಮ್ಮಿಂದ ದೂರವಿಡಬೇಕೆಂದು ಕೇಳಿಕೊಂಡ ಕೆಲವರನ್ನು 
ನಾ ಬಲ್ಲೆ. ಅವರ ಪ್ರಾರ್ಥನೆಯಂತೆಯೇ ದುಷ್ಟ ಸೆಳೆತವನ್ನು ದೂರವಿಟ್ಟರೂ, ಅವರು 
ಕಳ್ಳತನದಿಂದ ಕುಡಿಯುವುದನ್ನೂ ನಾ ಬಲ್ಲೆ. ಇದರಿಂದಲೇ ದುಷ್ಟ ಸೆಳತವನ್ನು 
ದೂರವಿಟ್ಟುದೇ ತಪ್ಪೆಂದು ನಾ ಭಾವಿಸಲಾರೆ. ವ್ಯಾಧಿಗ್ರಸ್ತರು ಅವರಿಂದಲೇ 
ಸ೦ರಕ್ಷಿಸಲ್ಪಡಬೇಕು. ನನ್ನ ಮಗನೊಬ್ಬ ದ್ಯೂತವಾಡಲು ತುತ್ತಾಗಿದಾನೆಂದೂ ಮತ್ತು 
ಒಂದು ದ್ಯೂತಗಾರರ ಕೂಟ ಅವನಿಗೆ ದುಷ್ಟ ಸೆಳತವನ್ನು ಕೊಡುತ್ತದೆಂದೂ 
ಭಾವಿಸೋಣ. ಆಗ ನಾನು ಬಲಪ್ರಯೋಗ ಮಾಡಿ ಆ ಕೊಟವನ್ನೇ ಒಡೆಯಲೆತ್ಲಿಸಬೇಕು; 
ಅಥವಾ ಸಾಧ್ಯವಾದರೆ, ಜೂಜು ಕಟ್ಟಿಯ ಬಳಿ ಕಾವಲುಗಾರರನ್ನು ಹಾಕಿ, ನನ್ನ 
ಮನಗೇ ಅಲ್ಲಿಗೆ ಹೋಗಲು ನಾಚಿಕೊಳ್ಳುವಂತೆ ಮಾಡಬೇಕು. ನನ್ನ ಮನೆಗೆ ಸ್ವಲ್ಪ 
ದೂರದಲ್ಲಿ ಇತರ ಜೂಜುಕಟ್ಟಿಗಳೂ ಇರಬಹುದು. ಆದರೂ ಜೂಜು ಕೂಟದ ಬಳಿ 
ನಾನು ಕಾವಲುಗಾರನನ್ನು ನೇಮಿಸಿದುದು ಯುಕ್ತವೆಂದು ಪರಿಗಣಿಸಲ್ಪಡುವುದು. 
ನಾನು ನನ್ನ ಮಗನಿಗೆ ದ್ಯೂತವಾಡಲು ಕಷ್ಟವಾಗುವಂತೆ ಮಾಡಬೇಕು. ಸುಧಾರಕನು 
ಸರಕಾರ ಪಾನ ನಿಷೇಧಮಾಡುವ ತತ್ವವನ್ನು ಒಪ್ಪುವುದಾದರೆ, ಅದರಿಂದ ಉಪಲಬ್ಧ 
ವಾಗುವ ಪಿಕೆಟಿಂಗ್‌ ಕ್ರಮವನ್ನೂ ಒಪ್ಪಬೇಕು. ಇದು ಎಲ್ಲಿಯವರಗೆ ಸಾರ್ವಜನಿಕ 
ಅಭಿಪ್ರಾಯದ ಮೇಲೆ ಸರಕಾರ ದಬ್ಬಾಳಿಕೆಯನ್ನು ನಡೆಸುತ್ತದೋ ಅಲ್ಲಿಯವರೆಗೂ 
ನಡೆಯಬೇಕು. ಒಂದು ವೇಳೆ ಸರಕಾರವೇ ಕುಲಟೆಯರಿಗೆ ಊರಿನ ಒಂದೊಂದು 
ಬೀದಿಯಲ್ಲಿಯೂ ಒಂದೊಂದು ಭವ್ಯ ಕಟ್ಟಡ ಕಟ್ಟಿಸಿಕೊಟ್ಟು ಅವರ ವೃತ್ತಿಯನ್ನು 
ನಡೆಸಲು ಅಪ್ಪಣೆ ಕೊಟ್ಟರೆ, ಸಾರ್ವಜನಿಕರು ಏನನ್ನು ಮಾಡಬೇಕು? ಪಾಪದ 
ಕೇಂದ್ರಗಳಾದ ಈ ಕಟ್ಟಡಗಳು ನೆಲಸಮವಾದ ಹೊರತು, ಅವುಗಳ ಸುತ್ತ ಕಾವಲು 
ಹಾಕಿ, ದುಷ್ಟ ಸೆಳತಕ್ಕೆ ಜನ ಬಲಿಯಾಗದಂತೆ ಎಚ್ಚರಿಸುವುದು ಕರ್ತವ್ಯ ವೆನಿಸುವುದಿಲ್ಲವೆ? 
ಈ ಕಾವಲಿಗೆ ಶೀಲವಂತರಾದ ಪುರುಷರನ್ನೂ ಮಹಿಳೆಂಯರನ್ನೂ 
ಉಪಯೋಗಿಸಿಕೊಳ್ಳಬೇಕು. ಅವಶ್ಯಕತೆಯನ್ನು ನಾ ಒಪ್ಪಿಕೊಳ್ಳುತ್ತೇನೆ. 
ಸಾರ್ವಜನಿಕಭಿಪ್ರಾಯದ ವ್ಯತಿಕ್ತವಾಗಿಯೂ ಕುಡಿಯಲೆತ್ಲಿಸುವ ಜನಕ್ಕೆ ಆಗಬಹುದಾದ 


ಸಮಾಜಧರ್ಮ - 235 


ದೌರ್ಜನ್ಯವನ್ನು ತಪ್ಪಿಸಲು ಇವರು ಯತ್ನಿಸಬೇಕು. ಸರಕಾರದಿಂದ ನೆರವು ದೊರೆಯದ 
ಸನ್ನಿವೇಶದಲ್ಲಿ ಪಿಕೆಟಿಂಗ್‌ ಮಾಡುವುದು ನಾಗರಿಕ ಪ್ರಜೆಯ ಅವಶ್ಯ ಕರ್ತವ್ಯವಾಗುತ್ತದೆ. 
ಕಳ್ಳರಿ೦ದ ಎಚ್ಚರಿರಬೇಕೆಂಬುದಕ್ಕೆ ಪೋಲೀಸರ ಕಾವಲು ಪಿಕೆಟಿಂಗ್‌ ಅಲ್ಲದೆ ಮತ್ತೇನು? 
ಕಳ್ಳನು ಒಬ್ಬರ ಮನೆಯೊಳಕ್ಕೆ ಕನ್ನ ಹಾಕುವನೆಂಬ ಸೂಚನೆ ಕಂಡುಬಂದಾಗ 
ಪೋಲೀಸರು ಬಂದೂಕವನ್ನು ಉಪಯೋಗಿಸುವರು. ಆದರೆ ಪಿಕೆಟಿಂಗ್‌ 
ಮಾಡುವವರು, ತಮ್ಮ ದುರ್ಬಲ ಸಹೋದರನನ್ನು ಕುಡಿತದ ದುಷ್ಪರಿಣಾಮಗಳಿಂದ 
ಎಚ್ಚರಗೊಳಿಸುವುದಕ್ಕಾಗಿ ನಾಚಿಕೆಯುಂಟುಮಾಡುವ ಶಕ್ತಿಯನ್ನು ಪ್ರೇಮವನ್ನು 
ಉಪಯೋಗಿಸುವರು. 

| (ಯಂಗ್‌ ಇಂಡಿಯಾ: ೬-೭-೨೧) 

ಪಿಕೆಟಿಂಗ್‌ ಮಾಡುವ ಹಕ್ಕು 


ಮದ್ಯ ಮಾರಾಟಗಾರ ಅಥವಾ ಕುಡುಕ ಇವರಿಗೆ ವಿರೋಧವಾಗಿ ದೌರ್ಜನ್ಯವನ್ನೊ, 
ದ್ವೇಷವನ್ನೋ ತೋರಿಸದೆ ನಡೆಸುವ ಪಿಕೆಟಿಂಗ್‌ ಒಂದು ನೈತಿಕ ಕರ್ತವ್ಯವಾಗುತ್ತದೆ. 
ಅದು ಪಾನ ನಿರೋಧ ಚಳುವಳಿಗೆ ತು೦ಬ ಪ್ರೋತ್ಸಾಹವಿತ್ತಿದೆ. ಎಂಬುದನ್ನು ಯಾರೂ 
ಇಲ್ಲವೆನ್ನರು. ಮೊನ್ನೆತಾನೆ ಕರಮ್‌ಸಾದಿನ ಕ್ರೈಸ್ತ ಮತ್ತು ಹಿಂದೂ "ಧೇಡ್‌' 
ಜನಾಂಗದವರು ಪಿಕೆಟಿಂಗ್‌ ಪರಿಣಾಮವಾಗಿ ತಮ್ಮ ಸುತ್ತಮುತ್ತಲೂ ಇದ್ದ ಕುಡಿತ 
ಪದ್ಧತಿಯನ್ನು ತೊಡೆದುಕಾಲು ತಮಗೆ ಸಾಧ್ಯವಾಯಿತೆಂದು ಕೃತಜ್ಞತಾ ಪೂರ್ವಕವಾಗಿ 
ನನಗೆ ತಿಳಿಸಿದರು. ನವೆಂಬರ್‌ ೧೭ರಂದು ಮತ್ತು ಮುಂದಿನ ಎರಡು ದಿವಸಗಳೂ 
ಬೇಕೆಂದೇ ದುರುದ್ದೇಶ ಪೂರ್ವಕವಾಗಿ ಪಾನದಂಗಡಿಗಳನ್ನು ನಾಶ 
ಮಾಡಿದುದರಿಂದಲೂ ಪಾರ್ಸೀ ಮತ್ತು ಕ್ರೈಸ್ತ ಜನರೊಂದಿಗೆ ವಿನಯರಹಿತರಾಗಿ 
ನಡೆದುಕೊಂಡುದರಿಂದಲೂ ಬೊಂಬಾಯಿ ತಾತ್ಕಾಲಿಕವಾಗಿ ತನ್ನ ಈ ಹಕ್ಕನ್ನು 
ಕಳೆದುಕೊಂಡಿದೆ. ಇದು ಹೇಗೇ ಆಗಲಿ, ಇನ್ನು ಎಲ್ಲಿಯೇ ಆದರೂ ಪಿಕೆಟಿಂಗ್‌ 
ನಡೆದರೆ, ಅದು ನಿರ್ದೋಷ ಶೀಲತೆಯುಳ್ಳ ಪುರುಷರಿಗೂ ಸ್ತ್ರೀಯರಿಗೂ ವಹಿಸಲ್ಪಟ್ಟು 
ಅತ್ಯಂತ ಸ್ನೇಹಮಯ ಭಾವದಿಂದ ನಡೆಸಲಡುವುದೆಂದು ನಂಬಿದೇನೆ. ಅತ್ಯಂತ 
ಸ್ನೇಹಮಯ ಭಾವದಿಂದ ನಡೆಸಲ್ಪಡುವುದೆಂದು ನಂಬಿದೇನೆ. ಜನರನ್ನು ಬಲಾತ್ಕಾರವಾಗಿ 

ಸಜ್ಜನರನ್ನಾಗಿ ಮಾಡಲು ನಾವು ಇಚ್ಛಿಸುವುದಿಲ್ಲ. 
(ಯಂಗ್‌ ಇಂಡಿಯಾ: ೨೨-೧೧-೨೧) 


236 - ಸಮಾಜಧರ್ಮ 


ಅದನ್ನು ಮಾಡುವುದು ಹೇಗೆ? 


ಬ೦ಗಾಳದ ಸೇವಕ ಸ೦ಘದ ಕಾರ್ಯದರ್ಶಿಯ ಪ್ರಶ್ನೆಗೆ ಮಿ. ಆಂಡ್ರೂಸರು ಉತ್ತರ 
ಕೊಡಲು ಯತ್ನಿಸಿದಾರೆ. ಅವರ ಉತ್ತರ ಪುಸಿಪುಟ್‌ ಜಾನ್‌ಸನ್‌ ಅವರ ಮಾರ್ಗವನ್ನು 
ಅನುಸರಿಸುತ್ತದೆ. ಆತ, ಕೆಲವು ಆಂಗ್ಲ ವಿದ್ಯಾರ್ಥಿಗಳನ್ನು ಪರಿವರ್ತಿಸಲು 
ಪ್ರಯತ್ನಿಸುತ್ತಿದ್ದಾಗ ಕಲ್ಲೇಟಿಗೆ ಗುರಿಯಾದ. ಈ ಏಟಿನ ಪರಿಣಾಮವು ಒಂದು 
ಕಣ್ಣಿನ ನಾಶದಲ್ಲಿ ಕೊನೆ ಗೊಂಡಿತು. ಆತ, ತಪ್ಪಿತಸ್ಥರನ್ನು ಕ್ಷಮಿಸಿದ್ದಲ್ಲದೆ ಬ್ರಿಟಿಷ್‌ 
ಸರಕಾರ ನೀಡಿದ ಪರಿಹಾರವನ್ನೂ ನಿರಾಕರಿಸಿದ. ಇದು ಭಾವ, ಮಾತು, ಕ್ರಿಯೆ 
ಇವುಗಳಲ್ಲಿ ಅಹಿಂಸೆಯ ಆಚರಣೆಯನ್ನು ತೋರಿಸುತ್ತದೆ. ಇಲ್ಲಿಯೂ ಇಂಥ ಅಹಿಂಸೆಯ 
ಭರವಸೆ ನನಗೆ ಕಂಡುಬಂದರೆ ಪಾನದಂಗಡಿಗಳ ಪಿಕೆಟಿಂಗ್‌ ನಡೆಸುವ ಚಳುವಳಿಯನ್ನು 
ಪುನಃ ಆರಂಭಿಸಲು ನನಗೆ ಏನೂ ಅನುಮಾನವಿರದು. ಆದರೆ, ನಮಗೆ ಕೆಟ್ಟ 
ಹೆಸರು ಬಂದಿದೆ. ೧೯೨೧ರಲ್ಲಿ ಅನೇಕ ಕಡೆಗಳಲ್ಲಿ ನಡೆದ ಪಿಕೆಟಿಂಗ್‌ ಅಹಿಂಸೆಯಿಂದ 
ಬಹಳ ದೂರವಿತ್ತು. ನಮ್ಮಲ್ಲಿ ಸರಕಾರಕ್ಕೆ ಪೇಚನ್ನುಂಟುಮಾಡಬೇಕೆಂಬ ರಾಜಕೀಯ 
ಉದ್ದೇಶವು ಪ್ರಧಾನವಾಗಿದ್ದಿತು. ಕುಡುಕನನ್ನು ಸುಧಾರಿಸಬೇಕೆಂಬ ಭಾವವು ಬಹಳ 
ಗೌಣವಾಗಿದ್ದಿತು. ಅಸಹಕಾರ ಹೋರಾಟದಲ್ಲಿ ರಾಜಕೀಯವು ನೈತಿಕೋದ್ದೇಶಕ್ಕೆ 
ಹೂಂದಿಕೊಂಡಿರಬೇಕು. ನಾವು ಕುಡುಕನನ್ನು ಸುಧಾರಿಸಬಲ್ಲೆವಾದರೆ, ಆಡಳಿತವನ್ನೂ 
ಆಡಳಿತಗಾರರನ್ನೂ ನಾವು ಸುಧಾರಿಸಬಲ್ಲೆವು. ಇದಕ್ಕೆ ಪ್ರತಿಯಾಗಿ ಬಲವಂತದಿಂದ 
ನಾವು ಕುಡುಕನನ್ನು ನಿಗ್ರಹಿಸಲೆತ್ಲಿಸಿದರೆ, ಸರಕಾರಕ್ಕೆ ಕುಡಿತದ ಬಾಬಿನಿ೦ದ ಲಭಿಸುವ 
ಆದಾಯವನ್ನು ಸ್ವಲ್ಪ ಕಾಲದವರೆಗೆ ತಡೆಗಟ್ಟಬಹುದು. ಆದರೆ, ಕೊನೆಗೆ ನಿಗ್ರಹಿಸಲ್ಪಟ್ಟ 
ಕುಡುಕನೂ ಅಥವಾ ಧೂಮಪಾನ ಮಾಡುವವನೂ ತಲೆ ಎತ್ತುವನು; ಸರಕಾರದ 
ಆದಾಯವೂ ಹಚ್ಚಾಗುವುದು. ಕುಡುಕರ ಮೇಲೆ ಪ್ರೇಮವುಳ್ಳವರಾಗಿ, ತಮ್ಮ 
ಪ್ರಾಣವನ್ನಾದರೂ ತೆರಲು ಸಿದ್ಧವಿರುವ ಸ್ತ್ರೀ ಪುರುಷರು ದೊರಕುವವರೆಗೂ ಪಿಕೆಟಿಂಗ್‌ 
ಚಳುವಳಿಯನ್ನು ಆರಂಭಿಸುವ ಯೋಚನೆಯನ್ನು ನಾವು ಮಾಡುವುದಿಲ್ಲ. 

| (ಯಂಗ್‌ ಇಂಡಿಯಾ: ೧೭-೪-೨೪) 

ಮಹಿಳೆಯರಿಗೆ ಬಿನ್ನಹ 

ಪಾನ ನಿರೋಧ ಚಳುವಳಿಗೆ ಸಂಬಂಧಿಸಿದಂತೆ ಸಹಾಯ ಮಾಡಬೇಕೆಂದು 

ಗುಜರಾತಿನ ಮಹಿಳೆಯರಿಗೆ ಗಾಂಧೀಜೀ ಬಿನ್ನಹಮಾಡಿ ಕೊಂಡರು. ಅವರು 


ಪಾನದಂಗಡಿಗಳಿರುವ ಜಾಗಗಳಿಗೆ ಭೇಟಿಕೊಟ್ಟು ಪಾನೀಯ ಮಾರುವವರೊಂದಿಗೆ 
ವಿಚಾರಮಾಡಬೇಕು. ಅವರು ನಿಷ್ಠೂರದ ಮಾತನಾಡುವುದನ್ನು ಪೂರ್ಣವಾಗಿ 


ಸಮಾಜಧರ್ಮ - 237 


ಎಚ್ಚರಿಕೆಯಿ೦ದ ವರ್ಜಿಸಬೇಕು: “ನೀವು ನಮ್ಮ ಸೋದರರು. ನಮ್ಮ ಸೋದರರಾರೂ 
ಮದ್ಯಪಾನ ಮಾಡುವುದಿಲ್ಲ. ದೇವರಾಣೆಯಿಟ್ಟು ನೀವು ಕುಡಿತವನ್ನು ನಿಲ್ಲಿಸಿ.” ಇಷ್ಟೇ 
ಮಾತ್ರ ಸಾಕು, ಅವರ ಮಾತು ಇದರಿಂದ ಕುಡುಕರನ್ನು ನಾಚಿಕೆಗೀಡುಮಾಡಿ ಅವರು 
ಪಾನದ೦ಗಡಿಗಳನ್ನು ಬಿಟ್ಟು ಹೋಗುವಂತೆ ಮಾಡುವುದರಲ್ಲಿ ಖಂಡಿತ ಯಶ 
ಗಳಿಸುವುದು. ಒಂದು ವೇಳ ಅವರು ಅಂಗಡಿಯನ್ನು ಬಿಟ್ಟುಹೋಗದೆ ಸರಿಯಲ್ಲದ 
ರೀತಿಯಲ್ಲಿ ನಡೆದುಕೊಂಡರೂ ಬೈದರೂ, ದೇಶದ ಹಿತಕ್ಕಾಗಿ ಅದನ್ನೆಲ್ಲ ಸಹಿಸಬೇಕು. 


ಪುರುಷರ ಪಾತ್ರ 


ವಿದೇಶೀ ವಸ್ತದ ಅಂಗಡಿಗಳು ಪಾನದಂಗಡಿಗಳು ಇವುಗಳ ಬಗೆಗೆ ಮಹಿಳೆಯರು 
ಮಾಡುವ ಪಿಕೆಟಿಂಗ್‌ ಕಾರ್ಯದಲ್ಲಿ ಪರುಷರು ಮಧ್ಯೆ ಪ್ರವೇಶಿಸಬೇಕಾಗಿಲ್ಲ. ಹಾಗಾದರೆ, 
೧೯೨೧ ರಲ್ಲಿ ಆದಂತೆ ಕುಲಗೆಟ್ಟು ಹೋಗುತ್ತದೆ. ನಾವು ಅವರಿಗೆ ಅನೇಕ ವಿಧಗಳಲ್ಲಿ 
ಸಹಾಯವೆಸಗಬಹುದು. ಹೀಗೆ ಇದನ್ನು ಪುರುಷರಿಗೇ ಬೇರೆ ಮಹಿಳೆಯರಿಗೇ ಬೇರೆ 
ಎಂದು ಬೇರ್ಪಡಿಸುವುದರ ಉದ್ದೇಶ, ಮಹಿಳೆಯರಿಗೇ ವಿಶಿಷ್ಟವೂ, ಪ್ರತ್ಯೇಕವೂ 
ಆದ ಕ್ರಿಯಾಕ್ಷೇತ್ರವನ್ನುಂಟುಮಾಡುವುದು. ಪಾನ ಮತ್ತು ಹೆಂಡದಂಗಂಡಿಗಳ ವ್ಯವಹಾರ 
ನಡೆಸುವವರನ್ನು ಪ್ರತ್ಯಕ್ಷ ಭೇಟಿಮಾಡಿ, ಸೂಕ್ಷ್ಮವೂ, ಆದ ಮರ್ಯಾದೆಯನ್ನು 
ತೋರಿಸುವುದರ ಮೂಲಕವಾಗಿಯೂ ಸಹಾಯವೆಸಗಬಹುದು. ಹೀಗೆ ವಾತಾರಣವನ್ನು 
ಸಮಪಡಿಸುವುದರಿ೦ದ ಅದು ಪಾನೀಯ ವ್ಯವಹಾರಿ, ವಿದೇಶೀ ವಸ್ತ್ರ ಮಾರುವವನು, 
ಕೊಳ್ಳುವವನು ಮತ್ತು ಕುಡುಕ ಇವೆರಲ್ಲರ ಮೇಲೂ ಪರಿಣಾಮ ಮಾಡುತ್ತದೆ. ಸಾಧ್ವಿಯರು 
ಮಾಡುವ ಭಿನ್ನಹಕ್ಕೆ ಅವರು ಪ್ರತಿಭಟಿಸಲು ಸಾಧ್ಯವಾಗಲಾರದು. ಈ ವಿಷಯಗಳಲ್ಲಿ 
ಮಹಿಳೆಯರು ಪುರುಷರಿಗಿಂತ ಮೇಲೆಂದು ನನ್ನ ಭಾವನೆ. ಅಹಿಂಸೆಯು ಪ್ರಧಾನವಾಗಿ 
ಅಂಥ ಒಂದು ಗುಣ. ಸ್ತ್ರೀ ಅದನ್ನು ಸ್ವಾಭಾವಿಕವಾಗಿಂಯೂ ಮತ್ತು 
ಅಂತಃಸ್ತುರಣೆಯಿಂದಲೂ ಆಚರಿಸಿದರೆ, ಪುರುಷನು ಪ್ರಯತ್ನಪೂರ್ವಕವಾಗಿ ಅದನ್ನು 
ಸಾಧಿಸಲೆತ್ಲಿಸಬೇಕು. ಮಹಿಳೆಯರು ಮಾಡುವ ಪಿಕೆಟಿಂಗ್‌ ಕಾರ್ಯದಲ್ಲಿ ಪರುಷರ 
ಪ್ರವೇಶವಿಲ್ಲದೆ ಅವರೇ ಅದನ್ನು ಮಾಡುವುದಾದರೆ, ಜಾಗ್ರತೆ ಗುರಿಯನ್ನು ಮುಟ್ಟಿಯಾರು. 
ಆದರೆ, ಆಗಾಗ ಅವರು ಅಪೇಕ್ಷಿಸುವ ಸಲಹೆಯನ್ನೂ ಮಾರ್ಗದರ್ಶನವನ್ನೂ ಪರುಷರು 
ಕೊಡಬಹುದು. 
(ಯಂಗ್‌ ಇಂಡಿಯಾ: ೧೭-೪-೩೦) 
ಪಿಕೆಟಿಂಗ್‌ ಮಾಡುವುದರಲ್ಲಿ ನಿಸ್ಸಂಶಯವಾಗಿಯೂ ಹಿಂಸೆಯ ಅಪಾಯವಿದೆ. 
ಆದುದರಿಂದ, ಭಾರತೀಯ ಭಗಿನಿಯರು ಈ ಕಾರ್ಯವನ್ನೂ ಕೃಕೊಳ್ಳಬೇಕೆಂದು ನನ್ನ 


238 - ಸಮಾಜಧರ್ಮ 


ಬಿನ್ನಹ. ವಿದ್ಯಾವತಿಯರಾದ ಕೆಲವು ಮಂದಿ ತಮ್ಮ ಭಯವನ್ನೂ ಅಪನಂಬಿಕೆಯನ್ನೂ 
ವರ್ಜಿಸಿದರೆ, ಇತರ ಭಗಿನಿಯರು ತಾವಾಗಿಯೇ ಖಂಡಿತ ಅನುಸರಿಸುವರು. 
(ಯಂಗ್‌ ಇಂಡಿಯಾ: ೨೪-೪-೩೦) 


ಪಿಕೆಟಿಂಗ್‌ ಮಾಡುವ ವಿಧಾನ 


೧. ಒಂದು ಪಾನದಂಗಡಿ ಅಥವಾ ವಿದೇಶೀ ವಸ್ತದ ಅಂಗಡಿ ಇವನ್ನು ಪಿಕೆಟಿಂಗ್‌ 
ಮಾಡಬೇಕಾದರೆ ಕೊನೆಯ ಪಕ್ಷ ಹತ್ತು ಮಂದಿ ಮನಿಳೆಯರಾದರೂ ಬೇಕು. ಅವರು 
ಅವರು ತಮ್ಮಲ್ಲಿಯೇ ಒಬ್ಬಾಕೆಯನ್ನು ನಾಯಿಕೆಯನ್ನಾಗಿ ಆರಿಸಿಕೊಳ್ಳಬೇಕು. 

೨. ಪ್ರಥಮತಃ ಅವರೆಲ್ಲರೂ ಪಾನದಂಗಡಿ ಅಥವಾ ಹಂಡದಂಗಡಿ ವ್ಯವಹಾರ 
ನಡೆಸುವವನ ಬಳಿಗೆ ನಿಯೋಗ ಹೋಗಿ, ಪಾನವೋ ಅಥವಾ ವಿದೇಶೀ ವಸ್ತ್ರ 
ಮಾರಾಟವೋ ಅದಕ್ಕೆ ಸಂಬಂಧಿಸಿದ ಅಂಕಿ ಅಂಶಗಳುಳ್ಳ ಕರಪತ್ರಗಳನ್ನು ಕೊಟ್ಟು 
ತಮ್ಮ ವ್ಯವಹಾರಗಳನ್ನು ತ್ಯಜಿಸಬೇಕೆಂದು ಪ್ರಾರ್ಥಿಸಬೇಕು. ಆ ವ್ಯವಹಾರಕರ್ತನಿಗೆ 
ತಿಳಿಯುವ ಭಾಷೆಯಲ್ಲಿಯೇ ಈ ಕರಪತ್ರಗಳು ಇರಬೇಕೆಂಬ ವಿಷಯವನ್ನು ಪ್ರತ್ಯೇಕವಾಗಿ 
ಹೇಳಬೇಕಾಗಿಲ್ಲ. 

೩. ಆ ವ್ಯವಹಾರಕರ್ತರು ತಮ್ಮ ವ್ಯವಹಾರವನ್ನು ನಿಲ್ಲಿಸಲು ನಿರಾಕರಿಸಿದರೆ 
'ಸ್ವಯಂಸೇವಕರು ದಾರಿಯನ್ನು ಬಿಟ್ಟು ಅಂಗಡಿಯ ಸುತ್ತ ಕಾವಲನ್ನು ಏರ್ಪಡಿಸಿ, 
ಕೊಳ್ಳುವುದಕ್ಕೆ ಬರುವ ಗಿರಾಕಿಗಳಿಗೆ ಪ್ರಾರ್ಥನೆ ಮಾಡಬೇಕು. 

ಲ ಸ್ವಯಂಸೇವಕರು, ವಿದೇಶೀ ವಸ್ತ್ರ ಕೊಳ್ಳುವದೋ ಅಥವಾ ಮಾದಕವಸ್ತು 
ಸೇವನೆಯೋ ಅದರ ಬಗೆಗೆ ದಪ್ಪ ಅಕ್ಷರಗಳಲ್ಲಿ ಎಚ್ಚರಿಕೆ ಕೊಡುವ ಜಾಹಿರಾತು 
ಪಟ್ಟಿಗಳನ್ನೋ ಬಾವುಟಗಳನ್ನೋ ಹಿಡಿದುಕೊಂಡಿರಬೇಕು. 

೫. ಸ್ವಯಂಸೇವಕರು, ಸಾಧ್ಯವಾದಷ್ಟು ಸಮ- ವಸ್ತಧಾರಿಗಳಾಗಿರಬೇಕು. 

ಕಿ ಸ್ವಯಂಸೇವಕರು, ಆಗಾಗ ವಿಷಯಕ್ಕೆ ಸಂಬಂಧಿಸಿದ ಹಾಡುಗಳನ್ನು ಹಾಡಬೇಕು. 

A ಸ್ವಯಂಸೇವಕರು, ಪುರುಷರಿಂದ ಬಲಾತ್ಕಾರವನ್ನೂ ಅಥವಾ ಹಸ್ತಕ್ಷೇಪವನ್ನೂ 
ತಪ್ಪಿಸಬೇಕು. 

೮. ಯಾವ ಕಾರಣಕ್ಕೇ ಆಗಲಿ ಅಸಭ್ಯ, ಕೆಟ್ಟ ಹೆದರಿಕೆಯ ಅಥವಾ ಅಯೋಗ್ಯ 
ಭಾಷೆಯನ್ನು ಪ್ರಯೋಗ ಮಾಡಬಾರದು. 

೯. ಬಿನ್ನಹವು ಸದಾ ವಿಚಾರ ಮತ್ತು ಹೃದಯಕ್ಕೆ ಮುಟ್ಟುವಂತಿರ ಬೇಕೇ ವಿನಾ 
ಭಯೋತ್ಪಾದಕವಾಗಬಾರದು. 

೧೦. ಪರುಷರು ಪಿಕೆ೦ಟಿಗ್‌ ನಡೆಯುವ ಸ್ಥಳದ ಸುತ್ತಲೂ ಯಾವ ಕಾರಣದಿಂದಲೂ 
ಗುಂಪುಕೂಡಬಾರದು. ರಸೆ ಸಯಲ್ಲಿ ಪ್ರಯಾಣಕ್ಕೆ ಅಡಚಣೆಯನು _೦ಟುಮಾಡಬಾರದು. 


ಸಮಾಜಧರ್ಮ - 239 


ಆದರೆ, ಆ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಕುಡಿತ ಮತ್ತು ವಿದೇಶೀ ವಸ್ತ್ರ ವಿರುದ್ಧವಾಗಿ 
ಪ್ರಚಾರ ಮಾಡಬಹುದು. ಆ ವಿದೇಶೀ ವಸ್ತ್ರ ವಿರುದ್ಧವಾಗಿ ಪ್ರಚಾರ ಮಾಡಬಹುದು. 
ಆ ಪ್ರದೇಶದಲ್ಲಿ ಪಾನನಿರೋಧಿ' ಮತ್ತು ಖಾದೀ ಇವುಗಳ ಪ್ರಚಾರಕ್ಕೆ 
ಸಹಾಯವಾಗುವಂತೆಯೂ ಪಜಾಮ ಮತ್ತು ವಿದೇಶೀ ವಸ್ತ್ರ ಇವುಗಳ ಬಹಿಷ್ಕಾರಕ್ಕೆ 
ಅನುಕೂಲವಾಗುವಂತೆಯೂ ಸ್ತೀಯರ ಮೆರವಣಿಗೆಗಳನ್ನು ಏರ್ಪಡಿಸಲು ಸಹಾಯ 
ಮಾಡಬಹುದು. 

೧೧. ಈ ಪಿಕೆಟಿಂಗ್‌ ನಡೆಸುವ ಘಟಕಗಳಿಗೆ ಬೆಂಬಲವಾಗಿ ತಕಲೀ ಮತ್ತು 
ಚರಖಾಗಳ ಸಂದೇಶವನ್ನು ಹರಡುವುದಕ್ಕೂ ಮತ್ತು ಹೊಸ ಹಸ್ತ ಪತ್ರಿಕೆಗಳನ್ನೂ, 
ಹೊಸ ಪ್ರಚಾರ ವಿಧಾನಗಳನ್ನೂ ಕುರಿತು ಯೋಚಿಸುವ ಶಾಖೋಕಪಶಾಖೆಗಳುಳ್ಳ 
ಸಂಘಗಳಿರಬೇಕು. 

೧೨. ಹಣಕಾಸಿನ ಜಮಾ-ಖರ್ಚಿನ ವಿಷಯವಾಗಿ ಪೂರ್ಣ ಯಥಾರ್ಥವಾದ, 
ಕ್ರಮಬದ್ಧವಾದ ಲೆಕ್ಕವಿಟ್ಟಿರಬೇಕು. ಇದು ಕ್ಲಿಪ್ತಕಾಲಕ್ಕೆ ಪರಿಶೀಲಿಸಲ್ಪಡಬೇಕು. ಇದು 
ಮಹಿಳೆಯರ ಮೇಲ್ವಿಚಾರಣೆಗೊಳಪಟ್ಟು ಪುರುಷ ಕನಡ ಮಾಡಲ್ಪಡಬೇಕು. ಒಟ್ಟಿನಲ್ಲಿ, 
ಈ ನ ಪುರುಷರು ಮಹಿಳೆಯರ ವಿಷಯವಾಗಿ ನಿಜವಾದ ಗೌರವ 
ಮತ್ತು ಅವರ ಏಳಿಗೆಯ ವಿಷಯದಲ್ಲಿ ತೀವ್ರ ಆಸಕ್ತಿ ಇವುಗಳನ್ನು ಇಟ್ಟುಕೊಂಡಿರ 
ಬೇಕೆಂಬುದು ಪೂರ್ವ ಸೂಚನೆ. 

(ಯಂಗ್‌ ಇಂಡಿಯಾ: ೨೪-೪-೩೦) 


ಕುಡಿತದ ಶಾಪ 


ಒಬ್ಬ ಭಗಿನಿ ಹೀಗೆ ಬರೆಯುತ್ತಾರೆ: 

ಶ್ರ ಹಳ್ಳಿಗೆ ಹೋಗಿ, ಆಲ್ಲಿನ ಜನಗಳಿಗೆ ಕುಡಿತ ಮಾಡಿರುವ ಹಾವಳಿಯ 
ವಿಷಯವಾಗಿ, ಕೇಳಿ ಅತಿಶಯ ವ್ಯಸನವಾಯಿತು. ಕೆಲವು ಸ್ತ್ರೀಯರಂತೂ ಕಣ್ಣೀರಿಟ್ಟರು. 
ಪಾಪ, ಅವರೇನು ಮಾಡಬಲ್ಲರು? ಮದ [ಸಾರವನ್ನು ಪೂರ್ಣವಾಗಿ ಎಲ್ಲ "ಕಾಲಕ್ಕೂ 
ತ್ಯಜಿಸಲು ಸಿದ್ಧವಿಲ್ಲದ ಒಬ್ಬ ಸ್ತ್ರೀಯೂ ಇಲ್ಲ. ಪಾನವು: ಗೃಹಕೃತ್ಯದ ಘಚಟಯ; 
KR ಆರೋಗ್ಯ ಮತ್ತು ಶರೀಸಗಳ ನಾಶ, ಇವಕ್ಕೆಲ್ಲ ಕರಣಮಾಣ, ಸಾಮಾನ್ಯವಾಗಿ 
ಪುರುಷನ ಈ ದುಷ್ಟ ಉಪಭೋಗದ ಭಾರವನ್ನೆಲ್ಲ ಸ್ತ್ರೀಯೇ ಹೊರಬೇಕಾಗಿದೆ. ಈ 
ಸ್ತೀಯರಿಗೆ ಏನೆಂದು ಸಲಹೆ ನೀಡಲು ನಾನು) ೋಧ ಮತ್ತು ಕೌರ್ಯಗಳನ್ನು 
ನಿದುರಿಸುವುದು ಬಹಳ ಕಷ್ಟ ಈ ಪ್ರಾಂತದ ನಾಯಕರು “ಜಾತೀಯ ಶತಿ 
ಅನ್ಯಾಂಶರುದ (communal award) ವಿಷಯವಾಗಿ ತಮ್ಮು ಸಾಮರ್ಥ್ಯ. 
ಯೋಚನೆಗಳೆಲ್ಲವನ್ನೂ ವೃಥಾ ಕಳೆಯುವುದರ ಬದಲು ಈ ಕೆಡುಕಿನ ನಿರ್ಮೂಲನಕ್ಕಾಗಿ 
240 - ಸಮಾಜಧರ್ಮ 


ಕೇ೦ದ್ರಿಕರಿಸಿದರೆ ಎಷ್ಟೋ ಚೆನ್ನಾದೀತೆನಿಸುತ್ತದೆ ನನಗೆ. ನಮ್ಮ ಜನದ ನೈತಿಕ ಮಟ್ಟ, 
ಏರಿದರೆ, ಯಾವ ಸಣ್ಣ ವಿಷಯಗಳು ತಾವಾಗಿಯೇ ಇತ್ಯರ್ಥವಾಗುವುವೋ ಅದನ್ನೇ 
ಮರೆಯುವುದು ನಮಗೆ ಸ್ವಾಭಾವಿಕವಾಗಿಹೋಗಿದೆ. ಈ ಪಾನಪ್ರಶ್ನೆಯ ವಿಷಯ 
ಕುರಿತು ನಮ್ಮ ಜನಕ್ಕೆ ನೀವೊ೦ದು ಮನವಿ ನೀಡಲಾರಿರಾ? ನಮ್ಮ ಜನ ಈ ಅಭಿಶಾಪದ 
ಫಲವಾಗಿ ಆತ್ಮನಾಶ ಹೊಂದುತ್ತಿರುವುದನ್ನು ನೋಡಿದರೆ ಬಹು ದುಃಖವಾಗುತ್ತದೆ.” 

ಕುಡುಕರಿಗೆ ನನ್ನ ಬಿನ್ನಪವು ನಿಷ್ಟಯೋಜಕ. ಅದು ಹಾಗೆಯೇ ಆಗಬೇಕು. 
ಅವರು ಹರಿಜನವನ್ನು ಓದುವುದಿಲ್ಲ. ಒಂದುವೇಳೆ ಓದಿದರೆ, ಅದು ನಗೆಗೀಡು 
ಮಾಡುವುದಕ್ಕೆ. ಕುಡಿತದ ಪದ್ಧತಿಯಿ೦ದಾಗುವ ಕೆಡುಕಿನ ವಿಷಯವಾಗಿ ಅವರು 
ತಿಳಿದುಕೊಳ್ಳಲು ಅವರಿಗೆ ಆಸಕ್ತಿಯೇ ಇಲ್ಲ. ಅವರು ಕೆಡುಕನ್ನೇ ಅಪ್ಪಿಕೊಳ್ಳುತ್ತಾರೆ. 
ಈ ಭಗಿನಿಗೂ ಈಕೆಯ ಮೂಲಕ ಭಾರತದ ಎಲ್ಲ ಆತ ಈ ವಿಷವನ್ನು 
ನೆನಪಿಗೆ ತರಲು ಬಯಸುತ್ತೇನೆ. ದಾಂಡೀ : ಸತ್ಯಾಗ್ರಹದ ಕಾಲದಲ್ಲಿ ಭಾರತದ 
ಮಹಿಳೆಯರು ನನ್ನ ಕರೆಗೆ ಓ ಕೊಟ್ಟು, ಕುಡಿತದ ಮೇಲೆ ಹೋರಾಟವನ್ನೂ, 
ಚರಖಾವನ್ನೂ ತಮ್ಮ ವೈಶಿಷ್ಟ್ಯವನ್ನಾಗಿ ಮಾಡಿಕೊಂಡಿದ್ದರು. ಸಹಸ್ರಾರು ಮಂದಿ 
ಮಹಿಳೆಯರು ನಿರ್ಭಯತೆಯಿಂದ ಪಾನದಂಗಡಿದ್ದರು. ಸಹಸ್ರಾರು ಮಂದಿ 
ಮಹಿಳೆಯರು ನಿರ್ಭಯತೆಯಿಂದ ಪಾನದಂಗಡಿಗಳ ಸುತ್ತುಗಟ್ಟ, ಪಾನ -ಚಟಕ್ಕೆ 
ಬಿದ್ದವರನ್ನು ಬಿಟ್ಟುಬಿಡಬೇಕೆಂದು ಪ್ರಾರ್ಥಿಸಿಕೊ೦ಡು, ಎಷ್ಟೋ ವೇಳೆ ಯಶಸ್ಸು 
ಗಳಿಸುತ್ತಿದ್ದುದನ್ನು ಪತ್ರಲೇಖಕಿಯೇ ನೆನಪಿಗೆ ತಂದುಕೊಳ್ಳಲಿ. ಅವರು ಸ್ವಸಂತೋಷದಿಂದ 
ತಾವು ಆರಂಭಿಸಿದ ಕಾರ್ಯದಲ್ಲಿ ಕುಡುಕರ ಬೈಗುಳನ್ನೂ ಕೆಲವು ವೇಳೆ ಆಘಾತವನ್ನೂ 
ಸಹಿಸುತ್ತಿದ್ದರು. ಪಾನದ೦ಗಡಿಗಳ ಪಿಕೆಟಿ೦ಗ್‌ ನಡೆಸಿದ ತಪ್ಪಿಗಾಗಿ ನೂರಾರು ಮಂದಿ 
ತುರಂಗವಾಸವನ್ನು ಅನುಭವಿಸಿದರು. ಅವರ ಉತ್ಸಾಹಭರಿತ ಕ್ರಿಯೆ ದೇಶಾದ್ಯಂತ 
ಆಶ್ಚರ್ಯಕರ ಪರಿಣಾಮವನ್ನುಂಟು ಮಾಡಿತು. ಆದರೆ ದುರದೃಷ್ಟವಶಾತ್‌, 
ಶಾಸನೋಲ್ಲಂಘನ ನಿಂತಕೂಡಲೇ, ಮತ್ತು ಅದು ನಿಲ್ಲುವುದಕ್ಕೂ ಮುಂಚೆ, ಕಾರ್ಯ 
ಮಂದಗತಿ ಹೊಂದಿತು. ಈ ಮಂದಗತಿಗೆ ಕಾರಣಗಳೇನೆಂಬುದನ್ನು ನಾನು 
ಏವರಿಸಬೇಕಾಗಿಲ್ಲ. ಆದರೂ ಕಾರ್ಯಕರ್ತರನ್ನು ಕಾರ್ಯ ಕರೆಯುತ್ತಲೇ ಇದೆ. ಮಹಿಳೆಯರ 
ಪ್ರತಿಜ್ಞೆ ಪೂರ್ಣವಾಗದೆ ನಿಂತಿದೆ. ಕ ಜಹಾ ಕ್ಲಿಪ್ಪ ಕಾಲಕ್ಕೆ ಮಾತ್ರ 
ತೆಗೆದುಕೊಂಡುದಲ್ಲ. ಭಾರತಾದ್ಯಂತ ಪಾನನಿರೋಧ ಘೋಷ Morass 
ಅದು ಪೂರ್ಣವಾದಂತಲ್ಲ. ಇದರಲ್ಲಿ ಮಹಿಳೆಯರ ಪಾತ್ರ ಘನವಾದುದು. 
ಮಾನವನಲ್ಲಿರುವ ಉತ್ತಮ ಭಾವಗಳನ್ನು ಎಚ್ಚರಗೊಳಿಸಿ, ಹೆ೦ಡದಂಗಡಿಗಳನ್ನು 
ಬರಿದುಮಾಡುವುದರ ಮೂಲಕ ಪಾನನಿರೋಧವನ್ನು ಮುಂದುವರಿಸಲು 
ಸಾಧ್ಯವಾಗಿದ್ದರೆ, ಅವರು ತಮ್ಮ ಕಾರ್ಯವನ್ನು ಮುಂದುವರಿಸಲು ಸಾಧ್ಯವಾಗಿದ್ದರೆ, 


ಸಮಾಜಧರ್ಮ - 241 


ತಮ್ಮ ಸಾಧುವರ್ತನೆಯಿಂದಲೂ, ತೀವ್ರ ಶ್ರದ್ಧೆಯಿಂದಲೂ ಕುಡುಕರನ್ನು 
ಖಂಡಿತವಾಗಿಯೂ ಅವನ ಚಟದಿಂದ ಒಳ್ಳೆ ಮಾರ್ಗಕ್ಕೆ ತಿರುಗಿಸುತ್ತಿದ್ದರು. 

ಆದರೆ, ಎಲ್ಲವೂ ಮುಗಿದುಹೋಗಿಲ್ಲ. ಈಗಲೂ ಮಹಿಳೆಯರು ಚಳುವಳಿಯನ್ನು 
ನಡೆಸಬಹುದು. ಲೇಖಕಿಯು ಉದಾಹರಿಸಿರುವವರ ಪತಿ ಯರು ಶ್ರದ್ಧೆಯುಳ್ಳವರಾದರೆ 
ಅವರು ನಿಶ್ಚಯವಾಗಿಯೂ ತಮ್ಮ ಪತಿಗಳನ್ನು ಪಂರರ್ಷಿನೆಗೋಸಿಯಾರು, ತಮ್ಮ 

ಪತಿಗಳ ಮೇಲೆ ಒಳ್ಳೆಯದನ್ನು ಮಾಡುವುದಕ್ಕೆ. ತಮ್ಮ ಪ್ರಭಾವವೆಷ್ಟಿದೆ ಎಂಬುದನ್ನು 
ಮಸರು ಅರಿತಿಲ್ಲ. ಅವರು ಅದನ್ನು ಅಗೋಚರವಾಗಿ ಪ್ರಯೋಗಿಸುತ್ತಾರೆ. 
ಆದರೆ ಅದು ಸಾಲದು. ಅದರ ಅರಿವು ಅವರಿಗೆ ಬರಬೇಕು. ಆ ಅರಿವು ಅವರಿಗೆ 
ಶಕ್ತಿ ನೀಡುತ್ತದೆ. ಅದರಿಂದ ತಮ್ಮ ಸಂಗಾತಿಗಳನ್ನು ಉತ್ತಮಪಡಿಸುವ ಮಾರ್ಗ 
ಗೋಚರಿಸುತ್ತದೆ. ಅನೇಕ ಸತಿಯರು ತಮ್ಮ ಪತಿಗಳ ನಡವಳಿಕೆಯ ಬಗೆಗೆ ಆಸಕ್ತಿ 
ವಹಿಸದಿರುವುದೇ ದೊಡ್ಡ ವಿಷಾದ. ಆ ರೀತಿ ಮಾಡುವುದು ತಮಗೆ ಹಕ್ಕಿಲ್ಲವೆಂದು 
ಅವರ ಭಾವನೆ. ಪತಿಗಳಿಗೆ ತಮ್ಮ ಪತ್ನಿಯರ ಶೀಲ ರಕ್ಷಣೆಯ ಹೇಗೆ ಕರ್ತವ್ಯವೋ 
ಹಾಗೇಯೇ ಪತ್ನಿಯರಿಗೆ ತಮ್ಮ ಪತಿಗಳ ಶೀಲ ರಕ್ಷಣೆಯ ಕಾರ್ಯ ತಮ್ಮ ಪರಸ್ಪರ 
ಗುಣಾಮಗುಣಗಳ ಬಗೆಗೆ ಸಮಾನ ಭಾಗಿಗಳಂಬುದಕ್ಕಿಂತಲೂ ಹೆಚ್ಚು ಸ್ಪಷ್ಟವಾದ 
ಅಂಶವೇನುಂಟು? ಆದರೆ, ಮಹಿಳೆಯೇ ಅಲ್ಲದೆ ಮತ್ತಿನ್ನಾರು ಸತಿಯರಿಗೆ ಅವರ 
ಶಕ್ತಿಯನ್ನೂ ಕರ್ತವ್ಯ ಭಾವವನ್ನೂ ಪ್ರಭಾವಯುತವಾಗಿ ಎಚ್ಚರಗೊಳಿಸಿಯಾರು? 
ಪಾನನಿರೋಧ ಚಳುವಳಿಯ ಬಗೆಗೆ ಮಹಿಳೆಯರ ಕರ್ತವ್ಯದಲ್ಲಿ ಇದೊಂದು ಭಾಗ 
ಮಾತ್ರ 

ಪಾನದ ವ್ಯಾಪ್ತಿಯ ಅಂಕಿ ಅಂಶಗಳನ್ನೂ ಎಂದರೆ, ಈ ಪದ್ಧತಿಯನ್ನು 
ಉಂಟುಮಾಡುವ ಕಾರಣಗಳು, ಅವುಗಳ ನಿವಾರಣೋಪಾಯಗಳು ಇದನ್ನೆಲ್ಲ ಸಾಕಷ್ಟು 
ಮಹಿಳೆಯರು ಚೆನ್ನಾಗಿ ಅರಿತುಕೊಳ್ಳಬೇಕು. ಕುಡು ಕರಿಗೆ ಕೇವಲ ಬಿನ್ನಹ 
ಮಾಡಿಕೊಳ್ಳುವುದರಿಂದ ಶಾಶ್ವತ ಪರಿಣಾಮಗಳಾಗುವುದಿಲ್ಲವೆಂಬುದನ್ನು ಹಿಂದಿನ 
ಅನುಭವದಂದ ಅರಿತುಕೊಳ್ಳಬೇಕು. ಶ್‌ ಪದ್ಧತಿ ಒಂದು ವ್ಯಾಧಿ ಎಂಬುದಾಗಿ 
ಪರಿಗಣಿಸಲ್ಪಟ್ಟು ಆ ಪ್ರಕಾರವಾಗಿಯೆ ಅದಕ್ಕೆ ಚಿಕಿತ್ಸೆಯಾಗಬೇಕು. ಕೆಲವು ಮಹಿಳೆಯರು 
ಇಂಸೊಂದನಾ ಕಾರ್ಯದಲ್ಲಿ ನಿರತರಾಗಿ Mek ವಿಧಗಳಲ್ಲಿ ಸಂಶೋಧನೆ ನಡೆಸಬೇಕು. 
ಪ್ರತಿಯೊಂದು ಸುಧಾರಣಾ ಕಾರ್ಯದಲ್ಲಿಯೂ ವಿಷಯದ ಪೂರ್ಣ ಕೌಶಲ್ಯ 
ಪಡೆಯಬೇಕಾದರೆ ಸತತ ವ್ಯಾಸಂಗ ಆವಶ್ಯಕ. ಆಂಶಿಕವಾಗಿಯೋ ಟಾ 0 ರಾ. 
ಆಗುವ ಎಲ್ಲ ಒಳ್ಳೆಯ ಹ ಈ; Rens ಸೋಲಿಗೆ ಅಜ್ಞಾನವೇ ಮೂಲ 
ಕಾರಣ. ಸುಧಾರಣೆಯ ಸೋಗನ್ನು ಹೊಂದಿದ ಪ್ರತಿಯೊಂದು ಪ್ರಯತ್ನವೂ ಆ 
ಹೆಸರಿಗೆ ಯೋಗ್ಯವೆನಿಸಲಾರದು. 

(ಹರಿಜನ: ೨೪-೪-೩೭) 


242 - ಸಮಾಜಧರ್ಮ 


ಸರಕಾರದ ಪ್ರಯತ್ನ 
ಪಾನ ನಿಷೇಧ 
ಪಾನ ನಿಷೇಧದ ಅರ್ಥ 


ಬೊಂಬಾಯಿಯ ಗೌರವಯುತ ಆರ್ಚ್‌ ಬಿಷನ್‌ ಅವರು, ಪಾನ ನಿಷೇಧದ 
ವಿರೋಧವಾಗಿ ರೋಟರಿ ಕೂಟದಲ್ಲಿ ತಾವಿತ್ತ ಭಾಷಣದ ಒಂದು ಪ್ರತಿಯನ್ನೂ 
ಅದರ ಜೊತೆಗೆ ಒಂದು ಪತ್ರವನ್ನೂ ಕಳಿಸುವ ಕೃಪೆಮಾಡಿದಾರೆ. ಅವುಗಳ ಕರ್ತೃ 
ಎಷ್ಟು ಗೌರವ ಮತ್ತು ಅವಧಾನಕ್ಕೆ ಪಾತ್ರರೋ ಅಷ್ಟರಿಂದಲೇ ಎರಡನ್ನೂ ನಾ 
ಓದಿದೇನೆ. ' 

ಆರ್ಚ್‌ಬಿಷಪ್ಪರ ಪತ್ರವನ್ನೂ, ಭಾಷಣವನ್ನೂ ಓದಿದ ಕೂಡಲೇ ನನಗೆ ಒಂದು 
ಪ್ರಬಲವಾದ ದೋಷ ಗೋಚರವಾಯಿತು. ಅದಕ್ಕೆ ಪ್ರಾಥಮಿಕ ಜವಾಬ್ದಾರಿ ನನ್ನದೇ. 
ಕಾಂಗೆಸ್‌ ಮಂತ್ರಿ ಮಂಡಲಗಳಿರುವೆಡೆ ಎಂದರೆ, ಬೊಂಬಾಯಿ ಸರಕಾರವೂ, ಮತ್ತಿತರ 
ಪ್ರಾಂತೀಯ ಸರ್ರಕಾರಗಳೂ, ಮದ್ಯಪಾನ ವ್ಯಾಪಾರದ ಬಗೆಗೆ ಮಾಡುತ್ತಿರುವ ಕಾರ್ಯಕ್ಕೆ 
ಪಾನ ನಿಷೇಧ ಎಂಬ ಶಬ್ದ ತಪ್ಪೆನಿಸುತ್ತದೆ. ಈ ಸರಕಾರಗಳು ನಿಜವಾಗಿ ಮಾಡುತ್ತಿರುವ 
ಕಾರ್ಯ ಪಾನೀಯ ನಿಷೇಧವನ್ನಲ್ಲ; ಸರಕಾರದ ಪೂರ್ಣ ಅಧೀನದಲ್ಲಿರುವ 
ಪಾನದಂಗಡಿಗಳನ್ನು ನಿಲ್ಲಿಸುವುದು. ಅಂಗಡಿ ಮಾಲೀಕರಿಗೆ ವರುಷ ವರುಷವೂ 
ಸರಕಾರದಿಂದ ದೊರಕುವ ಶಾಸನಬದ್ಧ ರಕ್ಷಣೆಯಲ್ಲದೆ ಬೇರೆ ಏನೂ ಇಲ್ಲ. ಪ್ರತಿಯೊಬ್ಬ 


ಸಮಾಜಧರ್ಮ - 243 


ಪಾನದಂಗಡಿ ಮಾಲೀಕನೂ ಮುಂದಿನ ವರುಷ ತನಗೆ ಸರಕಾರ ಕೊಟ್ಟಿರುವ ಅನುಜ್ಞೆ 
ಮುಂದುವರಿಸಲ್ಪಡಲಾರದೆಂದೂ ತಿಳಿದಿದಾನೆ. ಅವನು ಹೆಂಡ ಮಾಡುವ ಅನುಜ್ಞೆ 
ಪಡೆದಿದ್ದರೆ, ಅದು ಪ್ರತಿ ವರುಷವೂ ನವೀಕರಿಸಲ್ಪಡುವುದರಿಂದ ಹರಾಜಿನಲ್ಲಿ ಹೆಚ್ಚು 
ಸವಾಲನಿಂದ ತನ್ನ ಹಕ್ಕನ್ನು ಕಳೆದುಕೊಳ್ಳಬಹುದು. ಆದುದರಿಂದ ಈ ಮಾರಾಟದ 
ಅನುಜ್ಞೆ ಹೊಂದಿದವರು, ಅನುಜ್ಞೆಯಲ್ಲಿ ಕಾಣಿಸಿದ ಕಠಿನ ಷರತ್ತುಗಳಿಗೆ 
ಬದ್ಧರಾಗಿವುದಲ್ಲದೆ, ವರುಷ ಮುಗಿಯುತ್ತಲೇ ಅವರ ಹಕ್ಕೂ ಮುಗಿಯುತ್ತದೆ. ಹೆಂಡ 
ಮಾಡುವ ಹಕ್ಕನ್ನೂ ಕೊಡುವ ರಹದಾರಿಯನ್ನು ನಿಲ್ಲಿಸುವ ಶಾಸನವು-ಸಮರ್ಥ 
ಪ್ರಭುತ್ವ, ಜನತೆಯ ಸಾಮಾನ್ಯ ಒಳಿತಿಗಾಗಿ ಮಾಡುವ ಕಾರ್ಯವಾದರೂ ಇಷ್ಟೆ ಕುಡುಕನಿ 
ದೊರಕುವ ಸೌಲಭ್ಯವನ್ನು ಅಥವಾ ಆಕರ್ಷಣೆಯನ್ನು- ಔಷಧಿಯ ರೂಪದಲ್ಲಿ 
ಬಿಟ್ಟು ಬೇರಾವ ರೂಪದಲ್ಲಿಯೂ ಅದನ್ನು ಕೆಡುಕೆಂದು ಪರಿಗಣಿಸುವುದರಿಂದ 
ತೆಗೆದುಹಾಕುವುದು. 

ಆಸಹಕಾರ ಚಳುವಳಿಯ ಕಾಲದಲ್ಲಿಯೇ. ನಿಷೇಧಕ ಶಾಸನ ಮಾಡುವುದಕ್ಕೆ 
ಪ್ರಭುತ್ತಗಳನ್ನು ಒತ್ತಾಯಮಾಡುವ ಪ್ರಯತ್ನವೂ ನಡೆಯಿತು. ಎಲ್ಲ ಪ್ರಭುತ್ವಗಳೂ 
ಧನಾಭಾವದ ಕಾರಣವನ್ನು ಮುಂದಿಟ್ಟವೇ ಹೊರತು ಅಂಗಡಿಗಳ ಮೂಲಕ ಪಣಜೆಗಳಿಗೆ 
ಹೆ೦ಂಡವನ್ನು ಒದಗಿಸುವ ಹಕ್ಕಿಗೆ ವಿರೋಧವಾಗುತ್ತದೆಂಬ ಸೊಲ್ಲೇ ಎತ್ತಲಿಲ್ಲ. ಒಬ್ಬ 
ಮಂತ್ರಿಯಂತೂ ಪಾನೀಯ ಮಾರಾಟದಿಂದ ಬರುವ ಆದಾಯವನ್ನು ಬೇರಾವ 
ವಿಧಾನದಿಂದಾದರೂ ನಾ ಕೂಡಿಸಿಕೊಡುವ ಸಹಾಯ ನೀಡುವುದಾದರೆ, ಅದನ್ನು 
ತತ್‌ಕ್ಷಣ ನಿಲ್ಲಿಸುವುದಾಗಿ ನನಗೆ ತಿಳಿಸಿದರು. ಆದಾಯ ಹೋಗುತ್ತದೆಂಬ 
ಕಾರಣದಿಂದಲೇ ಈ ಸುಧಾರಣೆ ಕಾರ್ಯ ರೂಪಕ್ಕೆ ಬರಲು ನಿಧಾನವಾಗಿದೆ ಎಂಬುದು 
ಬಹಿರಂಗವಾದ ಗುಟ್ಟು ; ಎಂದರೆ, ಆದಾಯ ಹುಟ್ಟಿಸಿಕೊಳ್ಳುವುದಕ್ಕೆ ಕುಡಿತದ 
ಕರಾಳ ಇತಿಹಾಸವಂತೂ ಈ ಮಾತಿನ ಸತ್ಯಕ್ಕೆ ಸಾಕ್ಷೀಭೂತವಾಗಿದೆ. 

ವೈಯಕ್ತಿಕ ಸ್ವಾತಂತ್ರ್ಯದ ಮಾತನಾಡುವವರಿಗೆ ಭಾರತದ ನಿಜ ಸ್ವರೂಪ ತಿಳಿಯದು. 
ಒಬ್ಬ ವ್ಯಕ್ತಿ ಪ್ರಭುತ್ವದಿ೦ದ ಕುಡಿತ ಸೌಲಭ್ಯದ ಹಕ್ಕನ್ನು ಕೇಳುವುದು ಹೇಗೋ ಅವನ 
ತೃಷ್ಣೆಯನ್ನು ಪೂರೈಸುವುದಕ್ಕೆ ಪ್ರಭುತ್ವ ಕುಲಟಿಯರನ್ನು ಒದಗಿಸಬೇಕೆಂದು ಕೇಳುವುದೂ 
ಹಾಗೆಯೇ. ನನ್ನ ಈ ಉದಾಹರಣೆಯಿಂದ ಮಿತಪಾನ ಮಾಡುವೆವೆಂದು 
ಹೆಮ್ಮೆಪಡುವವರಿಗೆ ಮನೋವ್ಯಥೆಯಾಗದೆಂದು ನಂಬಿದೇನೆ. ಈ ದೇಶದಲ್ಲಿ ಪಾಪ 
ಕೃತ್ಯಳನ್ನು ಶಾಸನಮಾಡಿ ಹತೋಟಿಯಲ್ಲಿಟ್ಟುಕೊಳ್ಳುವ ರೂಢಿ ನಮಗಿಲ್ಲ. ಜರ್ಮನಿ 
ಮುಂತಾದ ದೇಶಗಳಲ್ಲಿ ತಮ್ಮ ಶೀಲವನ್ನು ಮಾರಿಕೊಳ್ಳುವ ಹೆ೦ಗಸರಿಗೆ ರಹದಾರಿಯುಳ್ಳ 


244 - ಸಮಾಜಧರ್ಮ 


ಗೃಹಗಳೇ ಇರುತ್ತವೆ. ಈ ಕುಲಟಿಯರ ಗೃಹಗಳ ಮತ್ತು ಪಾನಗೃಹಗಳ ರಹದಾರಿಯನ್ನು 
ನಿಲ್ಲಿಸುವುದರಿಂದ ಆ ದೇಶಗಳಲ್ಲಿ ಉಂಟಾಗಬಹುದಾದಷ್ಟು ಪ್ರತಿಭಟನೆ ಬೇರೆ 
ಇನ್ನಾವುದಕ್ಕೆ ಆದೀತೋ, ನಾನರಿಯೆ. ಹೆಣ್ಣಿಗೆ ತನ್ನ ಸ್ಥಾನಗೌರವದ ಅರಿವಾದರೆ, 
ಆಕೆ ತನ್ನ ಶೀಲವನ್ನು ಮಾರಲು ನಿರಾಕರಿಸಿಬಿಡುವಳು. ತಮ್ಮ ಸ್ತ್ರೀತ್ವದ ಬಗೆಗೆ 
ಗೌರವಾಭಿಮಾನವುಳ್ಳ ಮಹಿಳೆಯರು ಈ ಶಾಸನ ಬೆಂಬಲಪಡೆದ ವೃಭಿಚಾರವನ್ನು 
ತೊಡೆದುಹಾಕಲು ಭೂಮ್ಯಂತರಿಕ್ಚಗಳನ್ನು ಒ೦ದು ಮಾಡಿಯಾರು. ಆಗ ವ್ಯಭಿಚಾರದಿಂದ 
ಜೀವನ ನಡೆಸುತ್ತಿದ್ದ ಸ್ವೈರಿಣಿಯರಿಗೂ ಅವರ ಅನುಬಂಧಿಗಳಿಗೂ ಬದುಕು 
ಕಷ್ಟವಾಯಿತೆಂದು ವಾದ ಮಾಡಲಾಗುವುದೇ? 
ಎಲ್ಲಿಯವರೆಗೆ ರಹದಾರಿ ಪಡೆದ ಕುಡಿತದಂಗಡಿಗಳು ಇರುವುವೋ ಮತ್ತು 
ಕುಡುಕರನ್ನು ದುರ್ಮಾರ್ಗಕ್ಕೆ ಸೆಳೆಯುವುವೋ ಅಲ್ಲಿಯವರೆಗೆ ಸುಧಾರಕರು 
ಪರಿಣಾಮಕಾರಿಯಾಗುವಂತೆ ಕೆಲಸಮಾಡಲು ಸಾಧ್ಯವಿಲ್ಲವೆಂದು ನನ್ನ ವಾದ. 
(ಹರಿಜನ: ೧೭-೬-೩೯) 


ಶಿಕಣಕೆ ಮುಂಚೆ ಶಾಸನ 
2 ೮ 


ಬರ್ಮಾದೇಶದ ಕ್ರೆ ಸ ಮಹಿಳಾ ಮಿತಪಾನ ಸಂಘದವರು ಗಾಂಧೀಜೀ ರಂಗೂನಿಗೆ 
ಭೇಟಿಕೊಟ್ಟ ಅವಕಾಶವನ್ನು ಉಪಯೋಗಿಸಿಕೊಂಡು, ಸಂಘದ ಸಭೆಯನ್ನದ್ದೇಶಿಸಿ 
ಭಾಷಣಮಾಡಲೇರ್ಪಡಿಸಿದ್ದರು. ಸಭಾಧ್ಯಕ್ಷತೆ ವಹಿಸಿದ್ದ ಮಿಸ್‌. ಮೇ. ಮಾಕ್‌ ಅವರು, 
ಗಾಂಧೀಜೀಯನ್ನು ಸ್ವಾಗತಿಸುತ್ತಾ ತಮ್ಮ ಸಂಸ್ಥೆಪಾನ ನಿರೋಧ ಶಾಸನಕ್ಕೆ ಮುಂಚೆ 
ಶಿಕ್ಷಣ ಆವಶ್ಯಕವೆಂಬುದನ್ನು ಅರಿತಿದೆ ಎಂದೂ, ಅದರಿಂದ ಶಾಸನವು 
ಪರಿಣಾಮಕಾರಿಯಾಗುವುದೆಂದೂ ತಿಳಿಸಿದರು. ಆದುದರಿಂದ ಬರ್ಮಾದೇಶದ ವಿವಿಧ 
ಕುಲಗಳ ಪ್ರಾಪ್ತವಯಸ್ಕರ ಜನಕ್ಕೆ ಪೂರ್ಣವಾಗಿ ಪಾನವನ್ನು ತ್ಯಜಿಸುವ ಆವಶ್ಯಕತೆಯನ್ನು 
ಕುರಿತು, ವ್ಯಕ್ತಿಗಳು ತೀವ್ರ ಶೈಕ್ಷಣಿಕ ಚಳುವಳಿಯೊಂದನ್ನು ನಡೆಸಬೇಕೆಂಬ ಸಲಹೆಯನ್ನು 
ನೀಡಿದರು. ಏಕೆಂದರೆ, ಉತ್ತೇಜವವೇ ದೊರಕದೆ ಹೋದರೆ ಯಾವ ಅಂಗಡಿಯೂ 
ಬಹುಕಾಲ ಬಾಳಲಾರದು. | 

ಗಾಂಧೀಜೀ, ತಮ್ಮ ಉತ್ತರವೀಯುತ್ತಾ ಹೀಗೆ ನುಡಿದರು : “ತಾಯೀ, ನೀವು : 
ಜನತೆಯ ಮಧ್ಯೆ ಒಂದು ಶೈಕ್ಷಣಿಕ ಚಳುವಳಿಯೇ ನಡೆದರೆ ಅದರ ಪರಿಣಾಮವಾಗಿ 
ಕುಡಿತದ ಅಭ್ಯಾಸವಿರುವ ಜನ ಕುಡಿತದ ಅಂಗಡಿಗಳಿಗೆ ಹೋಗುವುದನ್ನೇ 
ನಿಲ್ಲಿಸುವರೆಂದೂ, ಕುಡಿತದ ಅಂಗಡಿಗಳೇ ಇಲ್ಲವಾಗುವುವೆ೦ದೂ ಸೂಚನೆ ಮಾಡಿದಿರಿ. 
ನಿಮ್ಮ ಅಭಿಪ್ರಾಯವನ್ನು ವಿರೋಧಿಸದೆ, ನನ್ನ ಅನುಭವಗಳನ್ನು ನಿಮ್ಮ 
ಮುಂದಿಡಬೇಕೆಂದಿದೇನೆ. 


ಸಮಾಜಧರ್ಮ - 245 


ದಕ್ಷಿಣ ಆಫ್ರಿಕಾದ ಪರಿಸ್ಥಿತಿ 


“ಪಾನ ನಿರೋಧದ ಬಗೆಗೆ ನನ್ನ ಕಾರ್ಯ ೧೮೯೩ ರ ವೇಳೆಗೇ, ನಾನು ದಕ್ಷಿಣ 
ಆಫ್ರಿಕಾಕ್ಕೆ ಹೋದಾಗಲೇ ಆರಂಭವಾಯಿತು. ನನ್ನ ಜನ, ನನ್ನ ಸ್ಪದೇಶೀಯರು, 
ಹೆಂಗಸರೂ ಸಹಾ-ಯಾರು ಭಾರತದಲ್ಲಿ ಕುಡಿಯುವ ಯೋಚನೆಯನ್ನೂ ಮಾಡರೋ 
ಅಂಥವರು-ಕುಡಿಯುವ ಪದ್ಧತಿಗೆ ತುತ್ತಾಗಿ, ಅದರ ಪರಿಣಾಮವಾಗಿ ತುಚ್ಚಜೀವನನ 
ನಡೆಸುತ್ತಿರುವುದನ್ನು ಕಂಡು ಅದೊಂದು ಮಹಾ ಪ್ರಯಾಸದ ಕಾರ್ಯವೆನಿಸಿತು 
ನನಗೆ ಆ ಸೀ ಪುರುಷರು ಪಾನನಿರೋಧವ ಮೇಲೆ ಉಪನ್ಯಾಸ ಕೇಳುವ ಸ್ಥಿತಿ 
ಯಲ್ಲಿರಲಿಲ್ಲ; "ವೈಯಕ್ತಿಕ ಬುದ್ಧಿವಾದವೂ ಅವರ ಮೇಲೆ ಪರಿಣಾಮ ಮಾಡುವಂತಿರಲಿಲ್ಲ. 
ಅವರಲ್ಲಿ ಚೀ: ಪೂರ್ಣವಾಗಿ ನಿಸಹಾಯಕರಂತೆಯೂ ಇತರರು ಆ ರೀತಿ 
ಭಾವಿಸಿಕೊ೦ಡಿರುವುದಾಗಿಯೂ ನನಗೆ ಕಂಡುಬಂದರು. ಯಾವ ಅಧಿಕಾರವೂ ಇಲ್ಲದ 
ವ್ಯಕ್ತಿ ಯಾವ ಯಾವ ಕಾರ್ಯಕ್ರಮ ಕೈಗೊಳ್ಳಬಹುದೋ ಅದನ್ನೆಲ್ಲ ನಾ ಕೈಗೊಂಡೆ. ಆ 
ಪ್ರಯತ್ನಗಳಿಗೆ ಕಾಣಬಹುದಾದಂಥ ವಿಜಯ ದೊರಕಿತೆಂದು ಹೇಳಿಕೊಳ್ಳಲಾರೆ. ದಕ್ಷಿಣ 
.ಆಫಿಕಾ, ಒಕ್ಕೂಟ ಸರಕಾರವಾದ ಮೇಲೆ, ಒಂದು “ ಸಾರಾಯಿ ನಿಯೋಗ "ವು 
(Liguer Commission) ಏರ್ಪಟ್ಟಿತು. ನಾನೂ ಆ ನಿಯೋಗದ ಮುಂದೆ ಸಾಕ್ಷ್ಯ 
ನುಡಿದೆ. ಆದರೆ, ಆ ನಿಯೋಗದಿ೦ದಲೂ ಏನೂ ಪ್ರಯೋಜನವಾಗಲಿಲ್ಲವೆಂಬುದನ್ನು 
ವ್ಯಸನದಿ೦ದ ಹೇಳಬೇಕಾಗಿದೆ. ಇಂದಿಗೂ ದಕ್ಷಿಣ ಆಫ್ರಿಕಾದ ಸ್ಥಿತಿ ಹಾಗೆಯೇ 
ವಿಚಿತ್ರವಾಗಿಯೂ ವ್ಯತಿಕ್ರಮವಾಗಿಯೂ ಇದೆ. ಸಾರಾಯಿ ಇಟ್ಟುಕೊಳ್ಳುವುದಕ್ಕೂ ಮತ್ತು 
ಕುಡಿಯುವುದಕ್ಕೂ ಸಂಬಂಧಿಸಿದಂತೆ ಮೂರು ಪ್ರತ್ಯೇಕಬಗೆಯ ನಿರ್ಬಂಧಗಳೆವೆ. 
ಬ೦ಟ೦ಗಳೂ, ರುೂಲೂಗಳೂ ತಮ್ಮೊಂದಿಗೆ ಸೀಸೆಗಳನ್ನು ತೆಗೆದು ಕೊ೦ಡು 
ಹೋಗುವುದಕ್ಕೂ, ಕ್ಯಾಂಟೀನುಗಳಲ್ಲಿ ಪಡೆಯುವುದಕ್ಕೂ ಅವಕಾಶವಿಲ್ಲ. ಆದರೂ 
ಅವರು ಕುಡಿಯುತ್ತಾರೆ. ಭಾರತೀಯರೂ ಸೀಸೆಗಳನ್ನು ತೆಗೆದುಕೊ೦ಡು ಹೋಗಲು 
ಅವಕಾಶವಿಲ್ಲ. ಆದರೆ ಕ್ಯಾಂಟೀನುಗಳಲ್ಲಿ ಅವರು ಅಪೇಕ್ಷಿಸಿದಷ್ಟು ಕುಡಿಯಬಹುದು. 
ಇದರ ಪರಿಣಾಮ, ಮುಖ್ಯವಾಗಿ ಸ್ತ್ರೀಯರ ಮೇಲೆ, ನಾ ವಿವರಿಸಿದಂತೆ ಆಗಿದೆ. 
ಶ್ವೇತವರ್ಣೀಯನಂತೂ ಸರ್ವಸ್ಥತರಿತ್ರ, ಅವನಿಗೆ ಸಂಬಂಧಿಸುವ ಕೆಲವರಂತೂ 
RNG ಮತ್ತು PN ಕುಡಿತದ ಅಭಾ )ಸವನ್ನು ಶೋಷಣೆಮಾಡಿ ಹೇರಳ 
ಧನ ಸಂಗಹಮಾಡಿದಾರೆ. 


ಭಾರತದಲ್ಲಿ ಆದುದೇನು? 


“ಅನಂತರ ನಾನು ಭಾರತಕ್ಕೆ ಬಂದೆ. ಅಲ್ಲಿನ ಸ್ಥಿತಿ ದಕ್ಷಿಣ ಆಫೀಕಾದ ಸ್ಥಿತಿಗಿಂತ 
ಒಂದು ವಿಧದಲ್ಲಿ ವ್ಯತ್ಯಾಸವಿದ್ದರೂ, ಸಮಸ್ಯೆ ಮೂಲತಃ ಒಂದೇ ಇರುವಂತೆ 


246 - ಸಮಾಜಧರ್ಮ 


ಕಂಡುಬಂದಿತು. ನಿಮಗೆ ಗೊತ್ತಿರುವಂತೆ ೧೯೨೦-೨೧ ರಲ್ಲಿ ಪಾನನಿರೋಧಕ್ಕಾಗಿ 
ಒಂದು ಬಿರುಸಾದ ಚಳುವಳಿ ನಡೆಯಿತು. ಆ ಸಮಯದಲ್ಲಿ ದೇಶದ ಎಲ್ಲ ಪಾನ 
ನಿರೋಧ ಸಂಸ್ಥೆಗಳಿಂದಲೂ ಹೃತ್ಪೂರ್ವಕ ನೆರವು ದೊರೆತಿದ್ದರೆ ನಮಗೆ ಪೂರ್ಣ 
ಜಯ ದೊರಕುತ್ತಿತೆಂದು ನಾ ಹೇಳಿದರೆ ನೀವು ಅನ್ಯಥಾ ಭಾವಿಸಲಾರಿರೆಂದು 
ನಂಬಿದ್ದೇನೆ. ನೀವು ಭಾರತದಲ್ಲಿ ನಡೆದ ಪಾನ ನಿರೋಧ ಚಳುವಳಿಯ ಇತಿಹಾಸವನ್ನು 
ಎಚ್ಚರಿಕೆಯಿಂದ ಓದಿದರೆ, ಸರಕಾರದ ವರದಿಗಳಿಂದಲೇ, ಅದು ಪೂರ್ಣ ಜಯದ 
ಹತ್ತಿರಹತ್ತಿರ ನಡೆದಿತ್ತೆಂದು ವಿದಿತವಾಗುತ್ತದೆ. ಅನೇಕ ಸಾರಾಯಿ ಅಂಗಡಿಗಳು 
ಪೂರ್ಣವಾಗಿ ನಿಂತೇ ಹೋಗಿದ್ದವು. ಅಸ್ಸಾಮಿನಲ್ಲಿ ನೂರಾರು ಆಫೀಮಿನ ಅಂಗಡಿಗಳು 
ತ್ಯಜಿಸಲ್ಪಟ್ಟಿದ್ದವು. ಅನಂತರ ದುರಂತದ ಅಧ್ಯಾಯ ಆರಂಭವಾಯಿತೂ. ಅದು ಸರಕಾರದ 
ದಮನಕಾರ್ಯ. ಅದೊಂದು ಅಪಮಾನಕರ ಹಾಗೂ ವ್ಯಸನ ಕರ ಪ್ರಸಂಗ. ಚಳುವಳಿಗೆ 
ರಾಜಕೀಯ ಬಣ್ಣವಿತ್ತೆಂಬ ಕಾರಣದಿಂದಲೇ ಮೂಲಭೂತವಾಗಿ ನೈತಿಕ ಸ್ವರೂಪದ 
ಚಳುವಳಿಗೆ ಪಾನ ನಿರೋಧ ಸಂಘಗಳು ನೆರವು ನೀಡದಿರಬೇಕಾಗಿರಲಿಲ್ಲ. 
ಎಷಾದಕರವಾದರೂ. ಸ್ವಾರಸ್ಯವಾಗಿರುವ ಈ ಚರಿತ್ರೆಯನ್ನು ನಿಮಗೆ ಹೇಳಿದುದಕ್ಕಾಗಿ 
ನೀವು ಕ್ಷಮಿಸುವಿರೆಂದು ನಂಬಿದೇನೆ. ಸರಕಾರದ ದಮನ ನೀತಿ ಹೀಗಾಯಿತು. 
ಬಿಹಾರ, ಅಸ್ಸಾಂ, ಮತ್ತು ಮಧ್ಯ ಪ್ರಾಂತಗಳಲ್ಲಿ ಸರಕಾರದ ಆದಾಯ ತತ್‌ಕ್ಷಣ 
ತಂಬ ಕಮ್ಮಿಯಾಯಿರು. ಆತ್ಮಶುದ್ಧಗಾಗಿ ಒಂದು ಭಾವ ಲಹರಿ, ಆಕಾಂಕ್ಷೆ. ತೀವ್ರ 
ಆಸೆ ಉದ್ಭವವಾಯಿತು, ಆ ತೀವ್ರ ಆಸೆ ಹೇಗೆ ಬಂದಿತೋ ನಾನರಿಯೇ- 
ದೈವೀಮಾಯೆಯನ್ನು ನಾವು ಯಾವಾಗಲೂ ಅರಿಯಲಾರೆವು. ಆದರೆ, ರಾಜಕೀಯ 
ಚಳುವಳಿಯೂ ಆತ್ಮ ಶುದ್ಧಿಯ ಚಳುವಳಿಯಾಯಿತು. ಆ ಪ್ರವಾಹದಲ್ಲಿ ಸಾವಿರಾರು 
ಜನ ಸಾರಾಯಿ ಮತ್ತು ಆಫೀಮು ಅ೦ಗಡಿಗಳನ್ನು ಪಿಕೆಟ್ಟ ಮಾಡುವ 
ಸ್ವಯಂಸೇವಕರಾದರು. ಕುಡಿತದ ಅ೦ಗಡಿಗಳನ್ನು ವರ್ಜಿಸುವುದು ತಮ್ಮ ಕರ್ತವ್ಯವೆಂದು 
ಪ್ರಜೆಗಳೂ ಅರ್ಥಮಾಡಿ ಕೊಂಡರು. ಸರಕಾರ ತನ್ನ ದಮನಕಾರ್ಯವನ್ನು ಆರಂಭಮಾಡಿ, ' 
ಸಾವಿರಾರು. ಸರಕಾರ ಸ್ವಯಂಸೇವಕರನ್ನು ಕುಡಿತ ಮತ್ತು ಅಫೀಮು ಅಂಗಡಗಳನ್ನು 
ಪಿಕೆಟ್ಟ ಮಾಡಿದ ತಪ್ಪಿಗಾಗಿ ಜೈಲಿಗೆ ಹಾಕಿತು. ಇದರ ಪರಿಣಾಮವಾಗಿ ಒಮ್ಮೆ ಬರಿದಾಗಿ 
ಹಾಳು ಸುರಿಯುತ್ತಿದ್ದ ಸಾರಾಯಿ ಮತ್ತು ಅಫೀಮು ಅಂಗಡಿಗಳ ಮಾಲೀಕರು, 
ಬಹುಶಃ ೧೯೨೦-೨೧ಕ್ಕೆ ಹಿಂದೆ ಮಾಡುತ್ತಿದ್ದ ವ್ಯಾಪಾರಕ್ಕಿಂತ ಈಗ ಹಚ್ಚಾಗಿ ವ್ಯಾಪಾರ 
ಮಾಡುತ್ತಿರಬಹುದೆನಿಸುತ್ತದೆ ನನಗೆ. 


ಸಮಾಜಧರ್ಮ - 247 


ಶಿಕ್ಷ ಣಕ್ಕಿಂತ ಮುಂಚೆ ಶಾಸನ 


ಈ ಕಥಯಿಂದ ಭಾರತ ಮತ್ತು ಬರ್ಮಾದೇಶಗಳಲ್ಲಿ ಅರಿಯಬಹುದಾದ ನೀತಿ 
ಎ೦ದರೆ, ಶಾಸನವು ಶೈಕ್ಷಣಿಕೆ ಪ್ರಚಾರದ ಜೊತೆಜೊತೆಯಲ್ಲಿಯೇ, ಒಂದು ವೇಳೆ 
ಮುಂಚೆ ಆಗದಿದ್ದರೆ, ನಡೆಯಬೇಕೆಂಬುದು. ಬರ್ಮಾ ದೇಶದಲ್ಲಿ ಪಾನದ ಸಮಸ್ಯೆ 
ಹೇಗಿದೆ. ಎಂಬುದನ್ನು ನಾನು ಅರಿಯಲು ಇಚ್ಛೆ ಹೊದಿದ್ದರೂ, ಅರಿಯಲು 
ಸಾಧ್ಯವಾಗಿಲ್ಲ. ಬರ್ಮೀಯರ ಸಂಪರ್ಕ ಹೊಂದಿದಾಗಿನಿಂದ ಇದನ್ನು ಅರಿಯಲು 
ನಾನು ಪ್ರಯತ್ನಿಸುತ್ತಿದೇನೆಂದು ಭರವಸೆ ನೀಡಬಲ್ಲೆನಾದರೂ, ಬರ್ಮಿ ಗೆಳೆಯರಿಂದ 
ಇದನ್ನು ಅರಿಯಲು ಯತ್ನಿಸುತ್ತಿದ್ದರೂ, ಕೇವಲ ಎರಡನೆಯವರ ಅನುಭವದ 
ಆಧಾರದಿಂದಲೇ ಹೇಳಬೇಕು. ಆದರೆ, ಭಾರತದ ಬಗೆಗೆ ಮಾತ್ರ ಸ್ವಾನುಭವದಿಂದ 
ನುಡಿಯ ಬಲ್ಲೆ. ಶ್ರೀಮಂತ ವರ್ಗದಲ್ಲಿ ಕುಡಿತವು ಒಂದು ಅಭ್ಯಾಸವಾಗಿಲ್ಲವೆಂದು 
ಸ್ವಂತ ರುಜುವಾತು ಕೊಡಬಲ್ಲ. ಮಧ್ಯಮ ದರ್ಜೆಯ ವ್ಯಕ್ತಿಯಲ್ಲಂತೂ ಖಂಡಿತ 
ಇದು ಅಭ್ಯಾಸವಲ್ಲ ಕೇವಲ ಕಾರ್ಮಿಕ ವರ್ಗ, ಅದರಲ್ಲಿಯೂ, ಗಿರಣಿ ಕಾರ್ಮಿಕರಿಗೆ 
ಅದು ಪರಿಮಿತವಾಗಿದೆ, ಇದೊಂದು ಸ್ವಾರಸ್ಯವಾದ ವಿಷಯ. ಗಿರಣಿಗಳಲ್ಲಿ 
ಕೆಲಸಮಾಡುತ್ತಾರೆ; ದಕ್ಷಿಣ ಆಫ್ರಿಕಾಕ್ಕೆ ವಲಸೆ ಹೋಗುವುದಕ್ಕೆ ಮುಂಚೆ ಕುಡಿಯದಿದ್ದ 
ಜನ, ಅಲ್ಲಿಗೆ ಹೋದ ಮೇಲೆ ಕುಡಿಯುವ ಅಭ್ಯಾಸ ಮಾಡಿದಂತೆ? ಇದಕ್ಕೆ ಉತ್ತರ, 
ಅಲ್ಲಿನ ಬಲವತ್ತರವಾದ ದುಷ್ಟಸೆಳೆವಿನ ಸನ್ನಿವೇಶ. ಅದಕ್ಕೆ ಅವರು ತುತ್ತಾಗಿ ಬಿಡುತ್ತಾರೆ. 
ಹೀಗೆ ಈ ಅಭ್ಯಾಸಕ್ಕೆ ತುತ್ತದ ಜನರೂ ತಮ್ಮ ಅಭ್ಯಾಸಸರಿ ಎಂದು ಹೇಳುವುದಿಲ್ಲ 
ಅದರ ಬಗೆಗೆ ಅವರು ನಾಚಿಕೆಯನ್ನೇ ಪಡುತ್ತಾರೆ. ಅದರ ಎಷಯವಾಗಿ ನೀವು 
ಅವರೊಡನೆ ಮಾತನಾಡಿದರೆ ಅವರು ತಾವು ಕಾರ್ಮಿಕ ವರ್ಗದವರೆಂದೂ, 
ನಿಸ್ಸಹಾಯಕರೆಂದೂ ಉತ್ತರ ವೀಯುತ್ತಾರೆ. ಅನೇಕ ಬಗೆಯ ಸುಳ್ಳನ್ನು ಹೇಳಿ ನಮ್ಮನ್ನು 
ವಂಚಿಸಲು ಅವರು ಯತ್ನಿಸುತ್ತಾರೆ. ಇಷ್ಟಾದರೂ ತಮ್ಮ ಅಭ್ಯಾಸಕ್ಕೆ ಅವರು ನಾಚಿಕೆ 
ಪಡುತ್ತಾರೆ. ಯೂರೋಪಿನಲ್ಲಾದರೋ ನೀವು ನನ್ನ ಭೇಟಿಗೆ ಬಂದಾಗ ನಾನು 
ಕುಡಿತವನ್ನು ಸಹಿಸದಿದ್ದರೆ ಅದು ಅಸಭ್ಯತೆಯೆಂದು ಪರಿಗಣಿಸಲಡುತ್ತದೆ. ನಾನು 
ಇಂಗ್ಲೆಂಡಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ, ಗೆಳೆಯರ ಕುಡಿತವನ್ನು ನಾ ಸಹಿಸದಿದ್ದುದರಿಂದ 
ಅದು ನನ್ನನ್ನು ಕಿರಿಕಿರಿ ಸ್ಥಿತಿಗೆ ಈಡು ಮಾಡುತ್ತಿದ್ದಿತು. ಆದರೆ, ಭಾರತದಲ್ಲಿ ಹಾಗಿಲ್ಲ. 
ಆದುದರಿಂದ ಶಾಸನಕ್ಕೆ ಮುಂಚೆ ಶಿಕ್ಷಣವು ಈ ದುಷ್ಟ ಪದ್ಧತಿಯೊಂದಿಗೆ ಎಂದಿಗೂ 
ಸರಿತೂಗದು. ಅಪಾರ ಆದಾಯ ಬರುತ್ತದೆಂಬ ದೃಷ್ಟಿಯಿಂದಲೇ ಪಾನ ಈ 
ಆದಾಯವನ್ನು ತ್ಯಜಿಸಲಾರೆವು. ಇದಕ್ಕಾಗಿ ಶಿಕ್ಷಣ ಕಾರ್ಯವೇ ನಡೆಯಬೇಕು.” 


248 - ಸಮಾಜಧರ್ಮ 


ಆದುದರಿಂದ ಪಾನ ನಿರೋಧ ಕಾರ್ಯದಲ್ಲಿ ಆಸಕ್ತಿ ಹೊಂದಿರುವ ಮಹಿಳೆಯರಾದ 
ನೀವು ಧೈರ್ಯವುಳ್ಳವರಾಗಬೇಕೆಂದು ನಿಮಲ್ಲಿ ಬಿನ್ನ ಯಿಸುತ್ತೇನೆ. ನಾನು ಹೇಳಿದುದನ್ನೇ 
ವೇದಾವಾಕ್ಯವೆಂದು ನೀವು ಪರಿಗಣಿಸ ಬೇಕಾಗಿಲ್ಲ. ನೀವೇ ಸತ್ಯಪರೀಕ್ಷೆ ಮಾಡಿ; ನಿಮ್ಮ 
ಈ ಪರೀಕ್ಷಣದಿಂದ ನಾನು ಹೇಳಿದುದು ನಿಮಗೆ ನಿಜವೆಸ ದಿದರೆ ಆಗ "ನೀವು ಪೂರ್ಣ 
ಪಾನ ನಿಷೇಧವನ್ನು ನಿಮ್ಮ ಪವಿತ್ರ ಕರ್ತವ್ಯವಂದು ಭಾವಿಸಿ, ಬಿರುಗಾಳಿಯಂತೆ 
ತೀವ್ರತರ ಚಳುವಳಿಯನ್ನು ಆರಂಭಿಸಿ. ಟಾ ಇಷ್ಟವಾದ ಕಾರ್ಯವೇ; ಏಕೆಂದರೆ, 
ಪಾನದ ಕೆಡುಕಿನಿ೦ದ ಉ೦ಟಾದ ಹಕ್ಕು ಆಡಳಿತ ನಡೆಸುವವರಿಗೆ ಸೇರುತ್ತದೆ. 


ಸುಧಾರಕನ ಸ್ಥಾನ 


ನೀವು ಈ ವಿಷಯವನ್ನು ಆಡಳಿತಗಾರರೊಂದಿಗೆ ಚರ್ಚಿಸಿದರೆ ಅವರು ಎಲ್ಲ 
ಬಗೆಯ ಕಥೆಗಳನ್ನೂ ಹೇಳಿ, ಎಲ್ಲ ಬಗೆಯ ಕಷ್ಟಗಳನ್ನೂ ತಂದೊಡ್ಡಿ, ಶಾಸನ 
ಅಸಾಧ್ಯವಾಗುವುದೆನ್ನುವರು. ಈ ಕಷ್ಟಗಳನ್ನು ನೀವು ನಂಬಬೇಡಿ. ಕಮ್ಮಿ ಬೀಳುವ 
ಆದಾಯವನ್ನು ತುಂಬುವುದರ ಹೊರತು ಬೇರಾವ ಕಷ್ಟವೂ ಇಲ್ಲ. ನೀವೂ ನಾನೂ 
ಈ ದುಷ್ಟ ಪದ್ಧತಿಯನ್ನು ತೊಡೆದುಹಾಕಬೇಕೆಂದು ಮನಸ್ಸು ಮಾಡಿದರೆ, ಅದು 
ಶಾಸನದಿಂದಲೇ ಆಗಬೇಕಾದರೆ, ಆಗ ಕಮ್ಮಿ ಬೀಳುವ ಆದಾಯ ತೊಂದರೆಯನ್ನು 
ಪರಿಹರಿಸಿಕೊಳ್ಳುವುದಕ್ಕೆ ಸರಕಾರ ಉಪಾಯ ಹುಡುಕಲೇಬೇಕಾಗುತ್ತದೆ. ಕಮ್ಮಿಬೀಳು 
ಆದಾಯವನ್ನು ತುಂಬುವುದಕ್ಕೆ ಮಾರ್ಗ ಸೂಚಿಸಿರೆಂದು ನಮ್ಮನ್ನೇ ಕೇಳುವುದು 
ಅದಕ್ಕೆ ಯುಕ್ತವಲ್ಲ. ಅದು, ಕೊಳಕು ಕೈಯ ಮನುಷ್ಯನೊಬ್ಬ ನಿಮ್ಮ ಬಳಿಗೆ ಬಂದು 
ಕೈ ಶುದ್ದಮಾಡೆಂದು ಕೇಳಿಕೊಂಡಂತಾಗುತ್ತದೆ. ಹೇಗಿದ್ದರೂ, ಪಿಕೆಟಿಂಗ್‌ ಮಾಡುವ 
ಪ್ರಶ್ನೆ ಏಳುತ್ತದೆ. ಸರಿಯಾದ ವೇಳೆ ಬ೦ದಾಗ,- ಅದು ಬರಲೆಂದು ನಾನು 
ಪ್ರಾರ್ಥಿಸುತ್ತಿದೇನೆ-ಎಲ್ಲ ಸಾರಾಯಿ ಮತ್ತು ಅಫೀಮು ಅಂಗಡಿಗಳೂ ಪಿಕೆಟ್‌ 
ಮಾಡಲ್ಪಟ್ಟಾಗ, ನೀವೆಲ್ಲ ನೆರವು ನೀಡುವಿರೆಂದೂ, " ಅವನೊಬ್ಬ ಚಳುವಳಿಗಾರ, 
ನಾವು ಹೇಗೆ ಸಹಾಯ ಮಾಡೋಣ” ಎನ್ನುವುದಿಲ್ಲವೆಂದೂ ನಾನು ನಿರೀಕ್ಷಿಸುತ್ತೇನೆ. 
ಈಗಲೂ ಸೂರತ್‌ ಜಿಲ್ಲೆಯಲ್ಲಿ ಪಾನ ನಿರೋಧಕ್ಕಾಗಿ ಚಳುವಳಿ ನಡೆಯುತ್ತಿದೆ. 
ಅದಕ್ಕೆ ಕಾರಣ, ಒಳ್ಳೆಯ ಕಾರ್ಯಕರ್ತರು- ಸುಸಂಸ ತ ಕುಟುಂಬಗಳ ಸ್ತ್ರೀಯರೂ 
ಸೇರಿ "ದೀರರಂತೆ ಅಿತ್ನಪ ಣೆಗೆ ಸಿದ್ಧರಾಗಿದ್ದಾರೆ. ನಂಬಿಕ? ಅರ್ಹರೂ ಮತ್ತು. ಆಕ್ಷೇಪಕ್ಕೆ 
ಸಿಕ್ಕದವರೂ ಆದ a “6 ಸಿದ್ಧವಾದ ಕೂಡಲೇ ನಾವು ಚಳುವಳಿಯನ್ನು 
ದೇಶಾದ್ಯಂತ ಆರಂಭಿಸುತ್ತೇವೆ. ಅದು ಆರಂಭವಾದಾಗ, ಭಾರತದಲ್ಲೆಲ್ಲ ಪಿಕೆಟಿಂಗ್‌ 
ತಾನೇತಾನಾಗುತ್ತದೆ. ಆದರ ಪರಿಣಾಮ ಬಂಗಾಳಕೊಲ್ಲಿಯನ್ನೂ ದಾಟಿ, ಬರ್ಮಾ 


ಸಮಾಜಧರ್ಮ - 249 


ದೇಶಕ್ಕೂ ಆಗುವುದೆಂದು ನಾ ನಂಬಿದೇನೆ. ಆಗ ಬರ್ಮಾದೇಶದ ಗೃಹಸ್ಥರೂ 
ಗೃಹಿಣಿಯರೂ, ಇಷ್ಟಪಟ್ಟರೆ ಪಿಕೆಟಿಂಗ್‌ ನಡೆಸಬಹುದು. ಆಗ ಬರ್ಮಾದೇಶದ 
ಇದರಿಂದ ಸಕಾಲದಲ್ಲಿ ತಪ್ಪಿಸಿದಿದ್ದರೆ ವಿನಾಶದೆಡೆಗೆ ಹೋಗುತ್ತಿರುವ ಘನ 
ಜನಾಂಗವೊಂದನ್ನು-ಭಾರತವೂ ಸೇರಿ-ರಕ್ಷಿಸಲು ಸಾಧ್ಯವಾದೀತು. 

(ಯಂಗ್‌ ಇಂಡಿಯಾ: ೧೮-೪-೨೯) 


ಆಕ್ಷೆ ೇಪಗಳಿಗೆ ಉತ್ತರ 


ತತ್‌ಕ್ಷಣ ಪೂರ್ಣ ಪಾನ ನಿಷೇಧವನ್ನು ಆಚರಣೆಗೆ ತುರವುದಾದರೂ ಹೇಗೆ? 
ತತ್‌ಕ್ಷಣ” ಎಂದರೆ, ಎಂದರೆ, ೧೯೩೭ ರ ಜುಲೈ ಹದಿನಾಲ್ಕರಿಂದ, ಪ್ರಥಮ ಕಾಂಗ್ರೆಸ್‌ 
ಮಂತ್ರಿಮಂಡಲ ಅಧಿಕಾರ ಸ್ವೀಕಾರ ಮಾಡುವ ಸಮಯದಿಂದ ಮೂರು 
ವರುಷಗಳೂಳಗೆ ಪೂರ್ಣ ಪಾನ ನಿಷೇಧವನ್ನು ಆಚರಣಗೆ ತರವ ಬಗೆಗೆ ಒಂದು 
ಯೋಜನಾಬದ್ಧ ಘೋಷಣೆಯನ್ನು ಹೊರಡಿಸುವುದು ಎಂದು ನನ್ನ ಅಭಿಪ್ರಾಯ. 
ಎರುಡು ವರುಷಗಳೊಳಗೆ ಇದನ್ನು ಕಾರ್ಯ ತರಲು ಸಾಧ್ಯವೆಂದು ನನ್ನ ಯೋಚನೆ. 
ಆದರೆ ಆಡಳಿತದ ತೊಂದರೆಗಳ ಪರಿಚಯವಿಲ್ಲದುದರಿ೦ದ ಮೂರು ವರುಷ ಗಡುವು 
ಇಟ್ಟಿದೇನೆ. ಕಾಂಗ್ರೆಸ್ಸು ಸರಕಾರದ ಆದಾಯ ಪ್ರಶ್ನೆಯನ್ನು ಪ್ರಾಮುಖ್ಯತೆಯ ರಾಷ್ಟ್ರೀಯ 
ಸಮಸ್ಯೆಯನ್ನಾಗಿ ಮಾಡಿದರೆ, ಪಾನ ನಿಷೇಧವು ದೂರದ ಕೂಗಾಗಿಯೇ ನಿಂತೀತು. 

ಈ ಪಾನ ಮತ್ತು ಮಾದಕ ವಸ್ತಗಳಿಂದ ಬರುವ ಆದಾಯ ಅತ್ಯಂತ ಕೀಳು 
ತೆರಿಗೆಯ ವಿಧಾನವೆಂಬುದು ನೆನಪಿರಲಿ. ಎಲ್ಲ ತೆರಿಗೆಯೂ ಒಳ್ಳೆಯದೆನಿಸಬೇಕದರೆ, 
ತೆರಿಗೆ ಕೊಡುವವನಿಗೆ ಆವಶ್ಯಕ ಸೇವೆಗಳ ರೂಪದಲ್ಲಿ ಹತ್ತರಷ್ಟು ಹಿ೦ದಕ್ಕೆ ಕೊಡಬೇಕು 
ಸುಂಕವು, ಜನತೆ ತಮ್ಮ ನೈತಿಕ, ಮಾನಸಿಕ ಮತ್ತು ದೈಹಿಕ ನೀತಿಭ್ರಷ್ಟತೆಗೆ ತಾವೇ 
ಹಣವನ್ನು ಕೊಟ್ಟಹಾಗೆ ಮಾಡುತ್ತದೆ. ಅದನ್ನು ಸಹಿಸಲು ಪೂರ್ಣ ಆಶಕ್ತರಾದವರ 
ಮೇಲೆ ಅದೊಂದು ಹೆಣಭಾರವಾಗಿ ಪರಿಣಮಿಸುತ್ತದೆ. ಈ ಆದಾಯವು ಕಾಂಗೆಸ್‌ 
ವಿಶೇಷ ರೂಪದಲ್ಲಿ ಪ್ರತಿನಿಧಿಸುವ ಕೈಗಾರಿಕಾ ಕಾರ್ಮಿಕರಿ೦ದಲೂ ಮತ್ತು ವ್ಯಾವಸಾಯಿಕ 
ಕೂಲಿಕಾರರಿ೦ದಲೂ ಬಹುಮಟ್ಟಿಗೆ ಬರುತ್ತದೆಂದು ನಾ ನಂಬಿದೇನೆ. 

ಆದಾಯ ನಷ್ಟವಾಗುತ್ತದೆಂಬುದು ಕೇವಲ ತೋರಿಕೆ. ಎಂದರೆ ಕಾರಣವಾಗುವ 
ಈ ತೆರಿಗೆಯನ್ನು ತೆಗೆದುಹಾಕಿದರೆ, ಕುಡುಕ, ಎ೦ದರೆ, ತೆರಿಗೆ ಕೊಡುವವನು 
ಸಂಪಾದಿಸುವುದಕ್ಕೂ ಉತ್ತಮವಾಗಿ ವೆಚ್ಚ ಮಾಡುವುದಕ್ಕೂ ಸಹಾಯವಾಗುತ್ತದೆ. 
ಈ ಅಮೋಘ ಲಾಭದ ಜೊತೆಗೆ ರಾಷ್ಟ್ರಕ್ಕೆ ದೊಡ್ಡ ಪ್ರಮಾಣದ ಆರ್ಥಿಕ ಲಾಭವೂ 
ಆಗುತದೆ. 


250 - ಸಮಾಜಧರ್ಮ 


ಪಾನ ನಿಷೇಧವನ್ನು ನಾನು ಪ್ರಪ್ರಥಮ ವಿಷಯವಾಗಿ ಪರಿಗಣಿಸುವುದೇಕೆಂದರೆ, 
ಅದರ ಪರಿಣಾಮ ಕೂಡಲೇ ಸಿದ್ದಿಸುವಂಥದು. ಕಾಂಗೆಸ್‌ ಕಾರ್ಯಕರ್ತರು, ವಿಶೇಷವಾಗಿ 
ಮಹಿಳೆಯರು ಅದಕ್ಕಾಗಿ ರಕ್ತಧಾರೆ ಎರೆದಿದಾರೆ ನಾನು ಊಹಿಸಬಹುದಾದ ಎಲ್ಲ 
ಕಾರ್ಯಗಳಿಗಿಂತ ಇದೊಂದರಿಂದ ರಾಷ್ಟ್ರಗೌರವ ಅಧಿಕವಾಗುತ್ತದೆ. ಈ ಆರು ಪ್ರಾಂತಗಳನ್ನು 
ಉಳಿದ ಐದು ಪ್ರಾಂತಗಳು ಬಹಳಮಟ್ಟಿಗೆ ಅನುವರ್ತಿಸಿಯಾರು. ಕಾಂಗ್ರಸೇತರ 
ಮುಸಲ್ಮಾನ್‌ ಪ್ರಧಾನ ಮಂತ್ರಿಗಳೂ ಭಾರತವು ಕುಡಿತದ ದೇಶವಾಗಿರುವುದಕ್ಕಿಂತ, 
ಕುಡಿತವಿಲ್ಲದ ರಾಜ್ಯವಾಗಿರಬೇಕೆ೦ಬ ವಿಷಯದಲ್ಲಿ ಸಮಾನ ಆಸಕ್ತಿಯುಳ್ಳವರಾಗಿದಾರೆ. 

ಕಳ್ಳ ಭಟ್ಟಿಯನ್ನು ತಪ್ಪಿಸುವುದಕ್ಕೆ ಅಗಾಧ ವೆಚ್ಚವಾಗುತ್ತದೆಂಬ ಕೂಗು ಠಕ್ಕಿನ 
ಕೂಗಲ್ಲದಿದ್ದರೆ ವಿಜಾರಹೀನ. ಭಾರತವು ಅಮೇರಿಕವಲ್ಲ. ಅಮೇರಿಕದ ನಿದರ್ಶವನು. 
ನಮಗೆ ಸಹಾಯ ಮಾಡುವುದಕ್ಕಿಂತಲೂ ಅಡ್ಡಿಯನ್ನೇ ಒಡ್ಡುತ್ತದೆ. ಅಮೇರಿಕಾದಲ್ಲಿ 
ಕಡಿಯುವುದೆ೦ದರೆ ನಾಚಿಕೆ ಇಲ್ಲ; ಕುಡಿಯುವುದೇ ಒಂದು ರೂಡಿ. 
ಅಲ್ಪಸಂಖ್ಯಾತರಾದರೂ ದೃಢನಿಶ್ಚಯದಿಂದ ಕೂಡಿದವರಾಗಿ ತಮ್ಮ ನೈತಿಕ ಶಕ್ತಿಯನ್ನೆಲ್ಲ 
ಉಪಯೋಗಿಸಿ, ಅದು ಎಷ್ಟೇ ಕಮ್ಮಿ ಕಾಲ ಆಚರಣೆಯಲ್ಲಿದ್ದರೂ, ಪಾನ ನಿಷೇಧ 
ಶಾಸನಕ್ಕಾಗಿ ದುಡಿದ ಕೇಲವೆ ಅಮೇರಿಕನರು ಅತ್ಯಂತ ಗೌರವಕ್ಕೆ ಪಾತ್ರರು. ಅವರ 
ಪ್ರಯೋಗ ನಿಷ್ಠಲವೆಂದು ನಾ ಭಾವಿಸುವುದಿಲ್ಲ. ಮತ್ತೊಮ್ಮೆ ಹೆಚ್ಚು ಹುರುಪಿನಿ೦ದಲೂ 
ಉತ್ತಮ ಅನುಭವದಿಂದಲೂ ಅದು ಮತ್ತೊಮ್ಮೆ ಆರಂಭವಾಗುವುದಾದರೆ, ಅಮೇರಿಕದ 
ವಿಷಯದಲ್ಲಿ ನನಗೆ ಆಶಾಭಗ್ನತೆ ಇಲ್ಲ. ಭಾರತವು ಪಾನ ನಿಷೇಧವನ್ನು ಆಚರಣಗೆ 
ತಂದರೆ, ಅದು ಅಮೇರಿಕಾವನ್ನೂ ತೀವ್ರ ಗೊಳಿಸಲು ಸಾಧ್ಯವಾದೀತೆನೋ. ಜಗತ್ತಿನ 
ಭಾಗಗಳಿಗಿ೦ತಲೂ ಭಾರತದಲ್ಲಿ ಪಾನ ನಿಷೇಧವನ್ನು ಆಚರಣೆಗೆ ತಂದರೆ, ಅದು 
ಆಮೇರಿಕವನ್ನೂ ತೀವ್ರ ಗೊಳಿಸಲು ಸಾಧ್ಯವಾದೀತೇನೋ. ಜಗತ್ತಿನ ಭಾಗಗಳಿಗಿ೦ತಲೂ 
ಭಾರತದಲ್ಲಿ ಪಾನ ನಿಷೇಧವನ್ನು ಆಚರಣೆಗೆ ತರಲು ಸುಲಭ, ಏಕೆಂದರೆ, ಇಲ್ಲಿ 
ಕುಡುಕರ ಸಂಖ್ಯೆ ಬಹಳ ಕಡಿಮೆ. ಕುಡಿತವು ಸಾಮಾನ್ಯವಾಗಿ ಅಗೌರವವೆಂದೇ 
ಪರಿಗಣಿಸಲ್ಪಟ್ಟಿದೆ. ಕುಡಿವೆಂದರೇನೆಂಬುದನ್ನು ಅರಿಯದ ಲಕ್ಷೋಪಲಕ್ಷ ಜನವಿದಾರೆಂದು 
ನನ್ನ ನಂಬಿಕೆ. 

ಆದರೆ ಕಳ್ಳಭಟ್ಟಿ ಇಳಿಸುವುದನ್ನು ತಪ್ಪಿಸಲು ಇತರ ಅಪರಾಧಗಳನ್ನು ತಪ್ಪಿಸುವುದಕ್ಕಿಂತ 
ಹೆಚ್ಚು ವೆಚ್ಚ ಏಕೆ ಆಗಬೇಕು? ಕಳ್ಳಭಟ್ಟ ಇಳಿಸುವುದನ್ನು ನಾನು ತುಂಬ ಶಿಕ್ಷೆಗೆ 
ಗುರಿಪಡಿಸಿ, ನಿಶ್ಚಿಂತನಾಗುತ್ತೇನೆ. ಇಷ್ಟಾದರೂ ಸ್ವಲ್ಪಭಾಗ ಕಳ್ಳತನದಂತೆ ಸೃಷ್ಟಿಯ 
ಅಂತ್ಯದವರೆಗೂ ಹೋಗ ಬಹುದು. ಕಳ್ಳ ಭಟ್ಟಿ ಸ್ಥಾನಗಳನ್ನು ಕಂಡು ಹಿಡಿಯುವುದಕ್ಕಾಗಿ 
ಒಂದು ವಿಶೇಷ ಪಡೆಯನ್ನೇ ನಾನು ಏರ್ಪಡಿಸೆನು. ಆದರೆ ಕುಡಿದು ರಸ್ತೆ ಗಳಲ್ಲಿಯೂ 


ಸಮಾಜಧರ್ಮ - 251 


ಇತರ ಸಾರ್ವಜನಿಕ ಸ್ಥಳಗಳಲ್ಲಿಯೂ (ಶಾಸನಬದ್ಧ ರೀತಿಯಲ್ಲಿ) ಅವ್ಯವಸ್ಥೆಯ 
ರೀತಿಯಲ್ಲಿ ನಡೆದುಕೊಳ್ಳವುದು ಕಂಡುಬರದಿದ್ದರೂ, ಕುಡಿದು ಸಿಕ್ಕಿದವರಿಗೆ ಅಗಾಧ 
ದಂಡವನ್ನೋ ತಪ್ಪಿದರೆ, ಕುಡಿದು ತಪ್ಪುಮಾಡಿದವರು, ಹೆಣ್ಣಾಗಲೀ, ಗಂಡಾಗಲೀ 
ಪರಿವರ್ತನೆ ಹೊಂದುವವರೆಗೂ ಅನರ್ದಿಷ್ಟ ಕಾಲದ ತುರಂಗವಾಸವನ್ನೋ ವಿಧಿಸುವೆ. 

ಇದು ನಿಷೇಧಕ ಮಾರ್ಗ. ಪ್ರಧಾನವಾಗಿ ಮಹಿಳೆಯರಿಂದಲೇ ಏರ್ಪಟ್ಟ 
ಸ್ವಯಂಸೇವಕ ಸ೦ಘಗಳು ಕಾರ್ಮಿಕರು ವಾಸಿಸುವ ಪ್ರದೇಶಗಳಲ್ಲಿ ಕೆಲಸ ಮಾಡಬೇಕು. 
ಅವರು, ಕುಡಿತದ ಅಭ್ಯಾಸವಿರುವವರನ್ನು ಭೇಟಮಾಡಿ, ಅವರನ್ನು ಅದರಿಂದ ತಪ್ಪಿಸಲು 
ಯತ್ನಿಸಬೇಕು. ಕಾರ್ಮಿಕರಿಗೆ ಕೆಲಸಕೊಡುವವರು ಅವರ ಉಪಯೋಗಕ್ಕಾಗಿ ಅಗ್ಗವೂ 
ಆರೋಗ್ಯ ಕರವೂ ಆದ ಮನೋರಂಜಕ ಕ್ರಿಯೆಗಳನ್ನು ವಾಚನಾಲಯ ಮತ್ತು 
ವಿನೋದ ಮಂದಿರಗಳನ್ನೂ ಏರ್ಪಸಬೇಕು. ಕಾರ್ಮಿಕರು ಅಲ್ಲಿಗೆ ಹೋಗಿ ರಕ್ಷಣೆ, 
ಜ್ಞಾನ ಮತ್ತು ಆರೋಗ್ಯಕರ ಆಹಾರವನ್ನೂ, ಪಾನೀಯ ಮತ್ತು ಅಪಾಯವಿಲ್ಲದ 
ಎನೋದವನ್ನೂ ಹೊಂದುವಂತಿರಬೇಕು. 

ಹೀಗೆ, ಸ ನಿಷೇಧವೆಂದರೆ ಅದೊಂದು ಬಗೆಯ ರಾಷ್ಟ್ರೀಯ ವಯಸ್ಕರ 
ಶಿಕ್ಷಣವೇ ಆಗುತ್ತದೆ. ಅದು ಕೇವಲ ಕುಡಿತದ ಅಂಗಡಿಗಳನ್ನು ಮುಚ್ಚುವುದಲ್ಲ. 

ಹೊಸ ಅಂಗಡಿಗಳು ಆರಂಭವಾಗುಲವುದಕ್ಕೆ ಅನುಜ್ಞೆ ಕೊಡುವುದನ್ನು ತಪ್ಪಿಸುವುದು 
ಮತ್ತು ಸಾರ್ವಜನಿಕರಿಗೆ ತೊಂದರೆಯನ್ನೂ ಅಪಾಯವನ್ನೂ ಉಂಟುಮಾಡುವ 
ಅಂಗಡಿಗಳನ್ನು ನಿಲ್ಲಿಸುವುದು ಇವುಗಳಿಂದ ಪಾನ ನಿಷೇಧ ಮೊದಲಾಗಬೇಕು. ತುಂಬ 
ಪರಿಹಾರವನ್ನು ನೀಡದೆ ಮೊದಲನೆಯದು ಹೇಗೆ ಸಾಧ್ಯವೆಂಬುದನ್ನು ನಾನರಿಯೆ. 
ಹೇಗಾದರೂ, ಸಾಮಾನ್ಯವಾಗಿ, ಅನುಜ್ಞೆ ಯಾವ ಅಂಗಡಿಗಳಿಗೆ ಮುಗಿಯುತ್ತವೆಯೋ 
ಅವು ನವೀಕರಿಸಲ್ಪಡಬಾರದು. ಯಾವ ಕಾರಣಕ್ಕೇ ಆಗಲಿ, ಹೊಸ ಅಂಗಡಿಗಳು 
ಆರಂಭವಾಗಬಾರದು. ಆದಾಯದ ದೃಷ್ಟಿಯಿಂದ, ಶಾಸನದ ಪ್ರಕಾರವಾಗಿ ಏನೇನು 
ಮಾಡಲು ಸಾಧ್ಯವೋ ಅವೆಲ್ಲ ಸ್ವಲ್ಪವೂ ವಿಳಂಬವಿಲ್ಲದೆ ಮಾಡಲ್ಲಡಬೇಕು. 

ಆದರೆ, ಪೂರ್ಣ ಪಾನ ನಿಷೇಧದ ಅರ್ಥ ಅಥವಾ ವ್ಯಾಪ್ತಿಯಾದರೂ ಏನು ? 
ಪೂರ್ಣ ಪಾನ ನಿಷೇಧವೆಂದರೆ, ಎಲ್ಲ ಬಗೆಯ ಉನ್ಮಾದಕ ಪಾನೀಯಗಳನ್ನೂ, 
ಪದಾರ್ಥಗಳ ಮಾರಾಟವನ್ನೂ ನಿಲ್ಲಿಸಿ, ಔಷಧೀಯ ಉದ್ದೇಶಕ್ಕಾಗಿ, ವೈದ್ಯಕೀಯ 
ವೃತ್ತಿಯಲ್ಲಿರುವವರು ಕೊಡುವ ಸಲಹೆಗನುಸಾರವಾಗಿ, ಸಂಶಾಸನ ಇಟ್ಟಿರುವ 
ಕೋಠಿಗಳಲ್ಲಿ ಮಾತ್ರ ಅವನ್ನು ಕೊಂಡುಕೊಳ್ಳಲು ಅವಕಾಶವಿರುವಂತಾಗಬೇಕು. ವಿದೇಶೀ 
ಪಾನೀಯಗಳು, ಕುಡಿತವಿಲ್ಲದೆ ಯಾವ ಐರೋಪ್ಯರು ಇರಲಾರರೋ ಅವರ 
ಉಪಯೋಗಕ್ಕೆ ಬೇಕಾಗುವಷ್ಟನ್ನು ಮಾತ್ರ ಆಮದು ಮಾಡಿಕೊಳ್ಳಬಹುದು. ಇವು 


252 - ಸಮಾಜಧರ್ಮ 


ಕ್ಲಿಪವಾದ ಜಾಗಗಳಲ್ಲಿ, ಅಧಿಕೃತ ಅಪ್ಪಣೆ ಚೀಟಿಗಳ ಮೇಲೆ ಸೀಸೆಗಳಲ್ಲಿ ಮಾರಲ್ಪಡುವುವು. 
ಭೋಜನ ಶಾಲೆಗಳಲ್ಲಿಯೂ, ವಿವಾಹ ಮಂದಿರಗಳಲ್ಲಿಯೂ ಮಾದಕ ಪಾನೀಯಗಳ 
ಮಾರಾಟ ನಿಲ್ಲಿಸಲಡುವುದು. 

ಕ (ಹರಿಜನ: ೩೭-೭-೩೭) 


ಅವ್ಯವಹಾರ್ಯವಲ್ಲ 
ಸರದಾರ್‌ ಜೋಗೇಂದ್ರಸಿಂಗ್‌ ಅವರು ದೊಡ್ಡ ಸಮಾಜ ಸುಧಾರಕರು, ಪಂಡಿತರು 


ಮತ್ತು ರಾಜಕಾರಣಿ. ಅವರು "ಟೈಂಸ್‌ ಆಫ್‌ ಇಂಡಿಯಾ' ಪತ್ರಿಕೆಯಲ್ಲಿ ಪೂರ್ಣ 
ಪಾನ ನಿಷೇಧದ ವಿಷಯವಾಗಿ ಒಂದು ಲೇಖನವನ್ನು ಬರೆದಿದಾರೆ. ಆದುದರಿಂದ 


ಅವರು ಬರೆದುದು ಗಮನಾರ್ಹವಾದದು. ಅವರ ಲೇಖನಗಳಿಗೆ ನಾನು ಎಷ್ಟು. - 


ಎಚ್ಚರಿಕೆ ಕೊಡಬಹುದೋ ಅಷ್ಟನ್ನೂ ಕೊಟ್ಟು ಓದಿದಮೇಲೆ ಅದನ್ನು ವ್ಯಸನದಿಂದ 
ವಿಮರ್ಶೆಗೆ ನಿಲ್ಲದಂಥ ಕಾರಣಗಳ ಮೇಲೆ ಸೋಲನ್ನೇಕೆ ಅಂಗೀಕರಿಸಬೇಕು? ಅವರ 
ಒಂದೇ ವಾದ ನನಗೆ ಹೀಗೆ ಭಾವಸವಾಗುತ್ತದೆ: "ಕಳ್ಳಭಟ್ಟಿ ಮತ್ತು ಗೋಪ್ಯವಾಗಿ 
ಕುಡಿಯುವುದು ಆರಂಭವಾಗುತ್ತವೆ; ಆದುದರಿಂದ ಪಾನ ನಿಷೇಧವನ್ನು ಪ್ರಯತ್ನ 
ಮಾಡಬೇಡಿ.” ಪಂಜಾಬಿನಲ್ಲಿ ಸ್ಥಾನಿಕ ವಿವೇಚನೆ ಇತ್ತು. ಅದನ್ನು ಯಾರೂ ಹ್‌ 
ಮಾಡಲಿಲ್ಲ. “ ಆದುದರಿದ” ಘು ಹೀಗೆ ಹೇಳುತ್ತಾರೆ, ಶೆ ಬಲಾತ್ಕಾರವಾಗಿ ಪಾನ 
ನಿಷೇಧವನ್ನು ಆಚರಣೆಗೆ ತಂದರೆ ಅದು ನಿಷ್ಠಲವಾಗುತ್ತದೆಂದು ನನ್ನ ತೀರ್ಮಾನ. 
ಇದರ ಜೊತೆಗೆ ಗ್ರಾಮ ಪುನರುಜ್ಜೀವನಕ್ಕಾಗಿ ವಿನಿಯೋಗ A 
ಆದಾಯವನ್ನೂ ಪ್ರಾಂತೀಯ ಸರಕಾರಗಳು ಕಳೆದುಕೊಳ್ಳುತ್ತವೆ.” ಪಾನ ನಿಷೇಧವನ್ನು 
ರಾಜ್ಕಾದಾಯದ ಜೊತೆಗೆ ಸೇರಿಸಿ, ಸರದಾರರು, ತಮ್ಮ ವಿಷಯವನ್ನೇ ಅವುಸರದಿಂದ 
ಬಿಟ್ಟಿರುವುದಲ್ಲದೆ ತಮ್ಮ ವಾದವನ್ನು ತಾವೇ ವಿರೋಧಮಾಡಿಕೊಂಡಿದಾರೆ. ಏಕೆಂದರೆ, 
ಅವರು ತಮ್ಮ ಲೇಖನದ ನಾಲ್ಕನೇ ವಾಕ್ಯವೃಂದದಲ್ಲಿ ಹೀಗೆ ಹೇಳಿದಾರೆ. “ ಪಾನ 
ನಿಷೇಧವನ್ನು ಆಚರಣೆಗೆ ತರುವುದರಲ್ಲಿ ಆದಾಯದ ಪ್ರಶ್ನೆಯೇ ನನ್ನ ಗಮನಕ್ಕೆ 
ಬರದೆಂದು ನಾನು ಸ್ಪಷ್ಟವಾಗಿ ಘೋಷಿಸಿದೆ.” ದೈವವಶಾತ್‌, ಕಾಂಗೆಸ್‌ ಮಂತ್ರಿ 
ಮಂಡಲಗಳು ಈ ಆದಾಯದ ಜಾಲವನ್ನು ಕತ್ತರಿಸಿದಾರೆ ಪಾನದಿಂದ ಬರುವ 
ಆದಾಯವನ್ನು ಅವರು ತ್ಯಜಿಸಿದಾರೆ. ಸ್ವಲ್ಪ ಅವಕಾಶ ದೊರೆತರೆ ಸಾಕು; ಈ ಅನೀತಿಯ 
ಆದಾಯವನ್ನು ಉಪಯೋಗಿಸಿಕೊಳ್ಳುಬೇಕೆಂಬ ಆಶೆಯ ಸೆಳೆತದಿಂದ ಪಾರಾಗುವುದು 
ಕಷ್ಟ ಏಕೆಂದರೆ, ಒಂದು ಕ್ಷಣದಲ್ಲಿ ಕುಡುಕನನ್ನು ಸೌಮ್ಯನನ್ನಾಗಿ ಮಾಡುವುದು 
ಕಷ್ಟವೆಂಬುದನ್ನು ಯಾರೂ ಇಲ್ಲವೆನ್ನರು. ಹಿಂದಿನ ಮಂತ್ರಿಗಳೊಡನೆ ಪಾನ ನಿಷೇಧದ 
ಏಚಾರವಾಗಿ ನಾ ವಾದ ಮಾಡಿದಾಗ ಅವರು ಅದು ಅವ್ಯವಹಾರ್ಯವೆಂಬ ಕಾರಣವನ್ನು 

ಸಮಾಜಧರ್ಮ - 253 


ಹೂಡಲಿಲ್ಲ. ಆದರೆ. ಆ ವ್ಯಾಪಾರದಿಂದ ಲಭಿಸುವ ಅಪಾರ ಆದಾಯವನ್ನು ಅವರು 
ತ್ಯಜಿಸಲು ಸಾಧ್ಯವಿಲ್ಲವೆಂದು ವಾದಿಸುತ್ತಿದ್ದರು. ಆ ಆದಾಯ ವಿದ್ಯಾಭ್ಯಾಸಕ್ಕೆಂದು 
ಅವರು ಅಪೇಕ್ಷಿಸುತ್ತಿದ್ದರು. ಟೀಕೆಗೆ ಆಸದವಾದ ಮಾರ್ಗಗಳಿಂದ ಬರುವ ಆದಾಯದ 
ವೆಚ್ಚದಿಂದ ಪಡೆವ ಶಿಕ್ಷಣ ಯುಕ್ತವೆ? ಅದರಲ್ಲಿ ಮೂಲ ಬೆಲೆ ಇದೆಯೆ? ಭಾರತದ 
ಶಾಲೆಗಳಲ್ಲಿಯೂ ತಯಾರಾಗುವದರಿಂದ ದೇಶಕ್ಕ ಪ್ರತಿಫಲ ದೊರೆತಿದೆಯೆ? 

ಕಳ್ಳತನ ಸೃಷ್ಟ್ಯ೦ತರದ ವರೆಗೂ ಇದ್ದೀತು. ಆದುದರಿಂದ ಅದಕ್ಕೆ ರಹದಾರಿಯನ್ನೇ 
ಕೊಡಬಹುದೆ? ಮಾನಸಿಕವಾಗಿ ನಡೆಯಬಹುದಾದ ಕಳ್ಳತನ ವಸ್ತುಗಳ ಕಳ್ಳತನಕ್ಕಿಂತ 
ಕಮ್ಮಿ ಎನಿಸುವ ತಪ? ಸ್ವಲ್ಪ ಪ್ರಮಾಣದ ಕಳ್ಳಭಟ್ಟಿ, ನಿಸ್ಸಂದೇಹವಾಗಿ, ನಡೆದೆ ಇದ್ದಿತು. 
ಎಚ್ಚರಿಕೆಯುಳ್ಳ ಸಾರ್ವಜನಿಕರು ಕುಡುಕರನ್ನೂ, ಅಫೀಮು ಸೇವಿಸುವವರನ್ನೂ ಒಂದೇ 
ಸಮನಾಗಿ ದಯೆಯಿಂದ ಕಂಡು ಸರಕಾರದ ಪ್ರಯತ್ನಕ್ಕೆ ನೆರವನ್ನು ಎಸಗುವುದಾದರೆ, 
ಅದರ ಗುಣ ಉತ್ತಮವಾದೀತು. ಭೌತಿಕ ಉನ್ನತಿಗಿಂತ ಯಾವ ವಿಧದಲ್ಲಿಯೂ 
ಕಮ್ಮಿಯಿಲ್ಲದ ಬೆಲೆ ನೈತಿಕ ಉನ್ನತಿಗೂ ಆವಶ್ಯಕ. ಈ ರಚನಾತ್ವಕ ಕಾರ್ಯ ಕ್ರಮಕ್ಕೆ 
ಪೂರ್ಣ ಪಾನ ನಿಷೇಧದ ಹಿನ್ನೆಲೆ ಇಲ್ಲದಿದ್ದರೆ ಇದು ನಿರರ್ಥಕವೇ ಆದೀತು. 
ಎಲ್ಲಿಯವರೆಗೆ ಸರಕಾರವು, ನೀಡುವುದಲ್ಲದೆ ಅನುಕೂಲತೆಗಳನ್ನೂ ಒದಗಿಸುವುದೋ, 
ಅಲ್ಲಿಯವರೆಗೂ ಸುಧಾರಕನ ಯಶಸ್ಸು ಅಸ೦ಭವವೇ ಸರಿ. ಜಿಪ್ಸಿ ಸ್ಮಿತ್‌ ಎಮ್ಮವವರು 
ಪ್ರಬಲ ಮದ್ಯಪಾನ ನಿಷೇಧದ ಬೋಧಕರಾಗಿದ್ದರು. ಅವರ ಗೀತೆ ಮತ್ತು ಬೋಧೆಯನ್ನು 
ಕೇಳಿದ ಅನೇಕ ಜನ ಸಭೆಗಳಲ್ಲಿಯೇ ಕುಡಿತವನ್ನು ಪೂರ್ಣತ್ಯಜಿಸುವ ಪ್ರತಿಜ್ಞೆ 
ತೆಗೆದುಕೊಳ್ಳುತ್ತಿದ್ದುದು ಒಂದು ವಿಶೇಷ ಅಂಶವಾಗಿದ್ದಿತು. ಆದರೆ ದಕ್ಷಿಣ ಆಫ್ರಿಕಾದ 
ನನ್ನ ಅನುಭವದಿಂದ ಹೇಗೆ ಹೇಳುತ್ತೇನೆ. ಈ ಚಟಕ್ಕೆ ಬಲಿಬಿದ್ದಿರುವ ಅನೇಕ ಮಂದಿ 
ಬಡವರು ತಮ್ಮೆದುರಿಗದ್ದ ಕುಡಿತದ ಭವ್ಯ ಮಂದಿರಗಳಿಗೆ ಹೋಗಬೇಕೆಂಬ ಆಶಾ 
ಸೆಳೆತವನ್ನು ತಡೆಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ. ಅವು ನಗರಗಳ ಪ್ರಧಾನ 
ವೀಧಿಗಲ್ಲಿಯೇ ಇರಲಿ, ನಗರಗಳ ಹೊರಗಡೆಯೇ ಇರಲಿ, ಎಲ್ಲಿಗಾದರೂ 
ಹೋಗುತ್ತಿದ್ದರು. ಸರಕಾರ ಮಾಡಬಹುದಾದ ನಿಷೇಧಾಜ್ಞೆಯೇ ಈ ಮಹಾಕಾರ್ಯದ 
ಅಂತ್ಯವಲ್ಲ. ಇದು ಅನಿವಾರ್ಯವಾದ ಆರಂಭ ಮಾತ್ರ. 

ಸ್ಥಾನೀಯ ವಿವೇಚನೆಯ ವಿಚಾರವಾಗಿ ಎಷ್ಟು ಕಮ್ಮಿ ಹೇಳಿದರೆ ಅಷ್ಟು ಉತ್ತಮ. 
ಈ ಪಾಪಕೂಪಗಳನ್ನು ಮುಚ್ಚುವುದಕ್ಕೆ ಯಾವಾಗಲಾದರೂ ಪ್ರತಿಭಟನೆ ಇದ್ದಿತ? 
ಎಲ್ಲಿ ಪೂರ್ಣ ಜನಸಂಖ್ಯೆ ಕುಡಿಯಲಪೇಕ್ಷಿಸುವುದೋ ಅಲ್ಲಿ ವಿವೇಚನೆಗೆ ಸ್ಥಾನವಿದೆ. 

ದೈವೇಚ್ಛೆಯಿದ್ದರೆ, ಪಾನ ನಿಷೇಧವು ಸ್ಥಿರವಾಗಿ ನಿಲ್ಲುವುದು. ಕಾಂಗ್ರೆಸ್‌ ಸಂಸ್ಥೆ 
ಪಾನ ನಿಷೇಧದ ಪ್ರತಿಜ್ಞೆ ಮಾಡಿ, ತನಗೆ ಅವಕಾಶ ಸಿಕ್ಕಿದ ಕೂಡಲೇ ಅದರಿಂದ. 
254 - ಸಮಾಜಧರ್ಮ 


ದ್ರವ್ಯನಷ್ಟ ಏನೇ ಆಗಲಿ ಅದನ್ನು ಲೆಕ್ಕಿಸದೆ ಪೂರ್ಣ ಮಾಡಿತೆಂದು, ಇತಿಹಾಸದ 
ಸುವರ್ಣಾಕ್ಷರಗಳಲ್ಲಿ ವಿಷಯದಲ್ಲಿ ನನಗೆ ಅಪನಂಬಿಕೆಯೇ ಇಲ್ಲ. ಸರದಾರ್‌ 
ಜೋಗೇಂದ್ರಸಿಂಗ್‌ ಅವರು ಈ ಪರಮ ಆವಶ್ಯಕ ಸುಧಾರಣೆಯ ವಿಷಯದಲ್ಲಿ 
ಕಾಂಗೆಸಿಗೆ ಎಚ್ಚರಿಕೆ ನೀಡುವುದಕ್ಕೆ ಪ್ರತಿಯಾಗಿ ತಮ್ಮ ಸ್ವಂತ ಪ್ರಾಂತದಲ್ಲಯೂ ಮತ್ತು 
ಸಿಖ್‌ ಪ್ರಮುಖರಲ್ಲಿಯೂ ಇದರ ಪರವಾಗಿ ತಮ್ಮ ಸರ್ವ ಶಕ್ತಿಯನ್ನೂ 
ವಿನಿಯೋಗಿಸಲೆಂದು ಪ್ರಾರ್ಥಿಸುತ್ತೇನೆ. 

(ಹರಿಜನ: ೨೫-೯-೩೭) 


ಚಳುವಳಿಯ ಕಾರ್ಯಕ್ರಮ 


ಪಾನ ನಿಷೇಧವು ಭಾರತದಲ್ಲಿ ಒಂದು ದೊಡ್ಡ ನೈತಿಕ ಜಾಗೃತಿಯನ್ನುಂಟು 
ಮಾಡಬೇಕಾದರೆ, ಪಾನದಂಗಡಿಗಳನ್ನು ಮುಚ್ಚುವುದು ಚಳುವಳಿಯ ಅನಿವಾರ್ಯ 
ಆರಂಭವೆನ್ನಬೇಕು. ಕುಡಿತ ಮತ್ತು ಮಾದಕ ವಸ್ತುಗಳ ಅಭ್ಯಾಸಕ್ಕೆ ಬಿದ್ದು ತಮ್ಮ 
ಶರೀರ ಹಾಗೂ ಆತ್ಮ ವಿನಾಶ ಮಾಡಿಕೊಂಡಿರುವ ಅಸಂಖ್ಯ ಬಡವರನ್ನೂ 
ಶ್ರೀಮಂತರನ್ನೂ ಇದರಿಂದ ಪಾರುಮಾಡುವುದರಲ್ಲಿ ಅದ ಕೊನೆಗೊಳ್ಳಬೇಕು. ಈ 
ಉದ್ದೇಶವು ಸರಕಾರವೊ೦ದರ ಪ್ರಯತ್ನದಿಂದಲೇ ಈಡೇರಲಾರದು. ಚಳುವಳಿಯು 
ಕಾರ್ಯಕ್ರಮವನ್ನು ಈ ರೀತಿ ಸೂಚಿಸಬಯಸುತ್ತೇನೆ. 

೧. ಪ್ರತಿ ಪ್ರಾಂತದಲ್ಲಿಯೂ ಇರುವ ಪಾನ ಮತ್ತು ಮಾದಕ ವಸ್ತುಗಳ ಮಾರಾಟದ 
ಪ್ರದೇಶವನ್ನು ತೋರಿಸುವ ನಕ್ಷೆಯನ್ನು ತಯಾರಿಸಬೇಕು. 

೨. ಅಂಗಡಿಗಳನ್ನು ನಡೆಸಲು ಸರಕಾರ ಕೊಟ್ಟಿರುವ ಅನುಜ್ಜೆಯ ಅವಧಿ ತೀರಿದ 
ಕೂಡಲೇ ಅವುಗಳನ್ನು ನಿಲ್ಲಿಸುವುದು. 

೩. ಪಾನದಿಂದ ಬರುವ ಆದಾಯವನ್ನು, ಅದು ಬರುತ್ತಿರುವವರೆಗೂ, 
ಪಾನನಿಷೇಧಕ್ಕಾಗಿಯೇ ಮೂಸಲಿಡುವುದು. 

೪. ಪಾನದಂಗಡಿಗಳನ್ನು ಮನೋರಂಜನ ಕೇಂದ್ರಗಳನ್ನಾಗಿ ಪರಿವರ್ತನೆಗೊಳಿಸಿ, 
ಕುಡಿತದ ಅಭ್ಯಾಸವಿರುವವರು ಅಲ್ಲಿಗೆ ಬಂದು ಅವುಗಳ ಪ್ರಯೋಜನ ಹೊಂದುವಂತೆ 
ಮಾಡುವುದು. ಈ ಮನೋರಂಜನ ಕೇಂದ್ರಗಳನ್ನು ಪಾನದಂಗಡಿಗಳ ಗುತ್ತಿಗೆದಾರೇ 
ನಡೆಸುವಂತೆ ಪ್ರೇರೇಪಿಸಬೇಕು. 

೫. ಕಳ್ಳಭಟ್ಟಿ ಇಳಿಸುವುದು ಮತ್ತು ಕುಡಿತ ಇವುಗಳನ್ನು ಕಂಡು ಹಿಡಿಯುವುದಕ್ಕೆ 
ಇಂದಿನ ಸುಂಕದ ಇಲಾಖೆಯ ಅಧಿಕಾರಿಗಳನ್ನೇ ನೇಮಿಸಿ ಕೊಳ್ಳಬೇಕು. 

೬. ಅಧ್ಯಾಪಕರೂ, ವಿದ್ಯಾರ್ಥಿಗಳೂ ತಮ್ಮ ಕಾಲದಲ್ಲಿ ಸ್ವಲ್ಪ ಭಾಗವನ್ನು ಪಾನ 
ನಿರೋಧಕಾರ್ಯ ಪ್ರಚಾರಕ್ಕೆ ಉಪಯೋಗಿಸುವಂತೆ ಪ್ರಾರ್ಥನೆ. 

ಸಮಾಜಧರ್ಮ - 255 


೭. ಕುಡಿತ ಮತ್ತು ಅಫೀಮು ಸೇವನೆಗೆ ತುತ್ತಾದವರನ್ನು ಆಗಾಗ ಭೇಟಿ ಮಾಡುವುದಕ್ಕೆ 
ಸ್ತೀಯರ ಸಂಘಟನೆ ಮಾಡಲು ಪ್ರಾರ್ಥನೆ. 

೮. ನೆರೆ ರಾಜ್ಯಗಳಲ್ಲಿ ಪಾನ ನಿಷೇಧವನ್ನು ಆಚರಣೆಗೆ ತರುವಂತೆ ಪ್ರಾರ್ಥಿಸುವುದು. 

೯. ಚಟಕ್ಕೆ ತುತ್ತಾಗಿವವರನ್ನು ಅದರಿಂದ ತಪ್ಪಿಸುವುದಕ್ಕೂ ಮತ್ತು ಮದ್ಯಸಾರ 
ಮಿಶ್ರವಿಲ್ಲದ ಹಾಗೂ ಉನ್ಮತ್ತತೆಯನ್ನುಂಟುಮಾಡದ ಇತರ ವಸ್ತುಗಳನ್ನು 
ಉಪಯೋಗಿಸಲನುವಾಗುಂತೆ ಸ್ವಯಂ ಪ್ರೇರಿತ ಅಥವಾ ವೇತನ ಪಡೆವ ವೈದ್ಯರನ್ನು 
ನೇಮಿಸುವುದು. 

೧೦. ಪಾನ ನಿಷೇಧ ಮಾಡುವುದಕ್ಕೆ ಸಹಾಯಕವಾಗುವ ಸಂಘಗಳ ಕಾರ್ಯಕ್ರಮಗಳನ್ನು 
ಚೇತನಗೊಳಿಸುವುದು. 

೧೧. ಕಾರ್ಮಿಕ ಮಾಲೀಕರು ತಮ್ಮ ಕೆಲಸಗಾರರ ವಿನೋದ ಮತ್ತು 
ಮನೋರಂಜನೆಗಾಗಿ ಉತ್ತಮ ದರ್ಜೆಯ ಮನೋರಂಜನ ಕೇಂದ್ರಗಳನ್ನೂ ಶೈಕ್ಷಣಿಕ 
ತರಗತಿಗಳನ್ನೂ ಆರಂಭಿಸಿ ನಡೆಸುವುದು. 

೧೨. ಸಿಹಿ ಹೆಂಡವನ್ನು ಮಾರಾಟ ಮಾಡುವುದಕ್ಕೂ ಅದನ್ನು ಬೆಲ್ಲವಾಗಿ 
ಪರಿವರ್ಶಿಸುವುದಕ್ಕೂ ಹೆ೦ಡ ತೆಗೆಯುವವರನ್ನು ನೇಮಿಸಿಕೊಳ್ಳಬೇಕು. ಸಿಹಿ ಹೆ೦ಡವನ್ನು 
ಹುಳಿ ಹಿಡಿಸಿ, ಮಾದಕ ವಸ್ತುವನ್ನಾಗಿ ಮಾಡುವುದಕ್ಕೂ ಅದನ್ನು ಹಾಗೇ ಸೇವಿಸುವುದಕ್ಕೂ 
ಅಥವಾ ಬೆಲ್ಲ ಮಾಡುವುದಕ್ಕೂ ಇರುವ ವ್ಯತ್ಯಾಸವನ್ನು ನಾನು ಅರಿತಿದೇನೆ. 

ಇದಿಷ್ಟು ಚಳುವಳಿಯ ಸ್ವರೂಪವಾಯಿತು. 

ಈಗ, ಕೆಲವು ಪ್ರಾಂತಗಳಲ್ಲಿ ಮೂರನೇ ಒಂದು ಭಾಗದಷ್ಟೇ ಕಮ್ಮಿಯಾಗುವ 
ಆದಾಯವನ್ನು ಕೂಡಿಸುವ ವಿಚಾರ ಹೇಗೆಂಬುದನ್ನು ನೋಡೋಣ. ಈ ಒಳಸುಂಕದ 
ಆದಾಯದಿಂದಲೇ ನಡೆಸಲಾಗುತ್ತಿರುವಷ್ಟು ಮಟ್ಟಿಗೆ ಶಿಕ್ಷಣದ ಆಯ-ವ್ಯಯ ಅ೦ದಾಜನ್ನು 
ಕಮ್ಮಿ ಮಾಡಬೇಕೆಂದು ನಾ ನಿಸ್ತಂದೇಹವಾಗಿ ಸಲಹೆ ಮಾಡಿದೇನೆ. ಶಿಕ್ಷಣವು ತನ್ನ 
ಕಾಲಮೇಲೆ ತಾನೇ ನಿಂತುಕೊಳ್ಳುವಂತೆ ಮಾಡಲು ಸಾಧ್ಯವೆಂದು ಇಂದಿಗೂ ನನ್ನ 
ನಂಬಿಕೆ. ವಾಸ್ತವಿಕ ಹೊಣೆಗಳನ್ನು ಹೊರಲೇಬೇಕು. ಆದುದರಿಂದ ಹೊಸ ಆದಾಯದ 
ಮೂಲಗಳನ್ನು ಕಂಡುಹಿಡಿಯಬೇಕು. ಮರಣಾನಂತರ ಆಸ್ಲಿಯನ್ನು ವಾರಸುದಾರರಿಗೆ 
ಹಂಚುವ ಮುಂಚೆ ತೆರಿಗೆಯನ್ನು ವಿಧಿಸುವದು, ಹೊಗೆಸೊಪ್ಪಿನ ಮೇಲೆ - 
(ಬೀಡಿಯನ್ನೂ ಸೇರಿಸಿ) ತೆರಿಗೆ ವಿಧಿಸುವುದು, ಈ ರೀತಿಯ ಸಲಹೆಗಳು ಆಗಲೇ 
ಸೂಚಿಸಲ್ಪಟ್ಟಿವೆ. ಇದು ತತ್‌ಕ್ಷಣ ಸಾಧ್ಯವೆನಿಸದಿದ್ದರೆ, ಅಲ್ಪಾವಧಿ ಸಾಲವನ್ನು ಎತ್ತಿ, 
ಖೋತಾವನ್ನು ಸರಿಪಡಿಸಬಹುದು. ಇದೂ ನಿಷ್ಠಲವೆನಿಸಿದರೆ, ಕೇ೦ದ್ರ ಸರಕಾರವು 


256 - ಸಮಾಜಧರ್ಮ 


ಸೈನ್ಯದ ಖರ್ಚನ್ನು ಕಮ್ಮಿ ಮಾಡಿ, ಪ್ರಾಂತಗಳಿಗೆ ಸೂಕ್ತವಾದ ಸಹಾಯದ್ರವ್ಯ ನೀಡುವಂತೆ 
ಮಾಡಬಹುದು. ಪ್ರಾಂತೀಯ ಸರಕಾರಗಳು ತಮ್ಮ ಆ೦ತಕರಿಕ ಶಾಂತಿ, ಸಮಾಧಾನ 
ರಕ್ಷಣೆಗೆ ಸೈನ್ಯದ ಅವಶ್ಯಕತೆ ಇಲ್ಲವೆ೦ದು ಕೇಳುವುದಾದರೆ, ಅದು ಅಪ್ರತಿಹತವಾದೀತು. 

(ಹರಿಜನ: ೨೮-೮-೩೭) 


ಯಶಸ್ಸಿನ ನಿಯಮಗಳು 


ಪಾನ ನಿಷೇಧದ ವಿಚಾರವಾಗಿ ಚರ್ಚಿಸಲು ಬಾವೂ ಸಾಹೇಬ್‌ ಲಾವಟಿಯವರು 
ನನ್ನು ಭೇಟಿಮಾಡುವ ಗೌರವ ಸಲ್ಲಿಸಿದರು. ವಿಚಾರ ಮ ಪ್ರಿಯವಾದುದು. 
ರ ಈ ತೀರ್ಮಾನಗಳಿಗೆ ಬಂದೆವು: 

೧. ಪಾನದಿಂದ ಬರುವ ಆದಾಯವನ್ನು ಇಂದಿನಿಂದಲೇ ಪಾನ ನಿಷೇಧಕ್ಕಲ್ಲದೆ. 
ಬೇರಾವ ಉದ್ದೇಶಗಳಿಗೂ ಹಖನಿಸದಿಹ್ರದ: 

೨. ಸರಕಾರ ಇತ್ತಿರುವ ಅನುಜ್ಞೆ ಮುಗಿದ ಕೂಡಲೇ ಆ ಅನುಜ್ಞೆಯನ್ನು 
ನವೀಕರಿಸದಿರುವುದು. ಎಲ್ಲಿ ಪಾನದಂಗಡಿಗಳಿಗೆ ಹೋಗುವವರ ಪೈಕಿ, ಕನಿಷ್ಟ ಶೇ. 
೭೫ಮಂದಿಯಷ್ಟು ಪಾನದ೦ಗಡಿಗಳನ್ನು ಮುಚ್ಚಬೇಕೆಂಬ ಸ್ಪಷ್ಟವಾದ ಕೇಳಿಕೆಯನ್ನು 
ಮುಂದಿಡುವರೋ ಅಲ್ಲಿ ಅಂಗಡಿಗಳನ್ನು ಮುಚ್ಚುವುದು. | 

೩. ಮದ್ಯಸಾರವನ್ನು ಮಾರಬೇಕಾದ ಸ೦ದರ್ಭದಲ್ಲಿ ಅದನ್ನು ನೇರವಾಗಿ ಸರಕಾರದ 
ಮೂಲಕವಾಗಿಯೇ ಮಾರುವುದು. 

೪. ಆದಷ್ಟು ಮಟ್ಟಿಗೆ ಎಲ್ಲ ಪಾನದಂಗಡಿಗಳನ್ನೂ ಮನೋರಂಜನೆ ಮತ್ತು 
ವಿನೋದವನ್ನು ಒದಗಿಸುವ ಕೇಂದ್ರಗಳನ್ನಾಗಿ ಮಾರ್ಪಡಿಸುವುದು. 

೫. ಕೆಲವು ಆರಿಸಿದ ಕ್ಷೇತ್ರಗಳಲ್ಲಿ ಪಾನ ಚಟಕ್ಕೆ ಕಾರಣಗಳನ್ನು ಎಚ್ಚರಿಕೆಯಿಂದ 
ಕಂಡುಹಿಡಿಯಬೇಕು. 

೬. ಪೂರ್ಣವಾಗಿ ಶಾಂತಿಯುತವೂ. ಮೌನಯುತವೂ, ಶೈಕ್ಷಣಿಕವೂ ಆದ 
ರೀತಿಯಲ್ಲ ಅಂಗೀಕೃತ ವ್ಯಕ್ತಿಗಳಿ೦ದಲೂ ಸಂಘಗಳಿಂದಲೂ ಪಿಕೆಟಿಂಗ್‌ ನಡೆಸಲಡಬೇಕು. 
ಇದರ ಉದ್ದೇಶ,ಕುಡುಕರೊಡನೆ ಆತ್ಮೀಯ ಸಂಬಂಧವನ್ನು ಬೆಳಸಿ, ಅವರು ಚಟವನ್ನು 
ಬಿಡಲುಸಹಾಯ ಮಾಡುವಂತಿರಬೇಕು. ಕುಡಿತದ ಅಭ್ಯಾಸವಿರುವವರ ಮನೆಗಳಿಗೆ 
ಭೇಟಿ ಕೊಡುವುದು ಪಿಕೆಟಿಂಗಿನ ಒಂದು ವಶಿಷ್ಟ ರೂಪವಾಗಬೇಕು. ಸರಕಾರವೂ 
ಈ ಬಗೆಯ ಕಾರ್ಯವನ್ನು ಇಚ್ಛಾ ಪೂರ್ವಕವಾಗಿ ಮಾನವತಾ ದೃಷ್ಟಿಯಿಂದ . 
ಮಾಡುವವರ ನೆರವನ್ನು ತೆಗೆದುಕೊಂಡು ಪ್ರೋತ್ಸಾಹಿಸಬೇಕು. 


(ಹರಿಜನ: ೯-೧೦-೩೭) 


ಸಮಾಜಧರ್ಮ - 257 


ನಾನೊಂದು ಘಂಟೆ ಅಖಿಲ ಭಾರತ 
ಸರ್ವಾಧಿಕಾರಿಯಾದರೆ ! 


ನಾನೊಂದು ಘಂಟೆ ಅಖಿಲ ಭಾರತದ ಸರ್ವಾಧಿಕಾರಿಯಾದರೆ, ನಾ ಮಾಡುವ 
ಪ್ರಥಮ ಕಾರ್ಯ ಈ ರೀತಿ ಇದ್ದೀತು; ಯಾವ ಪರಿಹಾರವನ್ನೂ ಕೊಡದೆ ಎಲ್ಲ 
ಪಾನದಂಗಡಿಗಳನ್ನೂ ನಿಲ್ಲಿಸುವೆನು. ಗುಜರಾತಿನಲ್ಲಿ ಇರುವಂಥ ಹೆಂಡ ಕೊಡುವ 
ತಾಳೆ ವೃಕ್ಷಗಳನ್ನು ನಾಶಮಾಡಿಸುವೆನು. ಎಲ್ಲ. ಗಿರಣೀ ಮಾಲೀಕರೂ ತಮ್ಮ ಕಾರ್ಮಿಕರಿಗ 
ಮನೋರಂಜನೆ ಮತ್ತು ವಿನೋದಕ್ಕೆ ಆಶ್ರಯವಾಗುವ ಕೇಂದ್ರಗಳನ್ನು ತೆರೆದು ಅವುಗಳಲ್ಲಿ 
ಅಪಾಯವಿಲ್ಲದ ಪಾನೀಯಗಳನ್ನೂ ಮತ್ತು ವಿನೋದಗಳನ್ನೂ ಏರ್ಪಡಿಸಲು ಒತ್ತಾಯ 
ಮಾಡುತ್ತೇನೆ. ಗಿರಣಿ ಮಾಲೀಕರು ಧನಾಭಾವದ ಕಾರಣವನ್ನು ಎತ್ತಿದರೆ, ಗಿರಣಿಗಳನ್ನೇ 
ಮುಚ್ಚಿಬಿಡುತ್ತೇನೆ. ನಾನೇ ಸಂಪೂರ್ಣವಾಗಿ ಪಾನ ವರ್ಜಕನಾದುದರಿಂದ, ಒಂದೇ 
ಘಂಟೆಕಾಲ ಸರ್ವಾಧಿಕಾರಿಯಾದರೂ ನನ್ನ ಅಪ್ರಮತ್ತ ಸ್ಥಿತಿಯನ್ನು ಕಾಪಾಡಿಕೊಂಡು 
ವೈದ್ಯಕೀಯ ಕಾರಣಗಳಿಗಾಗಿ ಬ್ರಾಂದಿ ಮತ್ತಿತರ ಪಾನೀಯಗಳನ್ನು ಅಪೇಕ್ಷಿಸುವ 
ನನ್ನ ಐರೋಪ್ಯ ಮತ್ತು ಇತರ ರೋಗಗ್ರಸ್ತ ಗೆಳೆಯರಿಗೆ ಅವು ಸರಕಾರದ ವೆಚ್ಚದಿ೦ದಲೇ 
ಪರಿಣತ ವೈದ್ಯರಿಂದ ದೊರೆಯುವಂತೆ ಮಾಡುವೆನು; ಆವಶ್ಯಕವಿದ್ದರೆ, ಪರವಾನಗಿ 
ಹೊಂದಿದ ಔಷಧಿ ವಸ್ತಗಳ ವ್ಯಾಪಾರಿಗಳಲ್ಲಿ ಕ್ಷಿಪ್ತ ಪ್ರಮಾಣದಲ್ಲಿ ಪಡೆಯಲು ಅವಕಾಶ 
ಕಲ್ಪಿಸಿಕೊಡುವೆನು. ಇದು ಮಾದಕ ವಸ್ತಗಳಿಗೂ ಉಚಿತ ವ್ಯತ್ಯಾಸಗಳೊಡನೆ 
ಅನ್ವಯಿಸುತ್ತದೆ. | 
ಪಾನದಿ೦ದ ಬರುತ್ತಿದ್ದ ಆದಾಯ ನಷ್ಟವನ್ನು ತುಂಬುವುದಕ್ಕೆ ಸೈನ್ಯದ ವೆಚ್ಚವನ್ನು 
ಕಡಿಮೆಮಾಡಿ, ಪ್ರಧಾನ ಸೇನಾನಿ ಈ ಹೊಸ ಸನ್ನಿವೇಶಕ್ಕೆ ಹೊಂದಿಕೊಳ್ಳಲು 
ಪ್ರಯತ್ನಿಸುವಂತೆ ಮಾಡುತ್ತೇನೆ. ಗಿರಣಿಗಳನ್ನು ಮುಚ್ಚಿದುದರ ಪರಿಣಾಮವಾಗಿ 
ಕೆಲಸವಿಲ್ಲದೆ ಸೋಮಾರಿಗಳಾಗುವ ಕಾರ್ಮಿಕರಿಗೆ ಆ ಒಂದು ಘಂಟಿಯ 
ಕಾಲಾವಧಿಯಲ್ಲಿ ಗಿರಣಿಗಳನ್ನು ಸರಕಾರಕ್ಕೆ ವಹಿಸಿಕೊಟ್ಟು ಲಾಭದಾಯಕವಾಗಿ ಕೆಲಸ 
ನಡೆಸಲು ಸಾಧ್ಯವಾಗದೆಂದು ಸಲಹೆ ಪಡೆದರೆ, ಸಾಧ್ಯವಾದಷ್ಟು ಗಿರಣಿಗಳ ಪಕ್ಕದಲ್ಲಿಯೇ 
ಮಾದರಿ ವ್ಯವಸಾಯ ಕೇಂದ್ರಗಳನ್ನು ಆರಂಭಿಸಿ ಅವರಿ: ಕೆಲಸ ಕೊಡುತೇನೆ. 
(ಯಂಗ್‌ ಇಂಡಿಯಾ: ೨೫-೬-೩೧) 


ಮಾದಕ ವಸ್ತಗಳು ಮದ್ಯಪಾನ ಮತ್ತು ಸೈತಾನ 
ಮಾದಕ ವಸ್ತುಗಳು ಮತ್ತು ಮದ್ಯಪಾನ ಸೈತಾನನ ಎರಡು ಹಸ್ತಗಳಿದ್ದಂತೆ. 
ಅವುಗಳಿಂದ ಅವನು ತನಗೆ ನಿಸಹಾಯಕರಾಗಿ ಗುಲಾಮರಾದವರನ್ನು ಜಡತ್ವಕ್ಕೂ 


258 - ಸಮಾಜಧರ್ಮ 


ಮತ್ತು ಉನ್ನತ್ರತೆಗೂ ಗುರಿಮಾಡುತ್ತಾನೆ. “ಸ ಪತ್ರಿಕೆಯಲ್ಲಿ ಪ್ರಕಟವಾದ ಒಂದು 
ಉಜ್ವಲ ಲೇಖನದ ಪ್ರಕಾರವಾಗಿ, ಮಾದಕ ಖಾಸ ಸಂಬಂಧಿಸಿದಂತೆ ವಸ್ತುವೆನಿಸಿದ 
ಜಾತೆ ಸ “ವಿಜಯಭೇರಿ” ಹೊಡೆಯಿತು. ಕೇಖನ ಹೀಗೆ ಹೇಳುತ್ತಾನೆ: a ಸೈನ್ಯದ 
ಶಿಸಿನಂಥ ಮುನ್ನಡೆ, ಪ್ರತಿ ಮುನ್ನಡೆ, ಕತ್ತಿಗಳ ಸಂಘರ್ಷಣೆ, ಬ ಜಿ 
ವಾರ್ತೆ, ಇವುಗಳ ನಡುವೆ ಅಫೀಮು ಮತ್ತಿತರ ಮಾದಕ ವಸ್ತುಗಳ ವ್ಯಾಪಾರವು 
ಹೊಸ ಆಯುರ್ದಾಯವನ್ನು ಪಡೆಯಿತು. ವಿಎಧ ರಾಷ್ಟ್ರಗಳ ಹುಚ್ಚು ಹಿಡಿಸುವ 
ಪರಸ್ಪರ ವಿರೋಧಾತ್ಮಕ ವರದಿಗಳ ಗೊಂದಲದ ನಡುವೆ, ತಮನ ಬೇಕು. 
ಬೇಡ, ತಮಗೇನು ಸ್ಪಷ್ಟವಾಗಿ ಸಿಕ್ಕಿತು ಎಂಬುದನ್ನು ಅರಿತಿದ್ದವರೆಂದರೆ, ಮಾದಕ 
ವಸ್ತುಗಳ ವ್ಯಾಪಾರದಿಂದ. ಒಂದಲ್ಲ ಒಂದು ಬಗೆ ಲಾಭ 'ಗಳಿಸಿಕೊಳ್ಳುವವರೇ ಆಗಿದ್ದರು.” 

“ಕಳದ ಮಹಾ ಯುದ್ಧದ ಮಾರಕ ಪ್ರತಿಫಲಗಳಲ್ಲಿ ಇದೂ ಒಂದು. ಇದು 
ಲಕ್ಷಾಂತರ ಜನರ ಜೀವನವನ್ನು ಹಾಳುಮಾಡಿದೆ. ಇದು ಆತ್ಮ ನಾಶಕ ಎಧಾನವನ್ನೂ 
ತೀವ್ರಗೊಳಿಸಿದೆ. ಇದಕ್ಕೆ ಹಿಂದೆ ಅಫೀಮು ಮತ್ತು ಅಫೀಮಿನ ಚಟ ದೂರಪೂರ್ವದ 
ದೇಶಗಳಿಂದ ಪಶ್ಚಿಮ ದೇಶಗಳಿಗೆ ಹರಡುತ್ತಿತ್ತು ಈಗ ಇದು ಬದಲಾಯಸಿದೆ 
ಇಷ್ಟೇ ಅಲ್ಲ. ಈ "ವಸುಗಳು ಅತಿ ಮಾರಕ ಪರಿಣಾಮದಿಂದ ಕೂಡಿವೆ. ಯಾವ 
ದೇಶಗಳಲ್ಲಿ ಇವು ಉತ್ಪತ್ತಿಯಾಗುತ್ತವೆಯೋ ಆ ದೇಶಗಳಲ್ಲಿ ಅಪಾಯಕರ ರೀತಿಯಲ್ಲಿ 
ಹರಡುತ್ತಾ ನೆರೆ ದೇಶಗಳಿಗೂ ಹರಡುತ್ತಿವೆ. ಮಾನವ ಕುಲದ ಅಭ್ಯುದಯಕ್ಕೆ ಈ 
ಅಪಾಯವು ತಟ್ಟುವಂತಿದೆ. ಈ ಪಿಶಾಚಿಗೆ ಕಪ್ಪು ಅಥವಾ ಹಳದಿ ವರ್ಣಗಳ ಜನಗಳು 
ದಾಸರಗಿರುವಂತೆಯೇ ಬಿಳಿಯ ಜನರೂ ದಾಸರಾಗಿದಾರೆ.. ಈ ಪಿಶಾಚಿಯ 
ಸಾಮ್ರಾಜ್ಯದ ಮೇಲೆ ರವಿ ಮಳುಗುವಂತೆಯೇ ಇಲ್ಲ.” 

ಮಿ. ಆಂಡ್ರೋಸರು ತಯಾರಿಸಿರುವ "ಅಸ್ಲಾಂ ಅಫೀಮು ವರದಿ' ಯನ್ನು ಓದಿದರೆ 
ಅಫೀಮಿನಿಂದ ಎಂಥ ದುರಂತವಾಗಿದೆ ಎಂಬುದು ಅರಿವಾಗುತ್ತದೆ. ವೃದ್ಧಿಯಾಗಿರುವ 
ಈ ಕೆಡುಕನ್ನು ತ್ಯಜಿಸಲು ಸರಕಾರ ವಿಫಲವಾಗಿದೆಯಲ್ಲದೆ, ಸುಧಾರಕರ ಪ್ರಯತ್ನಕ್ಕೂ 
ತಡೆ ಒಡ್ಡಿದೆ. ಆದುದರಿಂದ ಇದೊಂದು ಬಹು ಹಿಂದೆಯೇ ಆಗಬೇಕಾಗಿದ್ದು 
ತಡವಾಗಿರುವ ಸುಧಾರಣೆ. 


ಅಫೀಮು ಲಂಪಟರು 


“ರಜಪುಟಾನ (ಮಾರವಾಡ) ದ ನಿವಾಸಿಗಳಲ್ಲಿ ಬಹಳ ಮಂದಿ ಅಫೀಮು 
ಲಂಪಟರಾಗಿದ್ದಾರೆ೦ದು ನಿಮಗೆ ಗೊತ್ತಿದೆಯೋ ಹೇಗೋ ನಾನರಿಯೆ. ವಿವಾಹ 
ಸಾವು ಇತರ ಯಾವುದಾದರೂ ಸಮಾರಂಭ ಎಲ್ಲದರಲ್ಲಿಯೂ ಅಭ್ಯಾಗತರಿಗೆ 
ಅಫೀಮನ್ನು ಕೊಡಲೇಬೇಕಾದ ಪದ್ಧತಿ ಇದೆ. ಅದರಿಂದ ಆಸ್ತಿ ಪಾಸ್ಪಿಗಳ ಅಡವಿಟ್ಟರೂ 

ಸಮಾಜಧರ್ಮ - 259 


ಚಿಂತೆಯಿಲ್ಲ, ಅಫೀಮನ್ನು ಕೊಡಲೇಬೇಕು. ಪ್ರತಿವ್ಯಕ್ತಿ ಸಾಮಾನ್ಯವಾಗಿ ದಿನವೂ ೧೧/ 
೨ಯಿಂದ ೨ ತೊಲಗಳಷ್ಟನ್ನೂ, ಕೆಲವು ವೇಳೆ ಇನ್ನೂ ನಾ ಬಲ್ಲೆ. ನನ್ನ ತಂದೆ 
ಕಾಲವಾದಾಗ ನಾ ನನ್ನ ಊರಿಗೆ ಹೋದೆ. ಒಬ್ಬ ಬ್ರಾಹ್ಮಣ ಬಂಧು ನನ್ನನ್ನು 
ಸಮಾಧಾನಪಡಿಸಲು ಬಂದ. ಒಂದು ವಿಶೇಷ ಪೆಟ್ಟಿಗೆಯಲ್ಲಿಟ್ಟಿದ್ದ ಅಫೀಮನ್ನು ಆತನಿಗೆ 
ಕೊಡುವುದೇ ಮೊದಲನೆಯ ಕೆಲಸವಾಯಿತು. ಆ ಪೆಟ್ಟಿಗೆಯಲ್ಲಿ ಮೂರು ತೊಲ 
ಮಾತ್ರವಿತ್ತು. ಬ್ರಾಹ್ಮಣನು ಅದನ್ನೆಲ್ಲ ಸೇವಿಸಿದ. ತನಗೆ ತೃಪ್ತಿಯಾಗಲಿಲ್ಲವೆ೦ದು ಹೇಳಿದ. 
ಇನ್ನೆಷ್ಟು ಬೇಕಾದೀತೆಂದು ನಾನು ಅತನನ್ನು ಪ್ರಶ್ನಿಸಿದಾಗ, ಆತ "ನಾಲ್ಕು ತೊಲ” 
ಎಂದ. ಅಫೀಮು ಸೇವಿಸುವವರು ಸಕಾಲದಲ್ಲಿ ಉನ್ಮತ್ತ ತೆಯನ್ನು ಪಡೆಯದೆ ಹೋದರೆ, 
ಅವರು ಮಾಂಸದ ಮುದ್ದೆಗಳಲ್ಲದೆ ಬೇರೆಯಲ್ಲ. ಈ ಮಾದಕ ವಸ್ತು ಸೇವನೆಯ 
ಚಟ ಸಮಾಜವನ್ನು ನಾಶಮಾಡುತ್ತಿರುವ ಉಪದ್ರವವಾಗಿದೆ.” 
ದೀನಬಂಧು ಆಂಡ್ರೂಸರೂ ಮತ್ತು ಪಿಯರ್‌ಸನ್ನರೂ ಈ ಲಂಪಟತೆ 
ಯುಳ್ಳವರಿಗಾಗಿ ತುಂಬ ಶ್ರಮಿಸಿದರು. ಪಾನದ ಚಟಕ್ಕೆ ತುತ್ತಾದವರಿಗೆ ಕೊಡುವ 
ಗಮನದಲ್ಲಿ ಅರ್ಧದಷ್ಟನ್ನೂ ಇವರಿಗಾಗಿ ನಾವು ಕೊಟ್ಟಿಲ್ಲ. ಸಮಾಜದ ದೃಷ್ಟಿಯಿಂದ, 
ಅಫೀಮಿನ ಪರಿಣಾಮಗಳು ಪಾನದ ಪರಿಣಾಮಗಳಷ್ಟು ವ್ಯಕ್ತವಾಗಿಲ್ಲ. ಆದರೆ, ಈ 
ಎರಡು ಕೆಡುಕುಗಳಲ್ಲಿ ಯಾವುದು ಉತ್ತಮವೆಂದು ಆರಿಸಿಕೊಳ್ಳುವ ಹಾಗೆಯೇ ಇಲ್ಲ. 
ಅಫೀಮಿಗೆ ಗುಲಾಮರಾದವರ ಬುದ್ಧಿ ಕ್ಷಯಿಸಿಯೋಗಿರುತ್ತದೆ. ಅವರಿಗೆ ಅಫೀಮೊಂದನ್ನು 
ಬಿಟ್ಟರೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲದೆ ಕೇವಲ ಯಂತ್ರಗಳಂತೆ ಆಗಿ ಹೋಗಿರುತ್ತಾರೆ. 
ಅವರೊಂದಿಗೆ ಹೇಗೆ ವರ್ತಿಸಬೇಕೆಂಬುದು ಒಂದು ಮಹಾಸಮಸ್ಯ ಚೆನ್ನಾಗಿ ಶಿಕ್ಷಣ 
ಪಡೆದು ಪಳಗಿದ ಕಾರ್ಯಕರ್ತರ ಒಂದು ತಂಡವೇ ಇದ್ದ ಹೊರತು ಸಮಾಜದ ಈ 
ನಿಸ್ನಹಾಯಕ ವ್ಯಕ್ತಿಗಳ ಮೇಲೆ ಪರಿಣಾಮವನ್ನುಂಟುಮಾಡುವುದು ಸಾಧ್ಯವಾಗಲಾರದು. 
ವೈದ್ಯಕೀಯ ವೃತ್ತಿಯಲ್ಲಿ ತೊಡಗಿದವರು ಈ ಸಮಾಜ ವ್ಯಾಧಿಯ ಬಗೆಗೆ ಸಂಶೋಧನೆ 
ನಡೆಸಿ, ಪರಿಹಾರ ಮಾರ್ಗಗಳನ್ನು ಕಂಡುಹಿಡಿದು ಉಪಯುಕ್ತ ಸಹಾಯವನ್ನು 
ಮಾಡಬಹುದು. 
(ಹರಿಜನ: ೧೦-೫-೪೨) 


ಮದ್ಯಪಾನಕ್ಕೆ ಪ್ರತಿಯಾಗಿ ಆರೋಗ್ಯಕರ 
ಪಾನೀಯಗಳು 


ಪಾನ ನಿಷೇಧ ಮಾಡಿರುವ ಕೆಲವು ಬೇಸಾಯಗಾರರು ಚಳಿಗಾಲದಲ್ಲಿ ೧/೪ 
ಪೌಂಡು ಬೆಲ್ಲ ಮತ್ತು ಈರುಳ್ಳಿಯನ್ನು ಸೇರಿಸಿ ಉತ್ತಮ ಆಹಾರವೆಂದು ಸೇವಿಸುವುದನ್ನು 


260 - ಸಮಾಜಧರ್ಮ 


ನಾನೇ ಸ್ವತಃ ನೋಡಿದೇನೆ. "ಮಾಹೊರಾ' (ಒಂದು ಬಗೆಯ ಹೂ) ಅಂತೂ 
ಒಳ್ಳೆಯ ಶಕ್ತಿದಾಯಕ ಆಹಾರ. ಈ ಹೂಗಳಿಂದ ಕಳ್ಳಭಟ್ಟೆ ಇಳಿಸುವುದಕ್ಕೆ 
ಅವಕಾಶವಾಗದಂತೆ ಅವು ಜನರಿಗೆ ಹೇಗೆ ದೊರಕಬೇಕೋ ಆ ವಿಧಾನವನ್ನು 
ಕಂಡುಹಿಯಬೇಕಾಗಿದೆ. 
ಪ್ರಾಚೀನ ಪದ್ಧತಿಯಾದ ಪಾನಕವನ್ನು ಸೇವಿಸುವುದು ಮದ್ಯ ಪಾನಕ್ಕೆ ಪ್ರತಿಯಾದ 
ಒಳ್ಳೆಯ ಕ್ರಮ. ಇದು ತಣ್ಣೀರು, ಬೆಲ್ಲ. ನಿಂಬೆಯ ಹುಳಿ ಇವುಗಳಿಂದ ಮಾಡಲ್ಪಡುತ್ತದೆ. 
ಇದರ ಸೇವನೆಯಿಂದ ಶರೀರಕ್ಕೆ ತಂಪಾಗುವುದಲ್ಲದೆ ಶಕ್ತಿಯೂ ಬರುತ್ತದೆ. ಹುಳಿ 
ಮಜ್ಜಿಗೆಯ ಉಪಯೋಗವನ್ನೂ ಸಲಹೆಮಾಡಬಹುದು. 
(ಹರಿಜನ: ೨೮-೮-೩೭) 


ಹೆಂಡವಲ್ಲ-ನೀರಾ 


ತಿಳಿದೋ ತಿಳಿಯದೆಯೋ ಕೆಲವು ಮಂದಿ ಹುಳಿ ಹಿಡಿದ ಹೆಂಡ ಸೇವನೆಗೆ ನಾ 
ಪ್ರೋತಾಹವೀಯುವನೆಂಬ ಆಪಾದನೆ ಮಾಡಿದಾರೆ. ಪಾನ ನಿಷೇಧವೆಂದರೆ, ಯಾವ 
ವ್ಯತ್ಯಾಸವೂ ಇಲ್ಲದೆ ಎಲ್ಲ ಉನ್ಮಾದಕ ವಸ್ತುಗಳ ಸೇವನೆಯ ನಿಷೇಧವೆಂದು ನಾ ಅತಿ 
` ಸ್ಪಷ್ಟವಾಗಿ ಹೇಳಿದೇನೆ. ಆದುದರಿಂದ ಪೂರ್ಣ ಪಾನ ನಿಷೇಧ ಯೋಜನೆಯಲ್ಲಿ 
ಹುಳಿಹಿಡಿದ ಹಂಡ ಸೇವನೆಗೆ ಸ್ಥಾನವೇ ಇಲ್ಲ. ಆದರೆ, ಈ ವಿಚಾರವನ್ನು ನಾ ಒತ್ತಿ 
ಹೇಳಿದೇನೆ, ಪುನಃ ಹೇಳಬಯಸುತ್ತೇನೆ; ಸಿಹಿಯಾಗಿಯೂ, ಹುಳಿ ಹಿಡಯದೆಯೂ 
ಇರುವ "ನೀರಾ' ನಿಷೇಧಿಸಲ್ಪಡದೆ, ಪ್ರೋತ್ಸಾಹಿಸಲ್ಪಡಬೇಕು. ಇದು ಹೇಗೆ 

ಮಾಡಬೇಕೆಂಬುದನ್ನು ಪಾನ ನಿರೋಧ ಶಾಖಾ ಮಂತ್ರಿಗಳು ನಿರ್ಣಯಿಸಬೇಕು. 
(ಹರಿಜನ: ೩೦-೧೦-೩೭) 


ನೀರಾ ಆಕ್ಷೆ ೇಪಣೀಯವೆ? 


ಪಾರ್ಸೀ ಗೆಳೆಯರು ಪಾನ ನಿಷೇಧ ಕಾರ್ಯಕ್ರಮಕ್ಕೆ ವಿರುದ್ದವಾಗಿ ಎತ್ತಿರುವ ಹದಿನಾಲ್ಕು 
ಅ೦ಶಗಳ ಪೈಕಿ ಈ ವಿಚಿತ್ರ ವಿಷಯ ಬರುತ್ತದೆ: 

“ಸಿಹಿಯೂ, ಹುಳಿ ಹಿಡಿಯದೆಯೂ ಇರುವ ನೀರಾವನ್ನು ಪಾರ್ಸೀಗಳು 
ಕುಡಿಯಬಹುದೆಂದು ಮಹಾತ್ಮಾಜೀ ಪ್ರೇರಿಸುತ್ತಿದಾರೆ. ಆದರೆ, ಪಾರ್ಸಿಗಳು ನೀರಾದಲ್ಲಿ 
ಏನೇನಿರುತ್ತದೆಂಬುದನ್ನು ಚೆನ್ನಾಗಿ ಬಲ್ಲರು. ಅಲ್ಲದೆ, ಬ್ರಿಟಿಷ್‌ ಸರಕರದವರೇ ನೀರಾ 
ತೆಗೆದ ಮರಕ್ಕೆ ತೆರಿಗೆ ವಜಾಮಾಡಿ ಇದರ ಕುಡಿತದ ಪ್ರಯೋಗವನ್ನು ನಡೆಸಿದರು. 
ಇದು ವಿಫಲವಾಯಿತು. ಏಕಂದರೆ, ಇದು ಚಳಿ, ಜಠರವಾಯುವಿನ ಉತ್ಪತ್ತಿ, ಅತಿಸಾರ. 
ಇತ್ಯಾದಿಗಳನ್ನು ಉಂಟುಮಾಡಿತು. ಸೇಗಾಮಿನ ಮಹಾತ್ಕಾಜೀಯವರ ಆಶ್ರಮದಲ್ಲಿಯೂ 
ಈ ಪ್ರಯೋಗ ನಡೆದು ದುರಂತ ಪರಿಣಾಮಗಳಾದುವು.” 


ಸಮಾಜಧರ್ಮ - 261 


ಮುಂಬೈ ಸರಕಾರ ಯಾವ ಪ್ರಯೋಗ ಮಾಡಿತೋ ನಾನರಿಯೆ. ಆದರೆ, ನೀರಾ, 
ಅದನ್ನು ಉಪಯೋಗಿಸುತ್ತಿರುವವರಿಗೆ ಏನು ಮಾಡುತ್ತದೆ. ಮತ್ತು ಮಾಡಿದೆ ಎಂಬುದನ್ನು 
ಬಲ್ಲೆ. ಸೇಗಾಮಿನ ಪ್ರಯೋಗ ದುರಂತ ಪರಿಣಾಮದಲ್ಲಿ ಕೊನೆಗೊಂಡಿತೆಂದು 
ಹೇಳುವುದು ಪೂರ್ಣ ತಪ್ಪು. ಲೇಖಕ ಆರೋಪಿಸಿರುವ ಕೆಟ್ಟ ಪರಿಣಾಮಗಳನ್ನು 
ಅದು ಎಂದಿಗೂ ಮಾಡಿದುದು ಕಂಡುಬಂದಿಲ್ಲ. ಇದಕ್ಕೆ ಪ್ರತಿಯಾಗಿ, ಸೇಗಾಮಿನ 
ಅನೇಕರು ನೀರಾವನ್ನು ಇಚ್ಛಾಪೂರ್ವಕವಾಗಿ ಸೇವಿಸಿ, ಒಳ್ಳೆಯ ಆರೋಗ್ಯ ಭಾಗ್ಯವನ್ನು 
ಹೊಂದುತ್ತಿದಾರೆ. ಅದು ಕಾಕಂಬಿ ಅಥವಾ ಬೆಲ್ಲವನ್ನಾಗಿ ಮಾಡಲ್ಪಟ್ಟು, ಆ ರೂಪ 
ದಲ್ಲಿ ನಾನೂ ಮತ್ತು ಇರರೂ ಅದನ್ನು ಬಹುತೇಕ ನಿತ್ಯವೂ ಬಳಸುತ್ತೇವೆ ಕಬ್ಬಿನ 
ಬೆಲ್ಲಕ್ಕಿಂತ ಕಮ್ಮಿ ಸಿಹಿಯಾಗಿರುವುದರಿಂದ ಅದು ಹೆಚ್ಚು ಅಪೇಕ್ಷಿಸಲಡುತ್ತದೆ. 
ದುರಂತಗಳಾದುದು ವರ್ಧಾದಲ್ಲಿ, ಸೇಗಾಂನಲ್ಲಲ್ಲ. ಅವು ನೀರಾ ಸೇವನೆಯಿ 
೦ದಲ್ಲವೆಂದೂ, ವಾಂತಿ ಭೇದಿಯಿಂದಲೆಂದೂ, ವಿಚಾರಣೆಯಿಂದ ಸ್ಪಷ್ಟವಾಗಿ 
ತಿಳಿದುಬಂದಿದೆ. ನಡೆದ ದುರಂತಕ್ಕೂ, ನೀರಾಕ್ಕೂ ಏನೇನೂ ಸಂಬಂಧವಿಲ್ಲವೆಂದು 
ನಿರ್ಧರವಾಗಿದೆ. ಒಂದು ವೇಳೆ ಸಾವಿಗೆ ತುತ್ತಾದವರು ನೀರಾ ಸೇವಿಸದಿದ್ದರೆ, ಅವರಿಗೆ 
ಪ್ರಾಪವಾದ ವಾಂತಿ ಭೇದಿಯು ಅವರು ಸೇವಿಸಿದ ಆಹಾರದಿಂದ ಉಂಟಾಯಿತೆಂದು 
ಹೇಳುವುದು ಸರಿಯಾದೀತೆ? ವರ್ಧಾದಲ್ಲಿ ಉಪಯೋಗಿಸಿದ ನೀರಾವನ್ನೇ 
ಸೇಗಾಮಿನಲ್ಲಿಯೂ ಉಪಯೋಗಿಸಿದ ಇತರರು ಯಾವ ತೊಂದರೆಗೂ ಗುರಿಯಾಗದೆ 

ಸುರಕ್ಷಿತರಾಗಿದ್ದರೆಂದು ಹೇಳಬಯಸುತ್ತೇನೆ. 
(ಹರಿಜನ: ೧೩-೫-೩೯) 


262 - ಸಮಾಜಧರ್ಮ 


ಟೀ, ಕಾಫೀ ಮತ್ತು ಹೊಗೆಸೊಪ್ಪು 


ಧೂಮಪಾನದ ಕೆಡುಕು 


ಕಲ್ಲೀಕೋಟಿಯ ಪ್ರೊಫೆಸರೊಬ್ಬರು ಪ್ರಶ್ನೆಗೆ ಉತ್ತರವಾಗಿ ಸಿಗರೇಟ್‌ ಸೇದುವ 
ಹಾಗೂ ಕಾಫೀ ಮತ್ತು ಟೀ ಸೇವಿಸುವ ವಿಷಯವಾಗಿ ಕಲವು ಮಾತನ್ನು 
ಹೇಳಬಹುಸುತ್ತೇನೆ. ಇವು ಜೀವನಕ್ಕೆ ಅಗತ್ಯ ವಸ್ತುಗಳಲ್ಲ ದಿನವೊಂದಕ್ಕೆ ಹತ್ತು ಲೋಟಾ 
ಕಾಫೀ ಆದರೂ ಸೇವಿಸುವ ಕೆಲವು ಜನರುಂಟು. ಇದು ಅವರ ಆರೋಗ್ಯದ 
ಬೆಳವಣಿಗೆಗೂ ಮತ್ತು ಕರ್ತವ್ಯ ಪಾಲನೆಗಾಗಿ ನಿದ್ರೆ ಇಲ್ಲದೆ ಎಚ್ಚರಿರುವುದಕ್ಕೂ ಆವಶ್ಯಕವೆ? 
ಅವರು ನಿದ್ರೆ ಇಲ್ಲದೆ ಎಚ್ಚರಿರಲು ಕಾಫೀ ಮತ್ತು ಟೀ ಆವಶ್ಯಕವೆನಿಸಿದರೆ, ಅವರು ಆ 
ರೀತಿ ಮಾಡದೆ ನಿದ್ರೆ ಹೋಗಲಿ. ಈ ವಸ್ತುಗಳಿಗೆ ನಾವು ದಾಸರಾಗಬಾರದು. ಆದರೆ, 
ಕಾಫೀ ಮತ್ತು ಟೀಗಳನ್ನು ಸೇವಿಸುವವರಲ್ಲಿ ಬಹುಮಂದಿ ಅವುಗಳಿಗೆ ದಾಸರೇ 
. ಆಗಿದಾರೆ. ಚುಟ್ಟಾ ಮತ್ತು ಸಿಗರೇಟುಗಳು-ಅವು ಸ್ಪದೇಶದ್ದಿರಲಿ, ಪರದೇಶದ್ದಿರಲಿ- 
ವರ್ಜನೀಯ. ಸಿಗರೇಟು ಸೇದುವುದು ನಿದ್ರಾಜನಕ; ನೀವು ಸೇದುವ ಚುಟ್ಟಾಗಳಲ್ಲಿ 
ಅಫೀಮಿನ ಆಂಶವಿದೆ. ಅವು ನಿಮ್ಮ ನರಮಂಡಲದ ಮೇಲೆ ಪರಿಣಾಮ ಮಾಡುತ್ತವೆ. 
ಅನ೦ತರ ನೀವು ಅವುಗಳನ್ನು ಬಿಡಲಾರಿರಿ. ಒಬ್ಬ ವಿದ್ಯಾರ್ಥಿಯ ತನ್ನ ಬಾಯನ್ನು 
ಹೊಗೆ ಕೊಳವೆಯನ್ನಾಗಿ ಮಾಡಿ ಅದು ದುರ್ನಾತ ಬರುವಂತೇಕೆ ಮಾಡಿಕೊಳ್ಳ 
ಬೇಕು? ಸಿಗರೇಟ್‌ ಮತ್ತು ಚುಟ್ಟಾ ಸೇದುವುದು, ಕಾಫೀ ಮತ್ತು ಟೀ ಕುಡಿಯುವುದು, 
ದ್ರ ಪದ್ಧತಿಗಳನ್ನು ನೀವು ಬಿಟ್ಟರೆ, ಅದರಿಂದ ಎಷ್ಟು ಉಳಿತಾಯ ಮಾಡಲು 
ಸಮಾಜಧರ್ಮ - 263 


ಸಾಧ್ಯವಾಗುತ್ತದೆಂಬುದನ್ನು ನೀವೇ ಕಂಡುಕೊಳ್ಳುವಿರಿ. ಟಾಲ್‌ಸ್ಟಾಯಿಯ ಒಂದು 
ಕಥೆಯಲ್ಲಿ ಬರುವ ಒಬ್ಬ ಕುಡುಕ, ಚುಟ್ಟಾ ಸೇದುವವರೆಗೂ ತಾನು ನಿಯುಕ್ತನಾಗಿದ್ದ 
ಕೊಲೆಯ ಕಾರ್ಯವನ್ನು ಮಾಡಲೇ ಬೇಡವೇ ಎಂಬ ಸಂಶಯದಿಂದ ಕೂಡಿರುತ್ತಾನೆ. 
ಅವನು ಅದನ್ನು ಸೇದಿದ ಕೂಡಲೇ ಎದ್ದುನಿಂತು ನಗುತ್ತಾ ಹೇಳುತ್ತಾನೆ: "ನಾನೆಂಥ 
ಹೇಡಿ!' ತರುವಾಯ ಕಠಾರಿ ಹಿರಿದು ಕಾರ್ಯವನ್ನು ಮುಗಿಸಿ ಬಿಡುತ್ತಾನೆ. ಟಾಲ್‌ಸ್ಟಾಯಿ 
ಅನುಭವದಿಂದ ನುಡಿದವರು. ಸ್ವಂತ ಅನುಭವಕ್ಕೆ ಬರದ ಏನನ್ನೂ ಅವರು ಬರೆದಿಲ್ಲ. 
ಅವರು ಕುಡಿತಕ್ಕಿಂತಲೂ, ಚುಟ್ಟಾ ಮತ್ತು ಸಿಗರೇಟುಗಳನ್ನು ಹೆಚ್ಚು ವಿರೋಧಿಸಿದಾರೆ. 
ಕುಡಿತ ಮತ್ತು ಸಿಗರೇಟುಗಳನ್ನು ಹೆಚ್ಚು ಎರೋಧಿಸಿದಾರೆ. ಕುಡಿತ ಮತ್ತು ಹೊಗೆಸೊಪ್ಪು 
ಇವುಗಳಲ್ಲಿ ಹೊಗೆಸೊಪ್ಪು ಕಮ್ಮಿಯಾದ ಕೆಡುಕೆಂದು ತಪ್ಪು ತಿಳಿದುಕೊಳ್ಳಬೇಡಿ. ಇಲ್ಲ 
ಸಿಗರೇಟು ಪಿಶಾಚಿಯಾದರೆ, ಕುಡಿತವು ಭಗವದ್ದೆ ರಿ” 

(ಯಂಗ್‌ ಇಂಡಿಯಾ: ೧೫-೯-೨೭) 


ಅಸತ್ಯಯುತ ಪ್ರಕಟನೆಗಳು 


ಹಿಂದಿನ ದಿನ ಅಶ್ಲೀಲ ಪ್ರಕಟನೆಯೊಂದರ ವಿಷಯವಾಗಿ ನಿಮ್ಮ ಗಮನವನ್ನು 
ಸೆಳದಿದ್ದೆ. ಈಗ ಕಲ್ಕತ್ತೆಯ ಪತ್ರಲೇಖಕರೊಬ್ಬರು ಪ್ರಸಿದ್ಧ ವರ್ತಮಾನ ಪತ್ರಿಕೆಗಳಲ್ಲಿ 
ಪ್ರಕಟವಾಗಿರುವ ಕೆಲವು ಭಾಗಗಳನ್ನು ಕತ್ತರಿಸಿ ಕಳಿಸಿದಾರೆ. ಅವುಗಳನ್ನು ನಾ 
ಅಸತ್ಯವೆಂದು ಕರೆಯುತ್ತೇನೆ. ಭಾರತೀಯ ಟೀ ಕುಡಿಯುವುದಕ್ಕೆ ಪ್ರೋತ್ಸಾಹಕ್ಕೋಸ್ಕರ 
ಈಗಲೀಗ ಬ೦ಗಾಳದಲ್ಲಿಯೂ ಬಹುಶಃ ಇನ್ನೂ ಇತರ ಪ್ರಾಂತಗಳಲ್ಲಿಯೂ ಒಂದು 
ಹುರುಪಿನ ಪ್ರಚಾರ ನಡೆಯುತ್ತಿರುವಂತಿದೆ. ಕೆಳಗೆ ಇರುವುದು ಪತ್ರ ಲೇಖಕ ಕಳಿಸಿರುವ 
ಬಂಗಾಳೀ ಭಾಷೆಯ ಪ್ರಕಟನೆಯ ಭಾಷಾಂತರ: 


“ಟ್ರೀ ಕುಡಿತ ಮತ್ತು ತಾರುಣ್ಯ ಮುಖ ಕಾಂತಿ” 


“ಟೀ ಸೇವನೆ, ತಾರುಣ್ಯ ಮುಖ ಕಾಂತಿ ಮತ್ತು ಶಕ್ತಿಯನ್ನು ಹಚ್ಚು ಕಾಲ 
ಸಂವರ್ಧಿಸಿಕೊಳ್ಳಲು ಸಹಾಯಕವಾಗುತ್ತದೆಂಬುದು ಶ್ರೀಯುತ ನೇಪಾಳಚಂದ 
ಭಟ್ಟಾಚಾರ್ಯ ಎಂಬುದವವರ ಅನುಭವದಿಂದ ಕಂಡುಬರುತ್ತದೆ. ಅವರಿಗೀಗ 
ನಲವತ್ತೆಂಟು ವಯಸ್ಸು ಆದರೆ ಮುವತ್ತು ನಾಲ್ಕಕ್ಕಿಂತಲೂ ಮೀರದ ವಯಸಿನವರಂತೆ 
ಕಾಣುತ್ತಾರೆ. ಈ ತಾರುಣ್ಯ ಮುಖ ಕಾಂತಿಯನ್ನು ಟೀ ಸೇವನೆಯಿಂದ ಅವರು 
ಕಾಪಾಡಿಕೊಂಡಿದಾರೆ. ತಮ್ಮ ಹದಿನಾಲ್ಕನೆಯ ವಯಸ್ಸಿನಲ್ಲಿ ಅವರು ಟೀ ಕುಡಿಯಲು 
ಆರಂಭ ಮಾಡಿದರು. ಅಂದಿನಿಂದ ಅವರು ತಪ್ಪದೆ ಟೀ ಕುಡಿಯುವವರಾಗಿದಾರೆ. 
ಕಳೆದ ಎರಡು ವರಷಗಳಿ೦ದಲೂ ಅವರು ದಿನವೂ ಸ್ಪಲ್ಪ ಹೆಚ್ಚುಕಡೆಮೆ ಮೂವತ್ತು 
ಲೋಟಗಳಷ್ಟು ಸೇವಿಸುತ್ತಿದಾರೆ. ಟೀ ತಯಾರಾದ ತತ್‌ ಕ್ಷಣವೇ ಅವರು ಅದನ್ನು 


264 - ಸಮಾಜಧರ್ಮ 


ಸೇವಿಸುವುದಿಲ್ಲ; ಅಥವಾ ಎಲ್ಲವನ್ನೂ ಒಮ್ಮೆಗೇ ಕುಡಿಯುವುದಿಲ್ಲ. ಬುಡದಲ್ಲಿ ಒಂದು 
ಹಾಗೇ ಬಿಡುತ್ತಾರೆ. ಅವರು ho ಸಲಕ್ಕೆ ಆರರಿಂದ ಹತ್ತು ಲೋಟಾಗಳ 
ಗೆ ಸೇವಿಸುತ್ತಾರೆ.” 
ಇಂಥವೆಷ್ಟೋ ಇವೆ. ಅವುಗಳ ಪೈಕಿ ಇದೊ೦ದು ಉದಾಹರಣೆ. ಇದು ಪತ್ರಿಕೆಯ 
ಸ್ವಂತ ಬಾತ್ಮೀದಾರನ ವರದಿಯಂತಿದೆ; ಟೀ ಸೇವನೆ ವಿಷಯವನ್ನು 
ಪುಷ್ಟೀಕರಿಸುವುದಕ್ಕೋಸ್ಕರ ಎಲ್ಲಿಯೂ ಮಾನವರ ಅನುಭವದಲ್ಲಿ ಆಧಾರಹೊಂದದ 
ವಾದವನ್ನು ಮುಂದಿಡಲಾಗಿದೆ. ಟೀ ಸೇವಿಸುವುದನ್ನು ಪ್ರತಿಪಾದಿಸುವವರೂ ಕೂಡ, 
ಈ ವಾದಕ್ಕೆ ಎರುದ್ಧವಾಗಿ ತೀರಾಮಿತ ಸೇವನೆಯನ್ನು ಸಲಹೆ ಮಾಡುತ್ತಾರೆ. ಭಾರತದಲ್ಲಿ 
ಟೀ ಕುಡಿತವೇ ಇಲ್ಲವಾದರೆ ನಮಗೇನೂ ಕೆಡುಕು ಹಕ್ಕ ಆದರೆ ದುರದೃಷ್ಟವಶಾತ್‌ 
ಟೀ ಮತ್ತು ಇತರ ಅಪಾಯರಹಿತವೆಂದು ಪರಿಗಣಿಸಲ್ಪಟ್ಟಿರುವ ಕುಡಿತಗಳು ನಮ್ಮ 
ಮಧ್ಯೆ ಸ್ಥಾಯಿಯಾಗಿ ನಿಂತಿವೆ. ನನ್ನ ವಾದವಿಷ್ಟೆ ಪ್ರಕಟನೆ ಮಾಡುವುದರಲ್ಲಿ ಸತ್ಯದ 
ಕಡೆ ಗಮನವಿರಲಿ. ಪುಸ್ತಕದಲ್ಲಿ ಅಚ್ಚಾದ ಅಥವಾ ಒಂದು ಸಮಾಚಾರ ಪತ್ರಿಕೆಯಲ್ಲಿ 
ಭಾರತೀಯರಿಗೆ- RINNE. ಆದುದರಿಂದ ಒಂದು ವಿಷಯದ ಬಗೆಗೆ 
ಪ್ರಕಟನೆಯನ್ನು ಮಾಡುವಾಗ ಬಹಳ ಎಚ್ಚರಿಕೆ ಆವಶ್ಯಕ. ನನ್ನ ಪತ್ರಲೇಖಕ ಗಮನ 
ಸೆಳೆದಿರುವ ಅಸತ್ಯಗಳಂಥವ೦ತೂ ಬಹಳ ಅಪಾಯಕರ. ದಿನವೊಂದಕ್ಕೆ ಮೂವತ್ತು 
ಲೋಟಾ ಟೀ ಕುಡಿಯುವುದು ಶರೀರಕ್ಕಾಗಲೀ ಮನಸ್ಸಿಗಾಗಲೀ ಉಲ್ಲಾಸವನ್ನುಂಟು 
ಮಾಡದಿರುವುದೊ೦ದೇ ಅಲ್ಲ. ಜೀರ್ಣಶಕ್ತಿಯನ್ನೂ ಕುಂದಿಸಿ ಕುಡಿಯುವವನನ್ನು 
ಸತ್ವಹೀನನನ್ನಾಗಿ ಮಾಡುತ್ತದೆ. ಬಹುಶಃ ದಿನವೊಂದಕ್ಕೆ ಒಂದು ಅಥವಾ ಎರಡು 
ಲೋಟಾ ಸೌಮ್ಯ ಟೀಯನ್ನು ಮಾನವ ಶರೀರವು ಯಾವ ಅಪಾಯಕ್ಕೂ ಎಡೆಯಿಲ್ಲದಂತೆ 
ಸಹಿಸಿಕೂಂಡೀತು. ಭಾರತದಲ್ಲಿ ಟೀ ಎಲೆಗಳಲ್ಲಿಬಹುದಾದ ಟ್ಯನಿಕ್‌ ಆಮ್ಲವನ್ನು 
ತೆಗೆದುಹಾಕುವುದಕ್ಕೋಸ್ಕರ ಅವು ಕುದಿಸಲ್ಪಡುತ್ತವೆ. ಯಾವ ವೈದ್ಯರೇ ಆಗಲಿ ಟ್ಯಾನಿಕ್‌ 
ಜಠರಕ್ಕೆ ಕೆಟ್ಟುದೆ೦ದು ರುಜುವಾತು ಕೊಡುತ್ತಾರೆ. ಚೀಣೀಯರು ಹೇಗೆ ಟೀ 
ಕುಡಿಯಬೇಕೆಂಬುದನ್ನು ಬಲ್ಲರು. ಅವರು ಎಲೆಗಳನ್ನು ಎಂದಿಗೂ ಟೀಪಾನೆಯಲ್ಲಿ 
ಹಾಕದೆ ಅದನ್ನು ಒಂದು ಶೋಧಕ ಪಾತ್ರೆಯಲ್ಲಿ ಹಾಕಿ ಅದರ ಮೇಲೆ ಮರಳುವ 
ನೀರನ್ನು ಸುರಿಯುತ್ತರೆ. ನೀರು ಒಣಹುಲ್ಲಿನ ವರ್ಣವನ್ನು ಹೊಂದಬೇಕು. ಅದ 
ಮಾಸಲು ಹಳದಿ ವರ್ಣವಾಗಿರುತ್ತದೆ. ; ಭಾರತದಲ್ಲಿ ಸಾಮನ್ಯವಾಗಿ ಮಾಡುವ ಟೀ 
ಬಣ್ಣದಂತೆ ಕೆಂಪಾಗಿರುವುದಿಲ್ಲ. ಗಟ್ಟಿಯಾದ ಟೀ ವಿಷಸಮಾನ. 
(ಹರಿಜನ: ೨೪-೮-೩೫) 


ಸಲ 
ಸು 
ವ 


ಸಮಾಜಧರ್ಮ - 265 


ಗಾಂಧೀ ಸಿಗರೇಟುಗಳು! 


ನನಗೆ ಗೊತ್ತಿರುವಂತೆ ನನ್ನ ಹೆಸರಿನ ದುರುಪಯೋಗವಾಗಿರುವುದರಲ್ಲೆಲ್ಲಾ ಅದನ್ನು 
ಬೇಕೆಂದೇ ಸಿಗರೇಟಿನೊಂದಿಗೆ ಕೂಡಿಸಿರುವುದಕ್ಕಿಂತಲೂ ಹೆಚ್ಚು ಅಪಮಾನಕರ 
“ವಾದುವುದೂ ಇಲ್ಲವೆನಿಸುತ್ತದೆ. ಒಬ್ಬ ಗೆಳೆಯ ನನ್ನ ಚಿತ್ರವನ್ನೊಳಗೊಂಡ 
ತಲೆಚೀಟಿಯೊಂದನ್ನು ಕಳಿಸಿದಾನೆ. ಸಿಗರೇಟು ಗಳಿಗೆ "ಮಹಾತ್ಮಾ ಗಾಂಧೀ ಸಿಗರೇಟು' 
ಗಳ೦ದು ಹೆಸರು ನನಗೆ ಮದ್ಯವೆಂದರೆ ಎಷ್ಟು ಭೀತಿಯೋ, ಅಸಹ್ಯವೋ ಸಿಗರೇಟೆಂದರೂ 
ಅಪ್ಪೆ ಧೂಮ ಪಾನ ಮಾಡುವುದು ಒಂದು ಪಾಪವೆಂದು ನನ್ನ ಪರಿಗಣನೆ. ಅದು 
ಸದಸದ್ವಿವೇಚಾನಾ ಶಕ್ತಿಯನ್ನು ಕೊಲ್ಲುತ್ತದೆ. ಗೋಚರವಿಲ್ಲದೆಂತೆ ಪರಿಣಾಮವಎ 
*ಸಗುವುದರಲ್ಲಿ ಅದು ಕುಡಿತಕ್ಕಿಂತಲೂ ಹೆಚ್ಚು ಕೆಡಕುಕಾರಿ. ಒಮ್ಮೆ ವ್ಯಕ್ತಿ ಅದನ್ನು 
ಅಭ್ಯಾಸಮಾಡಿಕೊಳ್ಳುವುದೇ ತಡ, ಅದನ್ನು ಬಿಡುವುದು ತುಂಬ ಕಷ್ಟ ಅದು 
ದುಂದುವೆಚ್ಚದ ಕೆಟ್ಟ ಪದ್ಧತಿ. ಅದು ಉಸಿರನ್ನು ದುರ್ನಾತ ಬರುವಂತೆ ಮಾಡುತ್ತದೆ. 
ಹಲ್ಲನ್ನು ವಿವರ್ಣ ಗೊಳಿಸುವುದಲ್ಲದೆ ಕೆಲವು ವೇಳೆ ಕೆಟ್ಟ ಕುರವನ್ನೂ 
ಉಂಟುಮಾಡುತ್ತದೆ. ಅದೊಂದು ಕೊಳಕು ಪದ್ಧತಿ. ಸಿಗರೇಟುಗಳೊಂದಿಗೆ ನನ್ನ 
ಹೆಸರನ್ನು ಉಪಯೊಗಿಸಿಕೊಳ್ಳಲು ಯಾವ ವ್ಯಕ್ತಿಯೂ ನನ್ನಿಂದ ಅನುಮತಿ ಹೊಂದಿಲ್ಲ 
ಹೆಸರಿಲ್ಲದ ಆ ಕಂಪೆನಿಯೇ ಮಾರುಕಟ್ಟಿಯಿ೦ದ ನನ್ನ ಚಿತ್ರವಿರುವ ತಲೆಚೀಟಿಯನ್ನು 
ಹಿ೦ತೆಗೆದುಕೊಳ್ಳುವುದಾಗಲೀ ಅಥವಾ ಅಂಥ ತಲೆಬೀಟಿ ಇರುವ ಪೊಟ್ಟಣಗಳನ್ನು 

ಸಾರ್ವಜನಿಕರೇ ಕೊಳ್ಳಲು ನಿರಾಕರಿಸುವುದೇ ಆದರೆ, ನಾನು ಕೃತಜ್ಞ 
(ಯಂಗ್‌ ಇಂಡಿಯಾ: ೧೩-೧-೨೧) 


ಹೊಗೆಸೊಪ್ಪು ಕಾನೂನಿನ ಮಸೂದೆ 


ಅನೇಕ ಬಗೆಗಳ ಸುಧಾರಣೆಯಲ್ಲಿ ಅಸಕ್ತಿಯುಳ್ಳ ಒಬ್ಬ ಪತ್ರ ಲೇಖಕ ಹೊಗೆಸೊಪ್ಪು 
ಕಾನೂನಿನ ಮಸೂದೆಯಿಂದ ರಾಷ್ಟ್ರಕ್ಕೆ ಎಷ್ಟು ನಷ್ಟವಾಗುತ್ತದೆ೦ದು ಪ್ರಶ್ನಿಸಿದಾನೆ. 
ನಾವು ಮಾರಾಟಕ್ಕೆ ಸಿದ್ಧಮಾಡದ ಹೊಗೆಸೂಪ್ಪು ಮತ್ತು ಸಿಗರೇಟುಗಳಿಗೆ ಪ್ರತಿ 
ವರ್ಷವೂ ೨೧೩ ಲಕ್ಷ ರೂಪಾಯಿ ತರುತ್ತಿದ್ದೇವೆ. ವುರುಷವೂ ಹೆಚ್ಚುತ್ತಿದೆ. ೧೯೨೩ 
ರಲ್ಲಿ ಮಾರಾಟಕ್ಕೆ ಸಿದ್ದವಾಗದ ಹೊಗೆಸೊಪ್ಪು ೧ ೨/೪ ದಶಲಕ್ಷ ಪೌಂಡುಗಳಿದ್ದುದು 
೧೯೨೭ ರಲ್ಲಿ ೫ ದಶಲಕ್ಷಕ್ಕೇರಿತು. ಇದಕ್ಕೆ ತಕ್ಕಂತೆ ಸಿಗರೇಟಿನ ಆಮದೂ ಹೆಚ್ಚಿತು. 
ನನಗೆ ಬಂದಿರುವ ವಾರ್ತಾಮೂಲ ನಂಬಲರ್ಹವಾದರೆ. ನಾವು ಹೊಗೆಸೊಪ್ಪಿನಲ್ಲಿ 
ಸ್ವಲ್ಪವೂ ರಪ್ತು ಮಾಡುವದಿಲ್ಲ. ಆದುದರಿಂದ ಆ ಅಗಾಧ ಬೆಳೆಯ ಬೆಲೆಯನ್ನು 
ಮೇಲೆ ಸೂಚಿಸಿರುವ ಆಂಕಿಗಳೊಂದಿಗೆ ಸೇರಿಸಬೇಕು. ಪ್ರತಿಯೊಬ್ಬ ಧೂಮಪಾನ 


266 - ಸಮಾಜಧರ್ಮ 


ಮಾಡುವವನೂ ಈ ಕೊಳಕು ಪದ್ಧತಿಯನ್ನು ತ್ಯಜಿಸಿ, ತನ್ನ ಬಾಯನ್ನು ಕೊಳವೆಯಂತೆ 
ಮಾಡಿ ಉಸಿರನ್ನು ಹೊಲಸಾಗಿಸುವ, ಹಲ್ಲನ್ನು ಕೆಡಿಸುವ, ಸೂಕ್ಷ್ಮ ಸದಸದ್ವಿವೇಕ 
ಶಕ್ತಿಯನ್ನು ಮಂಕುಮಾಡುವ ಈ ಪದ್ಧತಿಯನ್ನು ನಿರಾಕರಿಸಿ, ಇದರಿಂದ ಆಗುವ 
ಉಳಿತಾಯವನ್ನು ಯಾವುದಾದರೂ ರಾಷ್ಟೀಯ ಕಾರ್ಯಕ್ಕೆ ನೀಡುವುದಾದರೆ, ಅವನಿಗೂ 
ರಾಷ್ಟ್ರಕ್ಕೂ ಅನುಕೂಲವಾದೀತು. 

(ಯಂಗ್‌ ಇಂಡಿಯಾ: ೫-೭-೨೮) 


ಧೂಮಪಾನದ ಕೆಟ್ಟ ಕೃತ್ಯ 


ಪ್ರಶ್ನೆ: ನೀವು ಪಾನ ನಿರೋಧದ ಬಗೆಗೆ ಇಷ್ಟು ತೀವ್ರವಾಗಿಯೂ, ಒಂದೇ 
ಸಮಾನಾಗಿಯೂ, ಬರೆದಿರುವಿರೇಕೆ? ಅಂತೆಯೇ ಧೂಮಪಾನದ ವಿಷಯದಲ್ಲಿ 
ಅಷ್ಟೇ ತೀವ್ರವಾಗಿಯೂ ನಿಲುವಿಲ್ಲದೆಯೂ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿಲ್ಲ. 
ಈ ದುಷ್ಕತ್ಯ ಭಯಾನಕ ರೀತಿಯಲ್ಲಿ ಹೆಚ್ಚುತ್ತಿದೆ. ಚಿಕ್ಕಮಕ್ಕಳೂ ಹೆಚ್ಚು ಹೆಚ್ಚಾಗಿ 
ಇದಕ್ಕೆ ತುತ್ತಾಗುತ್ತಿದಾರೆ. ಧೂಮಪಾನ ಮಾಡುವುದರಲ್ಲಿ ಭಸ್ಮವಾಗಿ ಹೋಗುವ 
ಕೋಟ್ಕಾಂತರ ರೂಪಾಯಿಗಳು ನಮ್ಮ ಈ ಒಡನಾಡಿನಲ್ಲಿ ಎಷ್ಟೋ ಒಳ್ಳೆಯ ವಿಧಾನದಲ್ಲಿ 
ಉಪಯುಕ್ತವಾಗಬಹುದು. 
ಉತ್ತರ: ಈ ಕೆಣಕು ನುಡಿ ನಿಜ, ಆದರೆ ಹೊಸದೇನೂ ಅಲ್ಲ. ಸಮಾನ ಒತ್ತಾಯ 
ಹಾಕದಿರುವುದಕ್ಕೆ ಕಾರಣವನ್ನು ಧೂಮಪಾನ ಮಾಡುವುದಕ್ಕೆ ಭಯಂಕರ ಗೌರವ 
ದೊರಕುತ್ತಿರುವುದರಲ್ಲಿ ಕಾಣಬಹುದು. ಒಂದು ದುಷ್ಕಶ್ಯ ಅಂಥ ಮಟ್ಟಿಕ್ಕೇರಿದಾಗ 
ಅದನ್ನು ತೊಡೆದುಹಾಕಲು ಕಷ್ಟವಾಗುತ್ತದೆ. ಈ ಒಪ್ಪಿಗೆಯಿಂದ ದುಷ್ಕೃತ್ಯವನ್ನು 
ತಡೆಯವುದಕ್ಕಾಗಿ ಚಳುವಳಿ ಮಾಡಬಾರದೆಂದು ಅರ್ಥವಲ್ಲ. ಹೇಗೆ ಮಾಡಬೇಕು, 
ಮತ್ತು ಯಾವಾಗ ಎಂಬುದೇ ಪ್ರಶ್ನೆ ಇದಕ್ಕೆ ಉತ್ತರ ಕೊಡುವ ಸಾಮರ್ಥ್ಯ ನನ್ನಲ್ಲಿಲ್ಲವೆಂದು 
ನಾನು ವ್ಯಸನದಿಂದ ಒಪ್ಪಿಕೊಳ್ಳುತ್ತೇನೆ. 
(ಹರಿಜನ: ೨೦-೧೦-೪೬) 


ಸಮಾಜಧರ್ಮ - 267 


ದ್ಯೂತ 
ಪಂದ್ಯದ ಹಾನಿ 


“ಕುದುರೆ ಪಂದ್ಯಗಳಲ್ಲಿ ಪಣ ಕಟ್ಟಾಡುವುದನ್ನು ನಿಲ್ಲಿಸಲು ನೀವು ಯಶಸ್ವಿ 
ಯಾಗುವುದಾದರೆ, ಸಹಸ್ರಾರು ಐರೋಪ್ಯ ಮತ್ತು ಭಾರತೀಯ ಗೃಹಿಣಿಯವರ 
ಕೃತಜ್ಞತೆಗೂ ವ೦ದನೆಗೂ ಪಾತ್ರರಾಗುವಿರಿ. ಕುದುರೆ ಪಂದ್ಯಗಳಲ್ಲಿ ಪಣ ಕಟ್ಟಾಡುವುದನ್ನು 
ಅಭ್ಯಸಿಸುವವರೆಗೆ, ನನ್ನ ಪತಿ, ಆದರ್ಶಪತಿಯಾಗಿದ್ದರು. ಅವರಿಗೆ ಕೈತುಂಬ ಸಂಬಳ 
ಬ೦ದರೂ ಮದ್ಯಪಾನ ಮಾಡದಿದ್ದರೂ ನಾವೀಗ ಗೃಹಿಣಿಯರಿಗೂ ಇಂಥ ಅನುಭವಎರ 
ಬೇಕೆಂದು ನಾನು ನಂಬಿದೇನೆ ನಾನು ಅವರನ್ನು ಎಷ್ಟೋಸಲ ಜೂಜಿಗೆ 
ಹೋಗಬೇಡಿರೆಂದು ಅಂಗಲಾಚಿ ಬೇಡಿಕೊಂಡಿದೇನೆ. ಇದು ನಿಷ್ಠಲವಾಗಿದೆ. 
ಗಂಡಂದಿರು ಕುದುರೆ ಪಂದ್ಯಗಳಿಗೆ ಹೋಗಿ ಹಣ ಕಳೆದುಕೊಳ್ಳುವುದು ನಿಲ್ಲದೆ 
ಹೋಗಿರುವುದರಿಂದ ಪತ್ನಿಯರೂ ಮಕ್ಕಳೂ ತೊಂದರೆಗೀಡಾಗುವುದು ತುಂಬ 
ಕಷ್ಟವೆನಿಸುವುದಿಲ್ಲವ?” 

“ಮದ್ಯಪಾನವು ಸಾವಿರಾರು ಮಂದಿಯನ್ನು ಹಾಳುಮಾಡುತ್ತಿರುವುದೇನೋ ನಿಜ; 
ಆದರೆ ಕುದುರೆ ಪಂದ್ಯಗಳಲ್ಲಿ ಪಣ ಕಟ್ಟಿ ಆಡುವುದು ಹತ್ತಾರು ಸಾವಿರ ಮಂದಿಯನ್ನು 
ನಿಜವಾಗಿಯೂ ಹಾಳುಮಾಡುತ್ತಿದೆ. 


268 - ಸಮಾಜಧರ್ಮ 


“ಸಾರ್ವಜನಿಕರನ್ನು ವಾಸ್ತವಿಕವಾಗಿಯೂ ಸೂರೆಮಾಡುವ ಡಬ್ರ್ಯುಐ.ಟಿ. ಸಂಘವು 
ತನ್ನ ಐರೋಪ್ಯ ಕೆಲಸಗಾರರಿಗೆ ಕೈತು೦ಬ ಸ೦ಬಳ ಕೊಡಬಲ್ಲದು. ಕುದುರೆ ಜೂಜಿನ 
ಸಂಘದವರು ನಾನಾ ಬಗೆಯ ಮೋಸ ಕೃತ್ಯ ನಡೆಸಿ, ಸಾರ್ವಜನಿಕರಿಂದ ಅಗಾಧ 
ಹಣ ಸುಲಿಗೆ ಮಾಡುವುದನ್ನು ನೀವು ತಿಳಿದರೆ, ನನ್ನೊಂದಿಗೆ ಖಂಡಿತ ಒಪ್ಪುವಿರಿ. 
ನಿಮ್ಮ ದಮ್ಮಯ್ಯ, ದೇವರಿಗಾಗಿ, ಪ್ರಯತ್ನಮಾಡಿ ಇದನ್ನು ಸರಿಪಡಿಸಿ. ಜೂಜಾಟಗಳ 
ವ್ಯಾಪಾರಿಗಳು ಜೂಜು ಕಟ್ಟಿಯಲ್ಲಿಯೇ ಪಣ ಕಟ್ಟುವ ಏರ್ಪಾಡಿದ್ದಾಗ ಪರಿಸ್ಥಿತಿ 
ಎಷ್ಟೋ ಚೆನ್ನಾಗಿತ್ತು. | 

“ಹೊಸ ಶಾಸನ ಸಭೆಗಳಲ್ಲಿ ನಿಮಗೆ ಅನೇಕರು ಪರಿಚಿತರೆಂದು ನಾವು ನಂಬಿದೇನೆ. 
ಅವರ ನೆರವಿನಿಂದ ಕುದುರೆ ಪಂದ್ಯದಲ್ಲಿ ಪಣಕಟ್ಟುವುದನ್ನು ತಪ್ಪಿಸಲು ನೀವು 
ಯಶಸ್ಸುಗಳಿಸುವಿರೆಂದು ನೆಚ್ಚಿದೇನೆ. ಸರಕಾರವೇ ಇದನ್ನು ನಡೆಸುವುದಾದರೆ, ಬಹಳ 
ನ್ಯಾಯ ಸಿಕ್ಕೀತು. ಸಾರ್ವಜನಿಕರು ನಿರ್ವಾಹವಿಲ್ಲದೆ, ಕಳೆದುಕೊಳ್ಳುತ್ತಾರೆ; ಕುದುರೆಗಳ 
ಮಾಲೀಕರು, ತರಬೇತು ಕೊಟ್ಟಿವರು, ಮತ್ತು ಸವಾರಿ ಮಾಡುವವರೂ ಗೆಲ್ಲುತ್ತಾರೆ. 
ದೊಡ್ಡ ಅಧಿಕಾರಿಗಳಲ್ಲಿ ಕೆಲವರು ಕುದುರೆ ಪಂದ್ಯಗಳಲ್ಲಿ ತುಂಬ ಆಸಕ್ತಿ ವಹಿಸಿರುವರೆಂಬ 
ಕಾರಣಕ್ಕಾಗಿ, ಸರಕಾರವೇ ಅವರಿಗೆ ಪರೋಕ್ಷ ಸಮ್ಮತಿ ಕೊಡುವುದು ಕಳಂಕವಲ್ಲವೆ? 

“ನನ್ನ ಪತಿ ಸರಕಾರೀ ನೌಕರಿಯಲ್ಲಿರುವುದರಿಂದ ನಾನು ನನ್ನ ಹೆಸರನ್ನು 
ಕೊಡಬಯಸುವುದಿಲ್ಲ. ಆದರೆ, ನನ್ನ ಈ ಬರವಣಿಗೆಯ ವಿಷಯದಲ್ಲಿ ನೀವು 
ಆಸಕ್ತಿವಹಿಸಿ, ಕುದುರೆ ಪಂದ್ಯಗಳಲ್ಲಿ ಪಣಕಟ್ಟುವುದನ್ನು ನಿಲ್ಲಿಸಲು ಯಶಸ್ವಿಯಾಗಬೇಕೆಂದು 
ಪ್ರಾರ್ಥಿಸುತ್ತೇನೆ.” ' 

ಈ ಪಾತ್ರ ಕೆಲವು ಕಾಲದಿಂದ ನನ್ನೊಂದಿಗೆ ಪ್ರವಾಸಮಾಡುತ್ತಿದೆ. ಇದೊಂದು 
ವ್ಯಸನಕರ ಪತ್ರವೆಂಬ ನನ್ನ ಭಾವವನ್ನು ಓದುಗನೂ ಹಂಚಿ ಕೊ೦ಡಾನು. ಅನಾಮಧೇಯ 
ಪತ್ರಗಳಿಗೆ ಸಾಮಾನ್ಯವಾಗಿ ಬೆಲೆಯೇ ಅಪರೂಪ. ಪತ್ರಲೇಖಕಿ ತನ್ನ ಹೆಸರನ್ನು 
ವ್ಯಕ್ತಪಡಿಸಲಿಚ್ಛಿಸದಿದ್ದರೂ, ಇದೊಂದು ನಿಜವಾಗಿಯೂ ಅದಕ್ಕೆ ನಿಷೇಧ. 

ಕುದುರೆ ಜೂಜಿನ ವಿಷಯವಾಗಿ ನಾನೇನನ್ನೂ ಅರಿಯೆ. ಅದಕ್ಕೆ 
ಸಂಬಂಧಿಸಿದುದಲ್ಲವನ್ನೂ ನಾನು ಯಾವಾಗಲೂ ಅಸಹ್ಯವಾಗಿಯೇ ಕಂಡಿದೇನೆ. 
ಕುದರೆ ಜೂಜಾಡಿ ಅನೇಕರು ಹಾಳಾಗಿರುವುದನ್ನು ನಾ ಬಲ್ಲೆ. 

ಆದರೆ, ಅದಕ್ಕೆ ವಿರೋಧವಾಗಿ ಏನನ್ನು ಬರೆಯುವುದಕ್ಕೂ ನನಗೆ ಧೈರ್ಯ 
ಬಂದಿಲ್ಲವೆಂದು ಒಪ್ಪಿಕೊಳ್ಳಬೇಕು. ಆಗಾಖಾನ್‌ ಅಂಥವರು, ಪಾದರಿಗಳು, ವೈಸ್‌ 
ರಾಯಿಗಳು, ಹಾಗೆಯೇ ದೇಶದಲ್ಲಿ ಅತ್ಯಂತ ಶ್ರೇಷ್ಠರೆನಿಸಿಕೊ೦ಂಡ ಅನೇಕರು 
ಬಹಿರ೦ಗವಾಗಿ ಅದಕ್ಕೆ ಉತ್ತೇಜನವಿತ್ತು ಸಾವಿರಾರು ರೂಪಾಯಿಗಳನ್ನು ವೆಚ್ಚ 

ಸಮಾಜಧರ್ಮ - 269 


ಮಾಡುವುದನ್ನು ಕಂಡು, ಕಂಡು ಅದರ ವಿಷಯವಾಗಿ ಏನನ್ನು ಬರೆಯವುದೂ 
ನಿರರ್ಥಕವೆಂದು ಭಾವಿಸುತ್ತೇನೆ. ಪತ್ರಿಕೋದ್ಯೋಗಿಯಾಗಿಯೂ, ಸುಧಾರಕನಾಗಿಯೂ 
ಯಾವ ದುಷ್ನತ್ಯಗಳ ಬಗೆಗೆ ಸಾರ್ವಜನಿಕ ಅಭಿಪ್ರಾಯ ಉಂಟಾಗಬಹುದೋ ಅದರ 
ಬಗೆಗೆ ಸರ್ವಾಜನಿಕ ಗಮನವನ್ನು ಸೆಳವುದು ನನ್ನ ಕರ್ತವ್ಯ ಸಿಡುಬು ಹಾಕಿಸುವುದನ್ನು 
ನಾನು ಒಪ್ಪದಿದ್ದರೂ ಅದರ ಪಿಡುಗಿನ ಬಗೆಗೆ ಸಾರ್ವಜನಿಕ ಅಭಿಪ್ರಾಯವನ್ನು 
ಸೆಳೆಯಲೆಶ್ಮಿಸುವುದು ವ್ಯರ್ಥಪ್ರಯತ್ನವೆನಿಸುತ್ತದೆ. ಮದ್ಯಪಾನ ನಿರೋಧದ ಬಗೆಗೆ 
ಚಳುವಳಿಯನ್ನು ಹೊಡಲು ನನಗೆ ಧೈರ್ಯವಿರಲಿಲ್ಲವೆಂದು ಒಪ್ಪಿಕೊಳ್ಳಬೇಕು ಆದರೆ. 
ಅದು ತಾನಾಗಿಯೇ ಬಂದಿತು. ಜನತೆಯು ಸ್ವೇಚ್ಛೆಯಿಂದ ಅದನ್ನು ಆರಂಭಮಾಡಿದೆ. 

ಅಸಹಕಾರವು ಶುದ್ಧೀಕರಣ ಚಳುವಳಿಯ ಅತ್ಯಂತ ನೈಜ ಕುರುಹೆನ್ನ ಬೇಕಾದರೆ, 
ಯಾರ ನೆರವನ್ನೂ, ಬೋಧೆಯನ್ನೂ ಅಪೇಕ್ಷಿಸದೆ, ಜನರು ಅನೇಕ ದುಷ್ಪ ಕಾರ್ಯಗಳನ್ನು 
ತಾವಾಗಿಯೇ ತೊಡೆದುಹಾಕಲೆತ್ನಿಸಿರುವುದು. ಇಂಥ ನಂಬಿಕೆಯಿಂದಲೇ ಜೂಜಿಗೆ 
ಸಂಬಂಧಿಸಿದ ಮೇಲಿನ ಪತ್ರವನ್ನು ನಾ ಪ್ರಕಟಿಸಿದೇನೆ. 

ಕೇವಲ ಸ್ವಲ್ಪ ತಿದ್ದುಪಡಿಯಿಂದ ಲೇಖಕಿಗೆ ತೃಪ್ತಿಯಾದೀತೆಂದು ನನಗೆ 
ಭಾಸವಾಗುತ್ತದೆ. ಆದರೆ, ಈ ಪಿಡಗು ಪೂರ್ಣವಾಗಿ ವಿನಾಶವಾಗಬೇಕು. ಕುದುರೆ 
ಜೂಜುಕಟ್ಟಿಯಲ್ಲೇ ಆಗಲಿ ಪಣ ಕಟ್ಟುವುದು ದ್ಯೂತ ಮನೋಭಾವದ ಅಂಗ. 
ಇದರೊಂದಿಗೆ ಜನರು ಅಸಹಕರಿಸುವುದಾದರೆ, ಅದು ತಾನಾಗಿಯೇ 
ನಿರ್ನಾಮವಾದೀತು. ಕುದುರೆ ಜೂಜುಕಟ್ಟಿಗೆ ಹೋಗುವ ಸಾವಿರಾರು ಜನ ಕೇವಲ 
ಹುಡುಗಾಟಿಕೆಗಾಗಿ ಹೋಗುತ್ತಾರೆ ಅವರು ಕುದುರೆಗಳು ಉಸಿರುಕಟ್ಟಿ ಓಡುವುದನ್ನು 
ನೋಡುವುದಕ್ಕೋ, ಅಥವಾ ಇದೊಂದು ರೂಢಿಯಾಗಿಯೇ, ಹೋಗುತ್ತಾರೆ; 
ಹೇಗಾದರೂ, ಇದು ಅನೇಕ ಜೂಜುಕೋರರ ವಿನಾಶಕ್ಕೆ ಸಹಾಯವನ್ನೂ 
ಒತ್ತಾಸೆಯನ್ನೂ ನೀಡಿದಂತೆ. 

ಜೂಜಿನ ವಿಷಯ ಮದ್ಯಪಾನಕ್ಕಿಂತಲೂ ಕಠಿಣವೆನಿಸುತ್ತದೆ ನನಗೆ ಒಂದು ದುಷ್ಟಕೃತ್ಯ 
ರೂಢಬದ್ಧವಾಗಿ, ಸದ್ಗುಣದಂತೆ ಕಂಡುಬಂದರೆ, ಅದನ್ನು ಸರಿಪಡಿಸುವದು 
ದೀರ್ಫ್ಥಪ್ರಯತ್ನವೇ ಸರಿ. ಜೂಜುಗಾರಿಕೆ ರೂಢಿಯಾಗಿರುವುದು ಹಾಗಿರಲಿ, ಅದೊಂದು 
ದುಷ್ಕಶ್ಯವೆಂದು ಪರಿಗಣಿಸಲಟಿರುವುದೇ ಅಪರೂಪ. ಕುಡಿತದ ವಿಷಯ ಹಾಗಲ್ಲ. 
ಅದೃಷ್ಟವಶಾತ್‌, ಅದು ಪೂರ್ಣವಾಗಿ ಪಾಪವೆಂದು ಪರಿಗಣಿಸಲ್ಪಡದಿದ್ದರೂ, 
ಅದೊಂದು ನ್ಯೂನತೆ ಯೆಂದು ಮತಧರ್ಮವೂ ಅದನ್ನು ಸ್ವಲ್ಪ ಹೆಚ್ಚುಕಡಿಮೆ ಒ೦ದೇ 
ಬಗೆಯ ತೀವ್ರತೆಯಿಂದ ಖಂಡಿಸಿವೆ. ಆದರೆ ಜೂಜುಗಾರಿಕೆಗೆ ಈ ವಿಶೇಷ ಪರಿಗಣನೆ 
ಇಲ್ಲ. ಆದುದರಿಂದ ವಿವೇಚನೆಯುಳ್ಳ ಸಾರ್ವಜನಿಕರು ಕುದರೆ ಜೂಜನೂ 


270 - ಸಮಾಜಧರ್ಮ 


ನೋಡುವುದಕ್ಕಿಂತಲೂ ನಿರ್ದುಷ್ಟವಾದ ಮತ್ತೂಂದು ಹೆಚ್ಚು ಮನೋರಂಜನ 
ಕ್ರಿಯೆಯನ್ನು ಕಂಡುಕೊಂಡು, ತಮ್ಮ ಅಸಮಾಧಾನವನ್ನು ಪ್ರಕಟಿಸುವರೆ೦ದು ಆಶಿಸೋಣ. 

ಕಾಶೀ ರಾಷ್ಟ್ರೀಯ ಎಶ್ವವಿದ್ಯಾನಿಲಯದ ಘನ ಪಂಡಿತ ಸ್ಥಾನಪತಿ ಬಾಬು 
ಭಗವಾದಾಸ್‌ ಅವರು ಮಹಾಪಾತಕಗಳಲ್ಲೊಂದಾದ ದ್ಯೂತದ ವಿಷಯಗಾಗಿ 
ಮನಸ್ತೃತಿಯಿಂದ ಕೆಲವು ಆರಿಸಿದ ಭಾಗಗಳನ್ನು ಕಳಿಸಿದಾರೆ. ಅವು ಈ ರೀತಿ ಇವೆ: 
“ಎಚ್ಚರಿಕೆಯುಳ್ಳ ರಾಜನು ದ್ಯೂತವನ್ನೂ, ಜೂಜನ್ನೂ, ರಾಜ್ಯದಲ್ಲಿರದಂತೆ 
ನೋಡಿಕೊಳ್ಳಬೇಕು; ಏಕೆಂದರೆ ಈ ಎರಡು ದುಷ್ಕತ್ಯಗಳೂ ರಾಜ್ಯವನ್ನೂ ರಾಜನನ್ನೂ 
ನಾಶಮಾಡುತ್ತವೆ.” 

“ದ್ಯೂತ, ಜೂಜು, ನಿಜವಾಗಿಯೂ ಹಗಲು ದರೋಡೆಯಂತೆ. ಜೀವ೦ತ ವಸ್ತುಗಳೂ 
ಪಣವಾಗಿ ಉಪಯೋಗಿಸಿಲಡುವುವು.” 

“ದ್ಯೂತದಲ್ಲಿ ನಿರ್ಜೀವ ವಸ್ತುಗಳು ಪಣವಾದರೆ, ಜೂಜಿನಲ್ಲಿ, ಜೀವ೦ತ ವಸ್ತುಗಳೂ 
ಪಣವಾಗಿ ಉಪಯೋಗಿಸಿಲಡುವುವು.” 

“ಪ್ರತ್ಯಕ್ಷವಾಗಿಯೇ ಪರೋಕ್ಷವಾಗಿಯೋ ಇದನ್ನು ಸ್ವತಃ ಮಾಡಿದವನಿಗೂ, ಇತರರು 
ಮಾಡುವುದಕ್ಕೆ ಸಹಾಯವಾಗುವವನಿಗೂ, ರಾಜನು ತನ್ನ ವಿವೇಕದಂತೆ, ಮೋಸಗಾರಿಕೆ 
ಮತ್ತು ತಮ್ಮ ನ್ಯಾಯಬದ್ಧ ಉದ್ಯೋಗವಲ್ಲದಿದ್ದರೂ ಇತರರ ಉದ್ಯೋಗವನ್ನು 
ಮಾಡುವಂತೆ ನಟಿಸುವವರಿಗೂ ಶಿಕ್ಷೆ ವಿಧಿಸುವಂತೆ ಆಮರಣಾಂತ ಶಿಕ್ಷೆಯನ್ನು 
ವಿಧಿಸಬಹುದು. ಅಥವಾ ನೃತ್ಯ, ಸಂಗೀತ ಮತ್ತು ನಟನೆ ಇವುಗಳ ನೆಪದಲ್ಲಿ ವ್ಯಭಿಚಾರ 
ಮಾಡುವ, ಹಾಗೂ ಮಾದಕ ದ್ರವ್ಯ ಮಾರಾಟ ಮಾಡುವ, ಕೆಟ್ಟ ಮೋಸಕೃತ್ಯಗಳಲ್ಲಿ 
ತೊಡಗುವ, ಪಾಪಕರ ವ್ಯಾಪಾರಗಳಲ್ಲಿ ತೊಡಗುವ ಜನರನ್ನು ದೇಶಭ್ರಷ್ಟರನ್ನಾಗಿ 
ಮಾಡುವಂತೆ, ದ್ಯೂತಗಾರರನ್ನೂ, ಜೂಜಾಳಿಗಳನ್ನೂ ದೇಶಬ್ರಷ್ಟರನ್ನಾಗಿ 
ಮಾಡಬಹುದು.” 

(೨೨೪-೨೨೮) 
(ಯಂಗ್‌ ಇಂಡಿಯಾ: ೨೫-೫-೨೧) 


ದ್ಯೂತದ ಕೆಡುಕು 
ಬೊಂಬಾಯಿಯ ಮೇಲುವರ್ಗದವರೆನಿಸಿಕೊಂಡ ಜನರಲ್ಲಿ ಹರಡಿರುವ ಒಂದು 
ಬಗೆಯ ದ್ಯೂತದ ವಿಷಯವನ್ನು ಸಾರ್ವಜನಿಕರ ಗಮನಕ್ಕೆ ತರಬೇಕೆಂದು ಒಬ್ಬ 


ಗಳಯ ಬಿಡದೆ ನನ್ನನ್ನು ಕೇಳುತ್ತಿದಾನೆ. ಈ ಕೆಡುಕನ್ನು ಅಲ್ಲಗಳೆಯುವುದರಲ್ಲಿ 
ಗೆಳೆಯನೊಂದಿಗೆ ನಾನು ತುಂಬ ಆತ್ಮೀಯತೆ ಹೊಂದಿದ್ದರೂ ಅದರ ವಿಚಾರವಾಗಿ 


ಸಮಾಜಧರ್ಮ - 271 


ಬರೆಯಲು ನನಗೆ ಧೈರ್ಯ ಬಂದಿಲ್ಲ. ಈ ಕೆಡುಕಿನಮೇಲೆ ವ್ಯವಸ್ಥಿತ ರಚನಾತ್ಮಕ 
ವಿಧಾನದಿಂದ ಹೋರಾಡುವ ಅವಕಾಶವಿಲ್ಲದಿರುವುದರಿಂದ, ಇದರ ಬಗೆಗೆ ನಾ 
ಹೇಳಬಹುದಾದ ವಿಷಯ ನಿಷ್ಠಲ ಪ್ರಯತ್ನವಾದೀತೋ ಎನ್ನಿಸುತ್ತದೆ. ಹೀಗೆ. ಈ 
ಕೆಡುಕಿನ ಬಗೆಗೆ ಬರೆಯಬೇಕೆ೦ಬ ವಿಷಯದಲ್ಲಿ ನಾ ವಿಚಾರಪರನಾಗಿದ್ದಾಗ ಸರದಾರರ 
ಕರೆಯಂತೆ ನಾನು ಬೋರ್‌ಸಾದಿಗೆ ಹೋಗಬೇಕಾಯಿತು. ಅಲ್ಲಿ ಸರದಾರರೂ ಅವರ 
ಸ್ವಯಂಸೇವಕರೂ, ಗುಜರಾತಿನ ಹಳ್ಳಿಗಳಲ್ಲಿ ನಡೆಯುತ್ತಿರುವ ದ್ಯೂತದ ಹಾವಳಿಯನ್ನು 
ಕುರಿತು ಮನ ನೋಯಿಸುವ ಕಥೆಗಳನ್ನು ಅಗಾಧವಾಗಿ ಹೇಳಿದರು. ಅದು ರಾತ್ರಿವೇಳೆ 
ಗಾಳಿಗೊಡ್ಡಿದ ಹುಲ್ಲಿಗೆ ಬಿದ್ದ ಬೆಂಕಿಯಂತೆ ಹರಡುತ್ತಿದೆ. ಕೆಲಸವನ್ನೇ ಮಾಡದೆ 
ಎಲ್ಲರೂ ಐಶ್ವರ್ಯ ಸಂಪಾದಿಸಬೇಕೆಂಬ ಆತುರದಲ್ಲಿ ಇರುವಂತೆ ಕಾಣುತ್ತದೆ. “ಯಾರೋ 
ಯಾವುದೋ ವಸ್ತುವಿನ ಅಂದಿನ ಬೆಲೆಯನ್ನು ಸರಿಯಾಗಿ ಊಹಿಸಿರುವರು. ನಾನೇ 
ಅವನೇಕೆ ಆಗಿರಬಾರದು?” ಹೀಗೆಂದು ವಾದಿಸುತ್ತಾ ದ್ಯೂತಗಾರ ತನ್ನ ವಿನಾಶದತ್ತ 
ಧಾವಿಸುತ್ತಿದಾನೆ. ಒಮ್ಮೆ ಆನಂದಮಯ ಕುಟುಂಬಗಳಿಂದ ಕೂಡಿದ್ದ ಗುಜರಾತಿನ 
ಹಳ್ಳಿಗಳ ನೆಮ್ಮದಿ ನಾಶವಾಗುತ್ತಿದೆ. 

ಹೆಸರು ಏನೇ ಆಗಲಿ, ಈ ದ್ಯೂತ ಪದ್ಧತಿ ಆದಿಪುರುಷನ ಕಾಲದಿಂದ 
ನಡೆದುಬಂದಿದೆ ಎಂಬುದರಲ್ಲಿ ಅನುಮಾನವೇ ಇಲ್ಲ. ಹೆಸರು, ರೂಪ, 
ಬದಲಾಯಿಸಿದ್ದರೂ, ಮೂಲ ಅಭಿಪ್ರಾಯ ಬದಲಾವಣೆಯನ್ನೇ ಹೂಂದಿಲ್ಲ. 

ದ್ಯೂತಕ್ಕೆ ವಿರುದ್ಧವಾದ ಶಾಸನವೇನೋ ಇರಬೇಕು. ಆದರೆ, ಅದರ ಹಿಂದೆ 
ಸಾರ್ವಜನಿಕ ಅಭಿಪ್ರಾಯವಿಲ್ಲದಿದ್ದರೆ ಏನೂ ಪ್ರಯೋಜನವಿಲ್ಲ. ಆದುದರಿಂದ, ಫ್ಲೇಗಿನ 
ಸಮಯದಲ್ಲೋ, ಭೂಕಂಪದ ಸಮಯದಲ್ಲೋ ಕಾರ್ಯಕರ್ತರು ಸ್ಫೂರ್ತಿ ಪಡೆದಂತೆ 
ಪಡೆದುಕೊಳ್ಳಬೇಕಾದುದು ಆವಶ್ಯಕ. ಈ ದುಷ್ಪಪದ್ಧತಿಯನ್ನು ಪೂರ್ಣವಾಗಿ ನಿರ್ಮೂಲ 
ಮಾಡುವವರೆಗೂ ಅವರು ತೃಪ್ಪರಾಗಬಾರದು. ಒಂದು ದೃಷ್ಟಿಯಲ್ಲಿ ಇದು ಫ್ಲೇಗು 
ಮತ್ತು ಭೂಕಂಪಗಳಿಗಿಂತಲೂ ಹೆಚ್ಚು ಹಾನಿಕರ. ಏಕೆಂದರೆ, ಅದು ಆತ್ಮ ವಿನಾಶ 
ಮಾಡುತ್ತದೆ. ಆತ್ಮವಿರಹಿತಮಾನವ, ಲೋಕಕ್ಕೊಂದು ಹೊರೆ. ಪ್ಲೇಗು ಅಥವಾ 
ಭೂಕಂಪದ ದುಃಖ ಇವುಗಳ ವಿರುದ್ಧ ನಡೆಸುವ ಸಮರದಷ್ಟು ಸುಲಭವಲ್ಲ. ದ್ಯೂತದ 
ಮೇಲಿನ ಸಮರ. ಒಂದರಲ್ಲಿ ದುಃಖಿಗಳು ಪರಸ್ಪರ ಸಹಕರಿಸುತ್ತಾರೆ. ಇನ್ನೊಂದರಲ್ಲಿ 
ದುಃಖಿತರು ದುಃಖವನ್ನೇ ಸ್ವಾಗತಿಸಿ ಅಪ್ಪಿಕೊಳ್ಳುತ್ತಾರೆ. ದ್ಯೂತಗಾರನನ್ನು ಅವನ 
ದುಷ್ಕತ್ಯದಿ೦ದ ತಿರುಗಿಸಲೆತ್ಲಿಸುವುದು ಮದ್ಯಪಾನಕ್ಕೆ ತುತ್ತಾದವನನ್ನು ಆದರಿಂದ 
ತಿರುಗಿಸ ಲೆತ್ಲಿಸಿದಂತೆ. ಆದುದರಿಂದ ದ್ಯೂತದ ಮೇಲೆ ಹೂಡುವ ಸಮರ ಏರುದಿಣ್ಣೆ 
ಹತ್ತುವಂತೆ ಪ್ರಯಾಸದ ಕೆಲಸ ಸಕಾಲದಲ್ಲಿ ಆಗದಿದ್ದರೂ, ಈ ದುಷ್ಟ ಪದ್ಧತಿ 


272 - ಸಮಾಜಧರ್ಮ 


ಪ್ರತಿಭಟಿಸಲಡಲೇಬೇಕು. ಬೊಂಬಾಯಿಯಲ್ಲಂತೂ ಇದು ಸಾಕಷ್ಟು ಕೆಟ್ಟಿದೆ. ಇದು 
ಗ್ರಾಮಗಳಮೇಲೆ ಮಾಡುತ್ತಿರುವ ಧಾಳಿ, ಭಾರಿ ಅಪಾಯ ಸೂಚಕ. ಯಾವ 
ದೇಶಪ್ರೇಮಿಯೂ ಇದನ್ನು ಪರಿಗಣಿನೆಗೆ ತೆಗೆದುಕೊಳ್ಳದಿರುವ ಧೈರ್ಯ ಮಾಡಲಾರ. 
ಕುದರೆ ಜೂಜು ಕಟ್ಟಿಯಲ್ಲಿ ದ್ಯೂತವಾಡುವುದು, ನಾನರಿತಿರುವಂತೆ ಪಾಶ್ಚಿಮಾತ್ಯ 
ದೇಶಗಳಿಂದ ಆಮದಾಗಿ ಬಂದ ಅನೇಕ ಅಂಶಗಳ ಪೈಕಿ ಒ೦ದು. ನನಗೆ ಸಾಧ್ಯವಿದ್ದರೆ, 
ಜೂಜುಕಟ್ಟಿಯಲ್ಲಿ ಪಣಕಟ್ಟಾಡುವುದಕ್ಕೆ ಇರುವ ಅನುಕೂಲಕರ ಶಾಸನ ಎಷ್ಟಿದ್ದರೂ 
ತೆಗೆದುಹಾಕುತ್ತಿದ್ದೆ. ಕಾಂಗ್ರೆಸ್‌ ಸಂಸ್ಥೆಯೂ, ೧೯೨೦ ನೇ ಇಸವಿಯ ನಿರ್ಣಯದಲ್ಲಿ 
ವಿವರಿಸಿದಂತೆ ಆತ್ಮಶುದ್ದಿಯ ಕಾರ್ಯಕ್ರಮಕ್ಕೆ ಬದ್ದವಾಗಿರುವದರಿಂದ ಯಾವ ಬಗೆಯ 
ಕಲುಷಿತ ರೀತಿಯಲ್ಲಿಯೇ ಆಗಲಿ ಬರುವ ಆದಾಯವನ್ನು ತೆಗೆದುಕೊಳ್ಳು ವಂತಿಲ್ಲ. 
ಆದುದರಿಂದ ಮಂತ್ರಿಗಳು ಸಾರ್ವಜನಿಕ ಅಭಿಪ್ರಾಯವನ್ನು ಸರಿ ಯಾದ ರೀತಿಯಲ್ಲಿ 
ಬೆಳಸುವುದಕ್ಕೂ, ಮೇಲು ವರ್ಗಗಳವರಲ್ಲಿ ಇರುವ ದ್ಯೂತ ಪದ್ಧತಿಯನ್ನು ನಿಲ್ಲಿಸುವುದಕ್ಕೂ 
ತಮ್ಮ ಅಧಿಕಾರವನ್ನು ಉಪಯೋಗಿಸಬೇಕು ದೊಡ್ಡ ಅಂತಸಿನಲ್ಲಿರುವ ಜನರ 
ದುರ್ಮಾರ್ಗವನನ್ನು ಜಾರಗೂಕರಲ್ಲದ ಸಾಮಾನ್ಕರು ಅನುಸರಿಸಲಾರೆಂದು ಆಶಿಸುವುದು 
ನಿರರ್ಥಕ. ಕುದುರೆಗಳ ಒಳ್ಳಯ ತಳಿಯನ್ನು ವೃದ್ಧಿಪಡಿಸುವುದಕ್ಕೆ ಕುದರೆ ಜೂಜು. 
ಆವಶ್ಯಕವೆಂಬ ವಾದವನ್ನು ನಾ ಕೇಳಿದೇನೆ. ಇದರಲ್ಲಿ ಸತ್ಯವಿರ ಬಹುದು. ಪಣವೊಡ್ಡಿ 
ಜೂಜಾಟವಿಲ್ಲದೆ ಕುದರೆ ಪಂದ್ಯ ಇರಲಾರದೆ? ಜೂಜಾಟವೂ ಕುದುರೆಗಳ ಒಳ್ಳೆಯ 

ತಳಿಗೆ ಒಂದು ಸಾಧನವೆ? 
(ಹರಿಜನ: ೪-೯-೩೭) 


ಕುದುರೆ ಜೂಜು 


ಪ್ರಶ್ನೆ : ಅನೇಕ ಪ್ರಮುಖ ನಗರಗಳಲ್ಲಿ ಕುದರೆ ಜೂಜು ನಡೆಯುತ್ತಿದೆ. ಅದು, 
ಮೇಲು-ಕೀಳು, ಶ್ರೀಮಂತ-ಬಡವ,ಹೀಗೆ ಎಲ್ಲರಿಗೂ ಸಮಾನವಾಗಿ ದುಷ್ಟೇರಕವಾಗಿದೆ; 
ನೈತಿಕ ಪತನಕ್ಕೂ, ಕೆಲವು ಸ೦ದರ್ಭಗಳಲ್ಲಿ ನಿರ್ಗತಿಕ ಸ್ಥಿತಿಗೂ ಕಾರಣವಾಗಿದೆ. 
ಅನೇಕ ರಾಜರುಗಳು ಪಂದ್ಯದ ರೂಪಾಯಿಗಳನ್ನು ಖರ್ಚುಮಾಡುತ್ತಾರೆ. ಈ ದುಷ್ಟ 
ಪದ್ಧತಿಯನ್ನು ತಪ್ಪಿಸಲು ನಮ್ಮ ನೂತನ ಸರಕಾರಗಳು ಯಾವ ಕಾರ್ಯಕ್ರಮ 
ಕೃಗೊಳ್ಳಬೇಕು? ಈ ದುಷ್ಟ ಪದ್ಧಶಿಯ ವಿಷಯದಲ್ಲಿ ಸಂದೇಹವೇ ಇಲ್ಲ. 
ಅದರಿಂದಾಗಬಹುದೆಂದು ನಿರೀಕ್ಷಿಸಲಾದ ಒಳಿತೆನ್ನುವುದು ತೀರ ಸಂದೇಹಾಸ್ಪದ. 
ದೇಶದಲ್ಲಿ ಏರುತ್ತಿರುವ ದುಃಖದ ಈ ಸಮಯದಲ್ಲಂತೂ ಅದು ಮಹಾ ಕೇಡಿಗತನ. 
ಕೇಡಿಗತನ. ನೂತನ ರಾಷ್ಟ್ರಿಯ ಸರಕಾರಗಳು ಇದನ್ನು ತಡೆಯಲು ತುಂಬ 


ನ 


ಸಮಾಜಧರ್ಮ - 273 


ಕೆಲಸಮಾಡಬಹುದು. ಆದರೆ, ಅವರ ಇತಿಮಿತಿಗಳನ್ನೂ ನಾವು ಅರ್ಥ 
ಮಾಡಿಕೊಳ್ಳೋಣ ಅವು ಜನಪ್ರಿಯ ಸರಕಾರಗಳಾಗಿರುವುದರಿಂದ ಜನಾಭಿಪ್ರಾಯಕ್ಕೆ 
ತು೦ಬ ಮುಂದೆ ಹೋಗಲಾರವು. ಅದು ಸುಧಾರಕರ ವಿಶೇಷ ಕರ್ತವ್ಯ ಆದರೆ 
ಸರಕಾರಗಳು ತಮ್ಮ ಸ್ವಂತ ಮೇಲಂಕ್ಷಿಯಿಂದ, ಈ ದುಂದುಗಾರಿಕೆಗೆ ಸಾರ್ವಜನಿಕ 
ಹಣವನ್ನು ವೆಚ್ಚ ಮಾಡಬಹುದೆಂದು ಅಧಿಕಾರೀ ಶಾಹಿಯವರು ಬೆಳೆಸಿರುವ ಕಟ್ಟ 
ರೂಢಿಯನ್ನು ಖಂಡಿತವಾಗಿಯೂ ತಪ್ಪಿಸಲತ್ಸಿಸಬೇಕು. ರಾಷ್ಟ್ರೀಯ ಸರಕಾರಗಳು 
ತೋರಿಸಬಹುದಾದ ಒಳ್ಳೆಯ ಮಾರ್ಗದರ್ಶನವನ್ನು ರಾಜರುಗಳು ಅನುಸರಿಸುವರು. 

ಈ ಹಿಂದೆ, ಕುದುರೆ ಜೂಜಿನಿಂದ ಆಗುವ ಮಾನವಧನ ವಿನಾಶ ಕುರಿತು 
ಬರೆದಿದೇನೆ. ಆದರೆ, ಕುದುರೆ ಜೂಜುಕಟ್ಟಿಯಲ್ಲಿ ನಡೆಯುವ ಕೆಡುಕು ಮದ್ಯಪಾಕ್ಕಿಂತ 
ಯಾವ ವಿಧದಲ್ಲಿಯೂ ಕಮ್ಮಿಯಲ್ಲವೆಂದು ಒಬ್ಬ ಗೆಳೆಯ ಒತ್ತಾಯಪೂರ್ವಕವಾಗಿ 
ಬರೆದಿರುವುದರಿಂದ ಅದರ ವಿಷಯವಾಗಿ ಪುನಃ ನಾನು ಬರೆಯಲೇಬೇಕಾಗಿದೆ. ಆ 
ಪತ್ರಲೇಖಕ ಇನ್ನೂ ಹೀಗೆ ಹೇಳುತ್ತಾರೆ : 

“ ಕುದುರೆ ಜೂಜಿಗಾಗಿ ವಿಶೇಷ ರೈಲುಗಳು ಹೋಗಿಬರುತ್ತವೆ. ಅವುಗಳ ತುಂಬ 
ಗಾಂಧೀ ಟೋಪಿ ಧರಿಸಿ, ಕಾಂಗೆಸಿಗರೆನಿಸಿಕೊಂಡ ಜನ ತಮ್ಮ ಹಣವನ್ನು 
ವೆಚ್ಚಮಾಡುವುದಕ್ಕಾಗಿಯೇ ಹೋಗುತ್ತಾರೆ. ಈ ಥಣ ಎಲ್ಲಿಂದ ಬರುತ್ತದೆ ? ನಮಗೀಗ 
ಜನಪ್ರಿಯ ಸರಕಾರಗಳಿದ್ದರೂ, ಮಂತ್ರಿಗಳು ತುಟಿಪಿಟಕ್ಕೆನ್ನದೆ ಈ ಕೆಟ್ಟ ಪದ್ಧತಿಯನ್ನು 
ಸಹಿಸಿಕೊಂಡಿದಾರೆ.” 

ನನ್ನ ಅಭಿಪ್ರಾಯದಲ್ಲಿ ಕುದುರೆ ಜೂಜಿನ ಪಂದ್ಯಾಟವು ನಿಜವಾಗಿಯೂ 
ಮದ್ಯಪಾನದಷ್ಟು ದೊಡ್ಡ ಕೆಡುಕೆನಿಸದಿದ್ದರೂ, ಒಂದರೊಡ ನೊಂದನ್ನು ಹೋಲಿಸುವುದೇ 
ಸರಿಯಲ್ಲ. ಕಮ್ಮಿ ಕೆಡುಕು ಎಂಬ ಕಾರಣದಿಂದ ಕುದುರೆ ಜೂಜು ಒಳ್ಳೆಯದೆನಿಸದು. 
ಕುದುರೆ ಜೂಜಿನ ಸೂಕ್ಷ್ಮ ವಿಷಯಗಳನ್ನೆಲ್ಲ ನಾನರಿಯೆ. ನಾನು ಹೇಳಬಹುದಾದುದೆಲ್ಲ 
ಇಷ್ಟೆ ಜನಪ್ರಿಯ ಸರಕಾರಗಳಿಗೆ ಈ ಕೆಟ್ಟ ಪದ್ಧತಿಯನ್ನು ನಿರ್ಮೂಲ ಮಾಡಲು 
ಸಾಧ್ಯವಿದ್ದರೆ, ಅವು ಆ ರೀತಿ ಖಂಡಿತ ಮಾಡಬೇಕು. 

(ಹರಿಜನ: ೧೮-೮-೪೬) 


274 - ಸಮಾಜಧರ್ಮ 


ಭಾಗ ೫ 
ಸಂತತಿ ನಿಯಮನ 
ಒಂಭತ್ತು ಸೂಚನೆಗಳು 


ಯಾರು ಲೋಲುಪತೆಯನ್ನೇ ತಮ್ಮ ಜೀವನಧರ್ಮವನ್ನಾಗಿ ಮಾಡಿ ಕೊ೦ಡಿಲ್ಲವೋ, 
ಯಾರು ಸಹಜವಾಗಿಯೇ ತಮ್ಮಲ್ಲಿರಬೇಕಾದ ಆತ್ಮ ಸಂಯಮನನ್ನು ಕಳೆದುಕೊಂಡು 
ಅದನ್ನು ಪುನಃ ಗಳಿಸಿಕೊಳ್ಳುವುದಕ್ಕಾಗಿ ಪ್ರಬಲ ಹೋರಾಟ ನಡೆಸುತ್ತಿರುವರೋ, 
ಅಂಥವರಿಗೆ ಕೆಳಗಿನ ಸೂಚನೆಗಳು ಮಾರ್ಗದರ್ಶನ ಮಾಡಿಯಾವು: 

೧. ನೀವು ವಿವಾಹಿತರಾಗಿದ್ದರೆ, ನಿಮ್ಮ ಪತ್ನಿ ನಿಮ್ಮ ಗೆಳೆಯ, ಸಂಗಾತಿ, ಸಹಚರಿಯೇ 
ಹೊರತು ಕಾಮೋಪಭೋಗದ ಸಾಧನವಲ್ಲವೆಂಬುದನ್ನು ನೆನಪಿನಲ್ಲಿಡಿ. 

೨. ಆತ್ಮಸಂಯಮವು ನಿಮ್ಮ ಜೀವನಧರ್ಮ. ಆದುದರಿಂದ, ಸಂಭೋಗಕ್ತಿಯೆಯು 
ಇಬ್ಬರೂ ಅದನ್ನು ಅಪೇಕ್ಷಿಸಿದಾಗಲೇ ಮತ್ತು ಇಬ್ಬರೂ ಸ್ಪಷ್ಟವಾಗಿ ಒಪ್ಪಿಕೊಂಡ 
ನಿಯಗಮಗಳಿಗನುಗುಣವಾಗಿಯೇ ನಡೆಯಬೇಕು. 

೩. ನೀವು ಇನ್ನೂ ವಿವಾಹಿತರಾಗಿಲ್ಲದಿದ್ದರೆ, ನಿಮ್ಮ ಸಲುವಾಗಿಯೂ, ಸಮಾಜದ ' 
ಸಲುವಾಗಿಯೂ, ನಿಮ್ಮ ಭಾವೀ ಜೀವನ ಸಂಗಾತಿಯ ಸಲುವಾಗಿಯೂ 
ಪರಿಶುದ್ಧರಾಗಿರಬೇಕು. ನೀವು ಈ ನಿಷ್ಠೆಯ ಭಾವವನ್ನು ಅಭ್ಯಸಿಸಿದರೆ, ಅದು ಎಲ್ಲ 
ದುಷ್ಪಸೆಳತಗಳಿಂದಲೂ ತಪ್ಪದೆ ನಿಮ್ಮನ್ನು ಕಾಪಾಡೀತು. 


ಸಮಾಜಧರ್ಮ - 275 


೪. ನಮಗೆಂದಿಗೂ ಗೋಚರವಾಗಲಾರದಿದ್ದರೂ, ನಮ್ಮ ಎಲ್ಲ ಅಪರಿಶುದ್ಧ 
ಭಾವಗಳನ್ನೂ ಎಚ್ಚರಿಕೆಯಿ೦ದ ಪರೀಕ್ಷಿಸುತ್ತಿರುವ ಅಗೋಚರ ಶಕ್ತಿಯನ್ನು ಕುರಿತು 
ಸದಾ ಚಿಂತಿಸಿ. ಆ ಶಕ್ತಿ ನಿಮಗೆ ನೆರವೀಯುವದನ್ನು ನೀವೇ ಅರಿಯುವಿರಿ. 

೫. ಆತ್ಮ ಸಂಯಮದ ಜೀವನ ನಿಯಮಗಳಿಗೂ ಕಾಮೋಪಭೋಗದ ಜೀವನ 
ನಿಯಮಗಳಿಗೂ ವ್ಯತ್ಯಾಸ ಆವಶ್ಯಕ. ಆದುದರಿಂದ ನಿಮ್ಮ ಸಹವಾಸಿಗಳು, ನಿಮ್ಮ 
ವ್ಯಾಸಂಗ, ನಿಮ್ಮ ಮನೋರಂಜನೆಯ ಸ್ಥಾನಗಳು, ನಿಮ್ಮ ಆಹಾರ, ಎಲ್ಲವನ್ನೂ 
ಕ್ರಮಪಡಿಸಿಕೊಳ್ಳಿ. 

ಒಳ್ಳೆಯವರ ಮತ್ತು ಪರಶುದ್ಧರ ಸಂಗ ಬೆಳೆಸಿಕೊಳ್ಳಿ. 

ಕಾಮೋದ್ರೇಕಗೊಳಿಸುವ ಕಾದಂಬರಿಗಳನ್ನೂ ಮತ್ತು ಪತ್ರಿಕೆಗಳನ್ನೂ ಓದುವುದನ್ನು 
ದೃಢನಿಶ್ಚಯಪೂಕವಾಗಿ ತ್ಯಜಿಸಿ, ಮಾನವನ ಅಭಿವೃದ್ಧಿಗೆ ಸಾಧಕವಾದ ಗ್ರಂಥಗಳನ್ನು 
ಓದಿ. ಒಂದು ಗ್ರಂಥ ಸದಾ ನಿಮ್ಮ ಪರಾಮರ್ಶೆ ಮತ್ತು ಮಾರ್ಗದರ್ಶನಕ್ಕೆ 
ಒಡನಾಡಿಯಾಗಿರಲಿ 

ನಾಟಕಶಾಲೆ ಮತ್ತು ಚಲನಚಿತ್ರಮಂದಿರಗಳಿಂದ ದೂರವಿರಿ. ಮನೋರಂಜನೆ 
ಎಂದರೆ ಮನಸ್ಸು ದುರ್ವ್ವಸನಗಳಲ್ಲಿ ತೊಡಗುವುದಲ್ಲ; ಮನಸ್ಸು ಪುನಃ 
ಚೈತನ್ಯಪೂರ್ಣವಾಗಬೇಕು. ಆದುದರಿಂದ ನೀವು ಭಜನ ಮಂಡಲಿಗಳಿಗೆ ಹೋಗಿ; 
ಅಲ್ಲಿ ಶಬ್ದ ಮತ್ತು ರಾಗ ಎರಡೂ ಆತ್ಮೋನ್ನತಿ ಗೈಯುತ್ತವೆ. 

ನಾಲಿಗೆಯ ರುಚಿ ತೀರಿಸಿಕೊಳ್ಳುವುದಕ್ಕಾಗಿ ತಿನ್ನಬೇಡಿ; ಅದು ಹಸಿವೆ 
ತೀರಿಸಿಕೊಳ್ಳುವುದಕ್ಕಾಗಿ ಮಾತ್ರ ಕಾಮೋಪಭೋಗಿಯಾದ ಪುರುಷ ತಿನ್ನುವುದಕ್ಕಾಗಿಯೇ 
ಬದುಕುತ್ತಾನೆ. ಆತ್ಮಸಂಯುವುಳ್ಳ ಪರುಷ ಜೋವಿಸುವುದಕ್ಕೆ ಮಾತ್ರ ತಿನ್ನುತ್ತಾನೆ. 
ಆದುದರಿಂದ ಎಲ್ಲ ವಿಧದ ಸಾಂಬಾರ ಪದಾರ್ಥಗಳನ್ನೂ ನರಗಳನ್ನು 
ಉದ್ರೇಕಗೊಳಿಸುವ ಮತ್ತು ಸದಸದ್ದಿವೇಕವನ್ನು ನಾಶಮಾಡುವ ಮದ್ಯಸಾರ ಮತ್ತಿತರ 
ಮಾದಕ ವಸ್ತುಗಳನ್ನೂ ವರ್ಜಿಸಿ. ಊಟದ ಕಾಲ ಮತ್ತು ಪ್ರಮಾಣವನ್ನು ನಿರ್ಧರ 
ಮಾಡಿಕೊಳ್ಳಿ. 

೬. ಕಾಮೋದ್ರೇಕ ನಿಮ್ಮನ್ನು ಮುಸುಕಿದಾಗ ದೇವನನ್ನು ವಿನೀತಭಾವದಿಂದ 
ಪ್ರಾರ್ಥಿಸಿ. ರಾಮನಾಮ ತಪ್ಪದೆ ರಕ್ಷಣೆ ನೀಡುತ್ತದೆ. ಇದರ ಬಾಹ್ಯ ಸಾಧನವಾಗಿ 
ಸೊ೦ಟ-ಸ್ನಾನವನ್ನು -(ಎ೦ದರೆ, ಒಂದು ಟಜ್ಜಿನಲ್ಲಿ ತಣ್ಣೀರನ್ನು ತುಂಬಿ ಕಾಲುಗಳು 
ಹೊರಗಿರುವಂತೆ ಸೊ೦ಟವನ್ನು ಮಾತ್ರ ಅದರಲ್ಲಿ ಮುಳುಗಿಸಿ)- ಮಾಡಿ. ಇದರಿಂದ 
ಕಾಮೋದ್ರೇಕವು ತತ್‌ಕ್ಷಣ ಶಮನವಾಗುವುದು. ನೀವು ಆಶಕ್ತರಾಗಿದ್ದರೆ ಈ ರೀತಿ 


ಕೆಲವು ನಿಮಿಷ ಮಾತ್ರ ಮಾಡಿ. ಏಕೆಂದರೆ ಶೀತವುಂಟಾಗುವ ಭಯವಿದೆ. 
276 - ಸಮಾಜಧರ್ಮ 


೭. ಮುಂಜಾನೆ ಮತ್ತು ರಾತ್ರಿ ಮಲಗುವುದಕ್ಕೆ ಮುಂಚೆ ಬಯಲಿನಲ್ಲಿ ವೇಗವಾಗಿ 
ನಡಿಗೆ ವ್ಯಾಯಮವನ್ನು ತೆಗೆದುಕೊಳ್ಳಿ. 

೮. “ಜಾಗ್ರತೆ ಮಲಗಿ, ಜಾಗ್ರತೆ ಏಳುವುದು, ಮನುಷ್ಯವನ್ನು 
ಆರೋಗ್ಯವಂತನನ್ನಾಗಿಯೂ, ಬುದ್ಧಿವ೦ತನನ್ನಾಗಿಯೂ ಮಾಡುತ್ತದೆ' ಎಂಬುದು 
ವಿವೇಕದ ನುಡಿ. ರಾತ್ರಿ ಘಂಟೆಗೆ ಮಲಗಿ, ಬೆಳಗಿನ ರಭಾವ ೫ ಘಂಟೆಗೆ ಏಳುವುದು 
ಒಳ್ಳೆಯ ನಿಯಮ. ಮಲಗುವಾಗ ಹೊಟ್ಟೆ ಹಗುರವಾಗಿರಬೇಕು. ಆದುದರಿಂದ ಕೊನೆಯ 
ಊಟವನ್ನು ಸಂಜೆ ೬ ಘಂಟೆಯ ತರುವಾಯ ಮಾಡಬಾರದು. 

೯. ಮಾನವನು ದೇವರ ಪ್ರತಿನಿಧಿಯೆಂದೂ ಜೀವಂತವಾಗಿರುವ ಎಲ್ಲವನ್ನೂ 
ವ್ಯಕ್ತ ಪಡಿಸಬೇಕೆಂಬುದನ್ನೂ ನೆನಪಿಡಿ. ಸೇವೆಯೇ ನಿಮ್ಮ ಏಕಮಾತ್ರ ಆನಂದವಾದರೆ, 
ಬಾಳಿನ ಬೇರೆ ಯಾವ ಆನಂದದ ಆವಶ್ಯಕತೆಯೂ ಆತ್ಮ ಸಂಯಮವೋಣ- 
ಕಾಮೋಪಭೋಸವೋ ಪುಸ್ತಕದ ಎರಡನೇ ಆವೃತ್ತಿಯ ಮುನ್ನುಡಿಯಿಂದ ನಿಮಗೆ 
ಕಂಡುಬರದು. 


ಸಂತತಿ ನಿಯಮನ 


ಸಂತತಿ ನಿಯಮನಕ್ಕಾಗಿ ಕೃತಕ ಸಾಧನಗಳನ್ನು ಉಪಯೋಗಿಸುವ ಪ್ರಶ್ನೆಯನ್ನು 
ಕುರಿತು ಕೆಲವು ಪತ್ರಲೇಖಕರು ನಾನು ಭಾರತಕ್ಕೆ ಹಿಂದಿರುಗಿ ಬಂದಾಗಿನಿಂದ ನನ್ನಲ್ಲಿ 
ಪ್ರಸ್ತಾಪ ಮಾಡುತ್ತಿದಾರೆ. ವೈಯಕ್ತಿಕವಾಗಿ ಅವುಗಳಿಗೆ ನಾ ಉತ್ತರವಿತ್ತಿದ್ದರೂ, 
ಇದುವರೆಗೂ ಈ ವಿಷಯವನ್ನು ಕುರಿತು ನಾ ಬಹಿರ೦ಗವಾಗಿ ವಿವೇಚನೆ ನಡೆಸಿಲ್ಲ. 
ಇಲ್ಲಿಗೆ ಮೂವತೈದು ವರುಷಗಳ. ಹಿಂದೆ ನಾ ಇಂಗ್ಲೆಂಡಿನಲ್ಲಿ ವಿದ್ಧಾ ಬರ್ಥಿಯಾಗಿದ್ದಾಗ, 
ಈ ವಿಷಯದ ಕಡಿ ನನ್ನ ಗಮನ ಹರಿಯಿತು. ಆಗ, ನೈಸರ್ಗಿಕ ವಿಧಾನವಲ್ಲದೆ ಬೇರೆ 
ಯಾವುದನ್ನೂ ಸಹಿಸದಿದ್ದ ಪರಿಶುದ್ಧತಾವಾದಿಯೊಬ್ಬನಿಗೂ ಕೃತಕ ಎಧಾನಗಳನ್ನು 
ಪ್ರತಿಪಾದಿಸುತ್ತಿದ್ದ ಒಬ್ಬ ವೈದ್ಯನಿಗೂ ಮಧ್ಯೆ ತೀವ್ರ ಚರ್ಚೆ ನಡೆಯುತ್ತಿತ್ತು ನನ್ನ 
ಬಾಳಿನ ಅಷ್ಟು "ಹಿಂದಿನ ಂಲ್ಳಯ। ಸ್ವಲ್ಪ ಕಾಲದವರೆಗೆ ಕೃತಿಮ CE | 
ಬಗೆಗೆ ನನ್ನ ಮುಸಔಳೆದರೂ ಕೊನೆಗೆ ಅದಕ್ಕ ಕಡು ಜು | ನಾನು. ಈಗ 
ಕೆಲವು ಬಂದಿ ಪತ್ರಿಕೆಗಳಲ್ಲಿ ಈ ಸಾಧನಗಳು ನ್‌ ರೋಸಿಹೋಗುವಂಥ ಬಹಿರಂಗ 
ವಿಧಾನದಲ್ಲಿ ವರ್ಣಿಸಲ್ಪಟ್ಟಿರುವುದನ್ನು ನೋಡಿದೇನೆ. ಇದು ಎಂಥವರ ಸಭ್ಯತನವನ್ನೂ 
ತಲ್ಲಣಿಸುವಂತೆ ಮಾಡಿದೆ. ಸಂತತಿ ನಿಯಮನಕ್ಕೋಸ್ಕರ ಕೃತಕ ಎಧಾನಗಳನ್ನು 
ಬಳಸುವುದಕ್ಕೆ ಪ್ರೋತ್ಸಾಹವೀಯುವವರ ಪೈಕಿ ನನ್ನ ಹೆಸರನ್ನೂ ಉದಹರಿಸಲು 
ಒಬ್ಬ ಲೇಖಕ ಹಿಂಜರಿಯದಿರುವುದನ್ನೂ ನೋಡಿದೇನೆ. ಈ AG ಬಗೆಗೆ 


ಸಮಾಜಧರ್ಮ - 277 


ಕುರಿತು ನಾ ಮಾತನಾಡಿದ ಅಥವಾ ಬರೆದ ಒಂದು ree ನನ್ನ ನೆನಪಿಗೆ 
ತ೦ದುಕೊಳ್ಳಲಾರೆ. 

ಸಂತತಿ ನಿಯಮನದ ಆವಶ್ಯಕತೆಯ ವಿಷಯವಾಗಿ PO ಅವಕಾಶವೇ 
ಇಲ್ಲ. ಆದರೆ, ಯುಗಾಂತರಗಳಿಂದ ನಡೆದು ಬಂದಿರುವ ವಿಧಾನವೆಂದರೆ, ಆತ್ಮ 
ಸಂಯಮದ ವಿಧಾನಗಳನ್ನು ಮಾಡುವ ಎಂದಿಗೂ ತಪ್ಪದ ಪರಮೌಷಧ. ವೇದ್ಯರು 
ಕೃತಕ ವಿಧಾನಗಳನ್ನು ಕ೦ಡುಹಿಡಿಯುವುದಾದರೆ' ಅವರು ಮಾನವ ಜನಾಂಗದ 
ವಿಧಾನಗಳನ್ನು ಕಂಡುಹಿಡಿಯುವುದಕ್ಕೆ ಪ್ರತಿಯಾಗಿ ಆತ್ಮ ಸಂಯಮದ ವಿಧಾನಗಳನ್ನು 
ಕ೦ಡುಹಿಡಿಯುವುದಕ್ಕೆ ಪ್ರತಿಯಾಗಿ ಅವರು ಮಾನವ ಜನಾಂಗದ ಕೃತಜ್ಞತೆಯನ್ನು 
ಪಡೆದಾರು. ಸ್ತೀ ಪುರುಷ ಸಂಯೋಗವು ಇಂದ್ರಿಯಭೋಗಕ್ಕಲ್ಲ. ಸ೦ತಾನೋತ್ಪತ್ತಿಗಾಗಿ. 
ಸಂತಾನೋತ್ಪತ್ತಿಯ ಇಚ್ಛೆ ಇಲ್ಲದಿದ್ದರೆ, ಸಂಯೋಗವು ಅಪರಾಧವೆನಿಸೀತು. 

ಕೃತಕ ವಿಧಾನಗಳು ದುರಾಚಾರಕ್ಕೆ ಮುಂಗಡ ಸಂಭಾವನೆ ಇತ್ತಂತೆ. ಇದರಿಂದ 
ಸ್ತೀ ಪುರುಷರು ನಿರ್ಲಕ್ಷ್ಯಭಾವ ಹೊಂದುತ್ತಾರೆ. ಈ ವಿಧಾನಗಳಿಗೆ ಕೊಡಲ್ಪಡುತ್ತಿರುವ 
ಮನ್ನಣೆಯಿ೦ದ ಸಾರ್ವಜನಿಕಾಭಿಪ್ರಾಯದ ರೂಪದಲ್ಲಿರುವ ಸಂಯಮ ಬೇಗ 
ನಾಶಹೊಂದುವಂತಾಗುತ್ತದೆ. ಕೃತಕ ವಿಧಾನಗಳ ಆಚರಣೆಯಿಂದ ಹುಚ್ಚುತನವೂ 
ನರಗಳ ಶೈಧಿಲ್ಯವೂ ಉಂಟಾಗುತ್ತದೆ. ವ್ಯಾಧಿಗಿ೦ತ ಚಿಕಿತ್ಸೆಯೇ ಹೆಚ್ಚು ಕೆಡುಕನ್ನು 
ತರುತ್ತದೆ. ತಾನು ಎಸಗಿದ ಕರ್ಮಗಳ ಫಲ 'ತಪ್ಪಿಸಕೊಳ್ಳಲಿತ್ತಿ ಸುವುದು ತಪ್ಪು ಮ 
ಅನೀತಿ. ಮಿತಿಮೀರಿ ತಿಂದ ಮನುಷ್ಯನಿಗೆ ಹೊಟ್ಟೆನೋವು. ಮತ್ತು ಉಪವಾಸ 
ಒಳ್ಳೆಯದನ್ನೇ ಮಾಡುತ್ತವೆ. ಅತಿಯಾಗಿ ಭುಂಜಿಸಿ, ಅದರ ಪರಿಣಾಮಗಳನ್ನು 
ತಪ್ಪಿಸಿಕೊಳ್ಳಲು ಶಕ್ತಿವರ್ಧಕ ಇತ್ಯಾದಿ ಔಷದಿಗಳನ್ನು ತೆಗೆದುಕೊಳ್ಳುವುದು ಕೆಡುಕೇ 
ಸರಿ. ಹಾಗೇಯೇ ಪಾಶವಿಕ ಕಾಮೇಚ್ಛೆಯಲ್ಲಿ ತುಂಬ ಭೋಗಿಸಿ ಅದರ 
ಪರಿಣಾಮಗಳನ್ನು ತಪ್ಪಿಸಿಕೊಳ್ಳಲೆತ್ಲಿಸುವುದು ಇನ್ನೂ ಕೆಡುಕೇ ಸರಿ. ಪ್ರಕೃತಿ 
ದಯಾಶೂನ್ಯಳು ; ಅವಳು ತನ್ನ ನಿಯಮೋಲ್ಲಂಘನ ಮಾಡಿದವರ ಮೇಲೆ ಪೂರ್ಣ 
ಸೇಡು ತಿರಿಸಿಕೊಳ್ಳುತ್ತಾಳೆ. ನೀತಿಯುತ ಸಂಯಮದಿಂದಲೇ ನೀತಿಯುತ ಪರಿಣಾಮ. 
ಬೇರೆ ಎಲ್ಲ. ಬಗೆಯ ನಿರೋಧದ ವಿಧಾನವೂ ತನ್ನ ಉದ್ದೇಶದ ವಿಫಲ ಹೊಂದುತ್ತದೆ. 
ಕೃತಕ ಸಾಧನಗಳ ಉಪ ಪಯೋಗದ ಹಿಂದಿರುವ ನ ಕಾ ಗವ ಬಾಳಿಗೆ 
ಆವಶ್ಯಕ ಎಂಬುದು. ಇದಕ್ಕಿಂತ ಹೆಚ್ಚಿನ ತಪ್ಪಭಿಪ್ರಾಯವಿಲ್ಲ. ಯಾರು ಮಿತ ಸಂತಾನ 
ಅಪೇಕ್ಷಿಸುವರೋ ಅವರು ನಮ್ಮ ಪ್ರಾಚೀನರಿಂದ ಕಂಡುಹಿಡಿಯಲ್ಲಟ್ಟಿರುವ ಯುಕ್ತವಾದ 
ಎಧಾನಗಳನ್ನು ಪರಿಶೋಧಿಸಿ, ಅವುಗಳನ್ನು ಆಚರಣೆಗೆ ತರಲು ಯತ್ನಿಸಲಿ. ಬಹು 
ದೊಡ್ಡ ಪ್ರಮಾಣದ ಪೂರ್ವಭಾವೀ ಕಾರ್ಯ ಅವರ ಮುಂದಿದೆ. ಜನಸಂಖ್ಯೆಯ 


278 - ಸಮಾಜಧರ್ಮ 


ಅಧಿಕತೆಗೆ ಬಾಲ್ಯವಿವಾಹ ಒಂದು ಫಲವತ್ತಾದ ಮೂಲ. ಇಂದಿನ ಜೀವನ ವಿಧಾನವೂ 
ಮಿತಿ ಇಲ್ಲದ ಸ೦ತಾನೋತ್ಪತ್ತಿಗೆ ಕಾರಣವಾಗಿದೆ. ಆ ಕಾರಣಗಳು ಪರಿ ಶೋಧಿಸಲ್ಪಟು 
ಆಚರಣೆಗೆ ತರಲ್ಪಟ್ಟರೆ ಸಮಾಜವು ನೈತಿಕೋನ್ನತಿಯನ್ನು ಪಡೆದೀತು. ಸಹನೆಯಿಲ್ಲದ 
ಉತ್ಸಾಹಿಗಳಿಂದ pe ಗಣನೆಗೆ ತಂದುಕೊಳ್ಳಲಡದೆ. ಕೃತಕ ಸಾಧನಗಳು 
ಸರ್ವಸಾಮಾನ್ಯ ವಾದರೆ, ನೈತಿಕ ಪತನವಲ್ಲದೆ ಬೇರೆ ಆ Sk ಡಿ ಖಂ. 

ಯಾವ ಯಾ ಆಗಲೇ ಅನೇಕ ಕಾರಣಗಳಿ೦ದ ಸತ್ವಹೀನವಾಗಿ ದೆಯೋ 
ಅದು ಕೃತಕ ಸಾಧನಗಳಿ೦ದ ಇನ್ನೂ ಸತ್ವಹೀನವಾಗುತ್ತದೆ. ಸೊ ಯಾರು 
ಕೃತೀಯ ಸಾಧನಗಳನ್ನು ತಾತ್ಸಾರ ಬುದ್ಧಿಯಿಂದ ಪ್ರತಿಪಾದಿಸುವರೋ ಅವರು ಈ 
ವಿಷಯವನ್ನು ಹೊಸದಾಗಿ ವ್ಯಾಸಂಗ ಮಾಡದೆ ವಿಧಿಯಿಲ್ಲ; ಹಾಗೂ ತಮ್ಮ ಅಪಾಯಕರ 
ಚಟುವಟಿಕೆಯನ್ನು ನಿಲ್ಲಿಸಿ, ವಿವಾಹಿತರಲ್ಲಿಯೂ ಅವಿವಾಹಿತರಲ್ಲಿಯೂ 
ಬ್ರಹ್ಮಚರ್ಯವನ್ನು ಜನಪ್ರಿಯಗೊಳಿಸಬೇಕು. ಇದೊಂದೇ ನೇರವೂ ಆದ ಸಂತತಿ 
ನಿಯಮನದ ಮಾರ್ಗ. 

| (ಯಂಗ್‌ ಇಂಡಿಯಾ: ೧೨-೩-೨೫) 


Ne ವಾದಗಳ ಪರಿಶೀಲನೆ 


ನಿರೀಕ್ಷಿಸಲಾದಂತೆ, ಸಂತತಿ ನಿಯಮನದ ಮೇಲಿನ ನನ್ನ ಲೇಖನ ಕೃತ್ರಿಮ. 
ಸಾಧನಗಳ ಪರವಾಗಿ ತೀವ್ರ ಪತ್ರವ್ಯವಹಾರಕ್ಕೆಡೆಕೊಟ್ಟಿದೆ. ಮೂರು ಮಾದರಿ ಪತ ತ್ರಗಳನ್ನು 
ನಾ ಆರಿಸಿಕೊಂಡಿದೇನೆ. ನಾಲ್ಕನೆಯ ಪತ್ರವೊಂದು ಮತಧರ್ಮಶಾಸ ಕ್ಕೆ 
ಸಂಬ೦ಧಪಡುವುದರಿ೦ದ ಅದನ್ನು ಬಿಟ್ಟದೇನೆ. ಮೂರು ಪತ್ರಗಳ ಪೈಕಿ ಒಂದು ಪ್ರ 
ಹೀಗಿದೆ: 

“ಸಂತತಿ ನಿಯಮನದ ಮೇಲೆ ನೀವು ಬರೆದ ಲೇಖನವನ್ನು ನಾನು ತಂಬ 
ಆಸಕ್ತಿಯನ್ನು ಓದಿದ್ದೇನೆ, ಈ ವಿಷಯವು, ಈಗ ಅನೇಕ ವಿದ್ಯಾವಂತರ ಗಮನವನ್ನು 
ಸೆಳೆದಿದೆ. ಕಳದ ವರುಷ ನಾವು ದೀರ್ಫವೂ, ತೀವವೂ ಆದ ಚರ್ಚೆಗಳನ್ನು ನಡೆಸಿದೆವು. 
ಅವು ಇಷ್ಟು ಮಾತ್ರವನ್ನಾದರೂ ಸ್ಥಿರಪಡಿಸಿವೆ; ಯುವಕರಿಗೆ ಈ ಸಮಸ್ಯೆಯಲ್ಲಿ 
ಆಸಕ್ತಿ ಇದೆ; ಇದರ ವಿಷಯದಲ್ಲಿ ತು೦ಬ ಲಜ್ಜೆಯೂ, ದುರಭಿಪ್ರಾಯವೂ ಇದೆ; 
ಸ್ವತಂತ್ರವಾಗಿಯೂ, ಬಿಚ್ಚು ಮನಸಿನಿಂದಲೂ ನಡೆಸಿದ ಚರ್ಚೆಯಿಂದ "ಶಿಷ್ಪತೆಗೆ' 
ಕುಂದು ಬರದು. ನಿಮ್ಮ ಲೇಖನ ನನ್ನನ್ನು ಪುನಃಚಿ೦ತನ ಮಾಡುವಂತೆ ಮಾಡಿದೆ 
ತಾವು ಇನ್ನಷ್ಟು ಬೆಳಕನ್ನು ಚೆಲ್ಲಿ, ನನ್ನ ಮನಸ್ಸಿನಲ್ಲಿ ಎದ್ದಿರುವ ಅನುಮಾನಛ್ಛೇದ 
aon ಬೇಡುತ್ತೇನೆ. 


ಸಮಾಜಧರ್ಮ - 279 


“ಸ೦ತತಿ ನಿಯಮನದ ಆವಶ್ಯಕತೆಯ ವಿಷಯವಾಗಿ ಭಿನ್ನಾಭಿಪ್ರಾಯಕ್ಕೆ ಅವಕಾಶವೇ 
ಇಲ್ಲವೆ೦ಬುದನ್ನು ನಾನು ಒಪ್ಪುತ್ತೇನೆ. ಹಾಗೆಯೇ, ಬ್ರಹ್ಮಚರ್ಯವನ್ನು ಆಚರಿಸುವವರಿಗೆ 
ಅದೊಂದು ಒಳ್ಳೆಯದನ್ನು ಮಾಡುವ ಎಂದಿಗೂ ತಪ್ಪದೆ ಪರಮೌಷಧವೆಂದೂ 
ಒಪ್ಪಿಕೊಳ್ಳುತ್ತೇನೆ.” ಆದರೆ, ಸಮಸ್ಯೆ, “ಆತ್ಮ ಸ೦ಯಮ' ಕ್ಕಿಂತಲೂ "ಸಂತತಿ ನಿಯಮನ' 
ದ್ಲಲ್ಲವೆ, ಎಂಬ ಪ್ರಶ್ನೆ ಕೇಳುತ್ತೇನೆ. ಹಾಗಾದರೆ, ಸಾಮನ್ಯ ಮನುಷ್ಯರಿಗೆ ಆತ್ಮ ಸಂಯಮವು 
ಸುಲಭವಾಗಿ ಸಂತತಿ ನಿಯಮನ ಮಾಡಲು ಸಾಧ್ಯವೆ, ಎಂಬುದನ್ನು ನೋಡೋಣ. 

“ಈ ಸಮಸ್ಯೆಯನ್ನು ವ್ಯಕ್ತಿ ಮತ್ತು ಸಮಾಜ ಎರಡರ ದೃಷ್ಟಿಯಿಂದಲೂ 
ಪಲರಿಶೀಲಿಸಬಹುದೆನಿಸುತ್ತದೆ ನನಗೆ. ಪ್ರತಿಯೊಬ್ಬ ವ್ಯಕ್ತಿಯೂ ತನ್ನ ಇಂದ್ರಿಯಜನ್ಯ 
ಕಾಮವನ್ನು ನಿಗ್ರಹಮಾಡಿ. ಆತ್ಮಶಕ್ತಿಯನ್ನು ಪಡೆಯಬೇಕು. ಎಲ್ಲ. ಕಾಲಗಳಲ್ಲಿಯೂ 
ಅಂಥ ನೈತಿಕ ಶಕ್ತಿಯ ಎಲ್ಲೋ ಕೆಲವು ಮಂದಿ ಇರುತ್ತಾರೆ. ಈ ಆದರ್ಶವನ್ನಲ್ಲದೆ 
ಬೇರೆ ಯಾವುದನ್ನೂ ಅವರು ಅನುಸರಿಸುವುದಿಲ್ಲ. ಆದರೆ, ಸಂತತಿ ನಿಯಮನದ 
ಸಮಸ್ಯೆ ಅವರಿಗೆ ಗೋಚರವಾಗುತ್ತದೋ ಹೇಗೋ ನಾನರಿಯೆ. ನಾವು ಎದುರಿಸುತ್ತಿರುವ 
ಸಮಸ್ಯೆ ಇದು. ಸಂನ್ಯಾಸಿಗೆ ಮೋಕ್ಟವೇ ಗುರಿ ಹೊರತು ಸಂತತಿ ನಿಯಮನವಲ್ಲ. 

“ಆದರೆ ಈ ಸಾಧನವು ಬಹುಭಾಗದ ಜನತೆಗೆ ಅತ್ಯಂತ ಮುಖ್ಯವಾಗಿರುವ 
ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ ಸಮಸ್ಯೆಯನ್ನು ಸಾಕಷ್ಟು ಶೀಘ್ರ ಕಾಲದಲ್ಲಿ 
ಪರಿಹರಿಸಬಲ್ಲದೆ? ಈಗಲೂ ಪ್ರತಿಯೊಬ್ಬ ವಿಚಾಪರ ಗೃಹಸ್ಥನಿಂದ ಈ ಸಮಸ್ಯೆಗೆ 
ಉತ್ತರ ದೊರೆಯಬೇಕಾಗಿದೆ. ಒಬ್ಬಾತ ಎಷ್ಟು ಮಕ್ಕಳಿಗೆ ಊಟ, ಬಟ್ಟೆ, ಶಿಕ್ಷಣ ಇವುಗಳನ್ನು 
ಒದಗಿಸಿ, ಜೀವನದಲ್ಲಿ ನೆಮ್ಮದಿಯಿಂದ ನೆಲಸುವಂತೆ ಮಾಡಲಬಲ್ಲನೆಂಬ ಪ್ರಶ್ನೆಗೆ 
ಉತ್ತರ, ತಡವಾಗಲವಕಾಶವಿಲ್ಲ. ಮಾನವ ಸ್ವಭಾವ, ನಿಮಗೆ ಅರಿವಿರುವಂತೆಯೇ, 
ಬಹು ಮಂದಿ ಸ೦ತತಿಯ ಆವಶ್ಯಕತೆ ಮುಗಿದಕೂಲೇ ಪೂರ್ಣವಾಗಿ ಲೈಂಗಿಕ 
ಸುಖದಿಂದ ವಿಮುಖರಾಗುವರೆಂದು ಸಾಮಾನ್ಯವಾಗಿ ನಿರೀಕ್ಷಿಸುವಿರಾ? ಆದರೆ ನಮ್ಮ 
ಸ್ಪೃತಿಕಾರರು ಸೂಚಿಸಿರುವಂತೆ ವಿಚಾರಯುಕ್ತವಾಗಿಯೂ, ಮಿತವಾಗಿಯೂ ಲೈಂಗಿಕ 
ಕ್ರಿಯೆ ನಡೆಸಲು ನೀವು ಒಪುವಿರೆಂದು ನಾನು ನಂಬುತ್ತೇನೆ. ಬಹುಮಂದಿ ಅತಿಕಾಮದಲ್ಲ 
ತೊಡಗದಂತೆಯೂ, ಅದನ್ನು ನಿಗ್ರಹಿಸದಂತೆಯೂ, ನಿಯಮನ ಮಾತ್ರ ಮಾಡಲು 
ಸಲಹೆ ನೀಡಬಹುದು. ಒಂದುವೇಳ ಇದು ಸಾಧ್ಯವಿದ್ದರೂ. ಇದು ಜನನವನ್ನು 
ಪಡೆಯಬಲ್ಲದೆ? ಆಗ, ನಮಗೆ ಉತ್ತಮ ಸಂತಾನ ದೊರೆತರೂ ಜನ 
ಕಮ್ಮಿಯಾಗುವುದಿಲ್ಲ. ವಸ್ತುಶಃ ಜನಸಂಖ್ಯೆಯ ಸಮಸ್ಯೆಯು ಇನ್ನೂ ಹೆಚ್ಚು 
ಉಲ್ಬಣವಾದೀತು. ಏಕೆಂದರೆ, ಉತ್ತಮ ಜನಸಂಖ್ಯೆ ಅಸಮರ್ಥ ಜನಕ್ಕಿಂತಲೂ 


280 - ಸಮಾಜಧರ್ಮ 


ಜಾಗ್ರತೆ ವೃದ್ಧಿಯಾಗುತ್ತದೆ. ಪಶು ತಳಿ ಸಂವರ್ಧನೆಯು ಪಶು ಸಂಖ್ಯೆಯನ್ನು ಉತ್ತಮ 
ಮತ್ತು ಅಧಿಕಗೊಳಿಸುತ್ತದಲ್ಲದೆ, ಅದನ್ನು ಕಮ್ಮಿ ಮಾಡುವುದಿಲ್ಲ. 

“ಸಂಭೋಗವು ಇಂದ್ರಿಯ ಸುಖಕ್ಕಲ್ಲವೆಂದೂ, ಸ೦ತಾನೋತ್ಪತ್ತಿಗೆಂದೂ ನಾನು 
ಒಪ್ಪತ್ತೇನೆ.' ಸುಖವೊಂದೇ ಪ್ರೇರಕ ಕಾರಣವಲ್ಲದಿದ್ದರೆ, ಅದು ಪ್ರಧಾನವೆಂಬುದನ್ನು 
ನೀವು ಒಪ್ಪಲೇಬೇಕು. ಪ್ರಕೃತಿ ತನ್ನ ಉದ್ದೇಶವನ್ನು ಪೂರೈಸಿಕೊಳ್ಳಲು ಒಡ್ಡಿದ ಜಾಲವಿದು. 
ಸುಖದ ಅಂಶ ಇಲ್ಲವಾದಾಗ ಎಷ್ಟು ಜನ ಅದನ್ನು ಪೂರೈಸಿಯಾರು? ಎಷುಮಂದಿ 
ಸುಖದ ಆಸೆಯಿಂದ ಹೋಗಿ ಸುಖವನ್ನು ಪಡೆಯುತ್ತಾರೆ? ಎಷ್ಟು ಮಂದಿ ಸಂತಾನದ 
ಆಸೆಯಿಂದ ಹೋಗಿ ಸುಖವನ್ನು ಪಡೆಯುತ್ತಾರೆ? “ಸಂತಾನ ಪಡೆಯಬೇಕಂಬ 
ಅಪೇಕ್ಷೆ ಇಲ್ಲವಾದಾಗ ಸಂಭೋಗವು ಒಂದು ಅಪರಾಧ' ವೆಂದು ನೀವು ಹೇಳುತ್ತೀರಿ. 
ನಿಮ್ಮಂಥ ಸನ್ಯಾಸಿಗೆ ಅದು ಸೊಗಸಾಗಿ ಒಪ್ಪುತ್ತದೆ. ಏಕೆಂದರೆ ತನಗೆ 
ಅವಶ್ಯಕವಾದುದಕ್ಕಿಂತಲೂ ಹೆಚ್ಚಾಗಿ ಹೊಂದಿರುವವರು ಕಳ್ಳರು”, ದರೋಡೆಗಾರರು' 
ಎಂದೂ ಇತರರನ್ನು ಪ್ರೀತಿಸದವರು ತಮ್ಮನ್ನು ಕಮ್ಮಿ ಪ್ರೀತಿಸಿಕೊಳ್ಳವರೆಂದು ನೀವೇ 
ಹೇಳಿಲ್ಲವೆ? ಆದರೆ, ಬಡ, ದುರ್ಬಲ ಅವರಿಗೆ ದೂರಕುವ ಸ್ವಲ್ಪ ಸುಖವು ಶರೀರ 
ಮತ್ತು ಮನಸ್ಸಿನ ಸ್ವಾಭಾವಿಕ ಬದಲಾವಣೆಗಳನ್ನು ತೃಪ್ತಿಗೊಳಿಸಿ, ಸಮಾಧಾನ ತಂದೀತು. 
ಸಂತಾನದ ಭಯವು. ಕೆಲವು ಸಂದರ್ಭಗಳಲ್ಲಿ ಸಂತಾನಾಪೇಕ್ಷೆಯು ವಿವಾಹವಾದ 
ಕಲವು ಕಾಲದಮೇಲೆ ನಿಂತುಹೋಗಬಹುದು. ಅದರ ತರುವಾಯ ಮಾಡುವ 
ಸಂಭೋಗವು ಅಪರಾಧವೆನಿಸೀತೆ? ಆ "ಅಪರಾಧ' ವೆಸಗಲು ಅಂಜುವ ಮನುಷ್ಯನು 
ಚಂಚಲ ಇಂದ್ರಿಯಗಳಿಗಿಂತ ನೈತಿಕವಾಗಿ ಉತ್ತಮನೆಂದು ನೀವು ಭಾವಿಸುವಿರ? 
ಒಟ್ಟಿನಲ್ಲಿ ಸಂತಾನದ ಅಪೇಕ್ಷಿ ತೀರಿದ ಬಳಿಕ ಸಂಭೋಗ ಮಾಡುವ "ಅಪರಾಧಿ 
ಗಳಿಗಿಂತಲೂ ತಮಗೆ ಆವಶ್ಯಕವಾದುದಕ್ಕಿಂತಲೂ ಹಚ್ಚಾಗಿ ಇಟ್ಟುಕೊಂಡಿರುವ 'ಕಳ್ಳರನ್ನು' 
ನೀವೇಕೆ ಸಹಿಸುತ್ತೀರಿ? ಕಳ್ಳರ ಸಂಖ್ಯೆ ಹೆಚ್ಚೆ ದೂ ಅವರನ್ನು ಸುಧಾರಿಸುವುದು 
ಹಚ್ಚು ಕಷ್ಟವೆಂಬುದೂ ಇದಕ್ಕೆ ಕಾರಣವೆ? 

“ ಕೊನೆಯದಾಗಿ, “ ಕೃತಕ ಸಾಧನಗಳು ದುರಾಚಾರಕ್ಕೆ ಮುಂಗಡ ಸಂಭಾವನೆ 
ಇತ್ತಂತೆ' ಎಂದಿದೀರಿ, ನೀವು ಅವು ಸ್ತ್ರೀ ಪುರುಷರನ್ನು ನಿರ್ಲಕ್ಷರನ್ನಾಗಿ ಮಾಡುತ್ತವೆ. 
ಇದು ನಿಜವಾದರೆ, ಪ್ರಬಲವಾದ ಆರೋಪವೇ ಸರಿ. "ಸಾರ್ವಜನಿಕ ಅಭಿಪ್ರಾಯ' 
ವೆಂಬುದು ಆತಿ ಲೈಂಗಿಕ ಕ್ರಿಯೆಯನ್ನು ಎಂದಾದರೂ ತಗ್ಗಿಸಲು ಸಾಕಷ್ಟ 
ಶಕ್ತಿಯುತವಾಗಿದ್ದಿತೆ ಎಂಬ ಪ್ರಶ್ನೆಯನ್ನು ನಾ ಕೇಳುತ್ತೇನೆ. ಅಂಥ ಅಭಿಪ್ರಾಯ 
ಅಂಜಿಕೆಯಿಂದ ಕುಡುಕರು ಹಿಡಿತಕ್ಕೆ ಬಂದುದನ್ನು ನಾ ಬಲ್ಲೆ. ಆದರೆ, ಇದನ್ನೂ ನಾ 
ಬಲ್ಲ; "ದೇವರು ಕೇವಲ ಭುಂಜಕರನ್ನೇ ಸೃಷ್ಟಿಸಿಲ್ಲ; ಅನ್ನವನ್ನೂ ಸೃಷ್ಟಿಸಿದಾನೆ; ದೇವ 


ಸಮಾಜಧರ್ಮ - 281 


ಸ೦ಕಲ್ಪದಂತೆ ಮಕ್ಕಳು ಜನಿಸುತ್ತವೆ, ಹಾಗೆಯೇ, ತುಂಬ ಸಂತಾನ ಗಂಡುತನದ 
ಸಾಕ್ಷಿಎಂಬ ದುರಭಿಮಾನದ ಮಾತನ್ನೂ ಕೇಳಿದೇನೆ. ಇಂಥ ಅಭಿಪ್ರಾಯಗಳು ಪತ್ನಿಯರ 
ಮೇಲೆ ಪತಿಗಳಿಗೆ ವಿಶೇಷ ಅಧಿಕಾರವನ್ನು ಕೂಟ್ರು ಲೈಂಗಿಕ ಭೋಗವೇವಿವಾಹಿತ 
ಜೀವನದ ಪ್ರಧಾನ ಉದ್ದೇಶವೆಂಬಂತೆ ಪರಿಗಣಿಸಲ್ಪಟ್ಟಿರುವ ಸಂದರ್ಭಗಳನ್ನೂ ನಾ 
ಬಲ್ಲ. "ಕೃತಕ ಸಾಧನಗಳಿಂದ ಹುಚ್ಚು ತನವೂ, ನರಗಳ ಶೈಧಿಲ್ಯವೂ' 
ಸಂಭವಿಸುತ್ತದಂಬುದೂ ಖಚಿತವ? ಅನೇಕ ವಿಧಾನಗಳಿವೆ. ಅಪಾಯಕರವಿಲ್ಲದ 
ವಿಧಾನಗಳನ್ನು ವಿಜ್ಞಾನವು ಕಂಡುಹಿಡಿದಿದೆ, ಅಥವಾ ಜಾಗ್ರತೆ ಕಂಡುಹಿಡಿಯ ಬಲ್ಲದು 
ಎ೦ಬುದನ್ನು ನಾ ನಂಬುತ್ತೇನೆ. ಇದು ಮಾನವನ ಬುದ್ದಿಗೆ ಮೀರಿದುದಲ್ಲ. 

“4 ಆದರೆ ಯಾವ ಸಂದರ್ಭದಲ್ಲಿಯೂ ಅವುಗಳ ಉಪಯೋಗಕ್ಕೇ ನೀವು 
ಅನುಮತಿ ನೀಡುವುದಿಲ್ಲವೆಂಬಂತೆ ಕಂಡುಬರುತ್ತದೆ, ಏಕೆಂದರೆ-'ತನ್ನ ಕರ್ಮಗಳ 
ಪರಿಣಾಮವನ್ನು ತಪ್ಪಿಸಿಕೊಳ್ಳಲೆತ್ಲಿಸುವುದು ತಪ್ಪು, ಹಾಗೂ ಅನೀತಿ,” ಎಂದಿದ್ದೀರಿ. 
ಇದು ಆಕ್ಷೇಪಣೀಯವೇ ಅಲ್ಲ; ಆದರೆ ಸಂತಾನಾಪೇಕ್ಟೆಯಿಲ್ಲದೆ ಮಿತವಾಗಿ ಕಾಮೇಚ್ಛೆ 
ತೃಪ್ತಿ ಮಾಡಿಕೊಳ್ಳುವುದು ಅನೀತಿಯೆಂದು ನೀವು ಪರಿಣಿಸಿದೇರಿ. ಅಲ್ಲದೆ, ತನ್ನ 
ಕರ್ಮಗಳ ಪರಿಣಾಮವಾದ ಸಂತಾನೋತ್ಪತ್ತಿಯ ಭಯದಿಂದ ಯಾರಾದರೂ ನಿಗ್ರಹ 
ಮಾಡಿದ್ದುಂಟೆ ಎಂದು ನಾ ಕೇಳುತ್ತೇನೆ. ಹೇಗಿದ್ದರೂ ಅನೇಕ ಮಂದಿ, ತಮ್ಮ ಆರೋಗ್ಯ 
ಮತ್ತು ಸುಖಗಳನ್ನು ನಿರ್ಲಕ್ಷಿಸಿ ಅಳಲೆಕಾಯಿ ಪಂಡಿತರ ಸಲಹೆಯನ್ನು 
ಕೇಳಲುದ್ಯುಕ್ತರಾದರು. ತಮ್ಮ ಕರ್ಮಫಲದ ಪರಿಣಾಮವನ್ನು ತಪ್ಪಿಸಿಕೊಳ್ಳಲು 
ಹೊರಟುದುದರ ಪರಿಣಾಮವಾಗಿ ಎಷ್ಟು ಗರ್ಭಪಾತಗಳಾಗುತ್ತಿಲ್ಲ? ಭಯವೇ 
ಪ್ರಧಾನವಾಗಿ ನಿಗ್ರಹಕ್ಕೆ ಕಾರಣವಾದರೆ, ನೈತಿಕ ಪರಿಣಾಮ ಬಹಳ ಕಮ್ಮಿಯಾದೀತು. 
ಇದರ ಜೊತೆಗೆ ತಂದೆತಾಯಿಗಳ ಪಾಪವನ್ನು ಮಕ್ಕಳ ತಲೆಯ ಮೇಲೆ ಹೇರುವುದೂ, 
ವ್ಯಕ್ತಿಗಳ ಅಜಾಗರೂಕತೆಯಿಂದ ಸಮಾಜಕ್ಕೆ ಅಪಾಯ ತಟ್ಟುವುದೂ ಯಾವ ನ್ಯಾಯ 
ವಿಧಾನ? "ಪ್ರಕೃತಿ ಕಠೋರಳು, ತನ್ನ ನಿಯಮ ಭಂಗ ಮಾಡಿದವರ ಮೇಲೆ 
ಪೂರ್ಣವಾಗಿ ಸೇಡು ತೀರಿಸಿಕೊಳ್ಳುವಳಂಬುದು' ನಿಜವೇ ಸರಿ. ಆದರೆ, ಕೃತಕ 
ಸಾಧನಗಳನ್ನುಪಯೋಗಿಸುವುದು ಅಂಥ ನಿಯಮ ಭಂಗಗಳಲ್ಲೊಂದೆಂದು 
ಪರಿಗಣಿಸಲೇಕೆ? ಕೃತಕ ಹಲ್ಲು, ಕಣ್ಣು ಮತ್ತಿತರ ಅವಯುವಗಳನ್ನು ಯಾರೂ 
“ಅಸ್ವಾಬಾಣವಿಕ'ವ'೦ದು ಕರೆಂತರುವುದಿಲ್ಲ. ೦ತರಾವ್ರದು ನಮ್ಮ 
ಅಭ್ಯುದಯವನ್ನುಂಟುಮಾಡುವುದಿಲ್ಲವೋ ಅದೊಂದೇ ಅಸ್ವಭಾವಿಕ. ಮನುಜವರ್ಗವು 
ಸ್ವಭಾವತಃ ಕಟ್ಟುದೆ೦ದೂ, ಈ ಸಾಧನಗಳ ಉಪಯೋಗದಿಂದ ಇನ್ನೂ 
ಕೆಟ್ಟುದಾಗುತ್ತದೆ೦ದೂ ನಾನು ನಂಬುವುದಿಲ್ಲ. ಈ ಹೊಸ ಸಾಧನ ಕೆಡುಕಿಗೆ 


282 - ಸಮಾಜಧರ್ಮ 


ಕಾರಣವಾಗುತ್ತದೆಂದು ಹೇಳುವಂತೆಯೇ ಇದು ಒಳ್ಳೆಯದಕ್ಕೂ ಕಾರಣವಾಗುತ್ತದೆಂದು 
ವಾದಿಸಬಹುದು. ಆದರೆ ಮಾನವನು ಪ್ರಕೃತಿಯನ್ನು ಗೆದ್ದು ಅಗಾಧ ಶಕ್ತಿ 
ಗಳಿಸಿಕೊಳ್ಳುತ್ತಿದಾನೆಂದೂ ಅದನ್ನು ನಿರ್ಲಕ್ಷಿಸುವುದು ನಮಗೆ ಅಪಾಯವೆಂದೂ 
ನಾವು ಒಪ್ಪಿಕೊಳ್ಳಲೇಬೇಕು. ವಿವೇಕವು ಅದನ್ನು ಹತೋಟಿಯಲ್ಲಿಟ್ಟಿರುವುದರಲ್ಲಿದೆಯೇ 
ಹೊರತು, ಅದನ್ನೇ ದೂರ ಮಾಡುವುದರಲ್ಲಿಲ್ಲ. ಕೆಲವು ಘನತೆ ಹೊಂದಿದ 
ಕಾರ್ಯಕರ್ತರು ಮಾನವರಿಗೆ ಇಂದ್ರಿಯ ನಿಗ್ರಹ ಲಭಿಸಲೆಂದು ಈ ಸಾಧನಗಳನ್ನು 
ಪ್ರಚುರಪಡಿಸುತ್ತಿರುವರೇ ಹೊರತು, ಇಂದ್ರಿಯ ಭೋಗಕ್ಕಲ್ಲ. 

“ಮಹಿಳೆ ಮತ್ತು ಮಹಿಳೆಯ ಅವಶ್ಯಕತೆಗಳು ಬಹು ದೀರ್ಪ ಕಾಲದಿಂದ 
ನಿರ್ಲಕ್ಷಿಸಲ್ಪಟ್ಟಿವೆ ಎಂಬುದನ್ನು ಮರೆಯದಿರೋಣ. ಆಕೆ ತನ್ನ ಅಭಿಪ್ರಾಯವನ್ನು 
ತಿಳಿಸುವ ಇಚ್ಛೆಯುಳ್ಳವಳಾಗಿದಾಳೆ, ಏಕೆಂದರೆ, ಆಕೆ, ಪುರುಷನು ತನ್ನ ಶರೀರವನ್ನು 
ಸಂತಾನೋತ್ಪತ್ತಿಗೆ ಉಳಿಮೆ ಮಾಡಿದ ಕ್ಷೇತ್ರವನ್ನಾಗಿ ಪರಿಗಣಿಸಲು ನಿರಾಕರಿಸುತ್ತಾಳೆ. 
ಆಕೆಗೆ ಆಧುನಿಕ ನಾಗರಿಕತೆಯ ಹೊರೆಯು ಅತ್ಯ೦ತವಾಗಿದ್ದು. ದೊಡ್ಡ ಕುಟುಂಬದ 
ದುಡಿಮೆ ಮತ್ತು ಆತಂಕಗಳನ್ನು ಸಹಿಸಲಾರದವಳಾಗಿದಾಳೆ. ಡಾ. ಮೇರಿ ಸ್ಫೋಪ್ಸ್‌ 
ಅವರಾಗಲೀ ಮಿಸ್‌. ಎಲ್ಲನ್‌ ಕೀ, ಇವರುಗಳು ಮಹಿಳೆಯರ 'ನರ ಶೈಥಿಲ್ಯ'ವನ್ನು 
ಉಂಟುಮಾಡುಲು ಯತಿಸುತ್ತಿಲ್ಲ. ಅವರು ಸಲಹಮಾಡುವ ವಿಧಾನಗಳು 
ಮಹಿಳೆಯರಿಂದಲೇ ಪ್ರಧಾನವಾಗಿ ಪರಿಣಾಮಕಾರಿಯಾಗುವಂತೆ ಮಾಡಲ್ಪಟ್ಟು 
ನಿರ್ಲಕ್ಷ್ಯಭಾವದ ಭೋಗಲಾಲಸೆಯನ್ನು ತ್ಯಜಿಸಿ ವಿವೇಕಯುಕ್ತ ತಾಯ್ತನ ಹೊಂದಲು 
ಸಾಧ್ಯವಾದೀತು. ಯಾವ ರೀತಿಯಲ್ಲಿ ನೋಡಿದರೂ, ಒಂದು ದೊಡ್ಡ ಕೆಡುಕನ್ನು 
ಸಣ್ಣ ಕೆಡಕು ತಪ್ಪಿಸಬಹುದಾದ ಅವಕಾಶವಿದ್ದೀತು. `ನರಶೈಥಿಲ್ಯ' ಸಂಭವಿಸಿದರೂ, 
ಅದು ಹೆಚ್ಚು ಅಪಾಯಕಾರಿಯಾದ ವ್ಯಾಧಿಗಳನ್ನು ತಪ್ಪಿಸಲು ಸಾಧ್ಯವಾದೀತು. 
ಮೊಲೆಯೂಡಿಸುವ ಕೆಲವು ಸ್ವಾಭಾವಿಕ ಸಂದರ್ಭಗಳಲ್ಲಿ ಸಂಭೋಗವು ಅನಿವಾರ್ಯವಾಗಿ, 
ಅದು ಫಲಿತವಾದರೆ, ಅಪಾಯಕಾರಿಯಾದೀತು. ಇತರ ದೃಷ್ಟಿಗಳಿಂದ 
ಆರೋಗ್ಯವಂತರಾದ ಕೆಲವು ಸ್ತ್ರೀಯರು, ಗರ್ಭಿಣಿಯರಾದರೆ ಅವರ ಪ್ರಾಣಕ್ಕೇ 
ಸಂಚುಕಾರ ಬಂದೀತು. 

“ನೀವು ಸ೦ತತಿ ನಿಯಮನದ ಪ್ರಚಾರಕರಾಗಬೇಕೆಂಬುದು ನನ್ನ ನಿರೀಕ್ಷೆಯಾಗಲೀ, 
ಇಚ್ಛೆಯಾಗಲೀ ಅಲ್ಲ. ಸತ್ಯ ಮತ್ತು ಪವಿತ್ರತೆ ಇವುಗಳ ಬೆಳಕನ್ನು ಉಜ್ಜಲಗೊಳಿಸುವುದರಲ್ಲಿ 
ನೀವು ಅಗ್ರಗಣ್ಯರಾಗಿದೀರಿ; ಇವುಗಳನ್ನು ಅರಸುವ ಮಾನವರ ಮುಂದೆ ಎತ್ತಿ 
ಹಿಡಿದಿದೀರಿ; ಆದರೆ ವಿವೇಕಿಗಳಾದ ತಂದೆತಾಯಿಗಳು ಇವುಗಳನ್ನು ಅರಸುವರೇ 
ವಿನಾ ವಿವೇಕವಿಲ್ಲದವರಲ್ಲ. ಸಂತತಿ ನಿಯಮನದ ಅವಶ್ಯಕತೆಯನ್ನು ತಿಳಿದವರು 


ಸಮಾಜಧರ್ಮ - 283 


ಸುಲಭವಾಗಿ ಆತ್ಮ ಸ೦ಯಮವನ್ನು ಬೆಳೆಸಿಕೊಳ್ಳಬಹುದು. ಇಂದಿನ ಸ್ವೈರಸ್ಥಿತಿ, 
ವಿವೇಚನಾ ಶೂನ್ಯತೆ ಮತ್ತು ಅಜ್ಞಾನಗಳ ಅಗಾಧತೆಯನ್ನು ಕಂಡು ನಿಮ್ಮಂಥವರೂ 


: ಅರಣ್ಯರೋದನ ಮಾಡುವಂತಿದೆ. ನಿಮ್ಮ ಸಮರ್ಥನೆ, ಮತ್ತು ಹಣಗಾಡುವ 


3 


ಲೇಖನಕ್ಕಿಂತಲೂ ವಿಚಾರಯುಕ್ತ ಚರ್ಚೆಗೆ ಹೆಚ್ಚು ಅವಶ್ಯಕತೆ ಇದೆ. ನೀವೇ ಅದರಲ್ಲಿ 
ಭಾಗವಹಿಸದಿದ್ದರೂ, ಅವಶ್ಯಕತೆ ಬಿದ್ದರೆ, ಸಕಾಲದಲ್ಲಿಯೇ ಮಾರ್ಗದರ್ಶನ 
ಮಾಡಬೇಕು; ಏಕೆಂದರೆ, ಭಂಗ ಮಾಡುವವರೇ ಮುನ್ನಡೆಯಲ್ಲಿದಾರೆ. ವಿಷಯ 
ಪ್ರವೇಶ ಮಾಡಲು ಹಿಂಜರಿಯುತ್ತಾ, ಅಪಾಯವನ್ನು ಕಂಡೂ, ರೆಪ್ಪ ಹೊಡೆಯುತ್ತ” 
ನಿಲ್ಲುವುದು ಏನೂ ಉದ್ದೇಶವನ್ನು ಸಾಧಿಸಿದಂತಾಗಲಾರದು.” 

ಒಬ್ಬ ಸ೦ನ್ಯಾಸಿಯಾಗಿ ಸಂನ್ಯಾಸಿಗಳಿಗಾಗಿ ನಾ ಬರೆದಿಲ್ಲವೆಂಬ ಅಂಶವನ್ನು ಮೊದಲ 
ತಿಳಿಸಬಯಸುತ್ತೇನೆ. ಆ ಮಾತಿಗೆ ಪ್ರಚಲಿತವಿರುವ ಅರ್ಥದಲ್ಲಿ ನಾನೊಬ್ಬನೆಂದು 
ಕರೆದುಕೊಳ್ಳಲಾರೆ. ಹತ್ತಿರ ಹತ್ತಿರ ಇಪ್ಪತ್ತೆ ಭದ ವರುಷಗಳ ಸ್ವಂತ ಅನುಭವದಿಂದಲೂ 
ಮತ್ತು ನನ್ನ ಈ ಪ್ರಯೋಗದಲ್ಲಿ ಸಾಕಾದಷ್ಟು ದೀರ್ಫ ಕಾಲದಿಂದ ನನ್ನೊಂದಿಗೆ 
ಜೊತೆ ಸೇರಿರುವ ಕೆಲವರ ಅನುಭವ, ಇವುಗಳ ಆಧಾರದ ಮೇಲಿದೆ ನನ್ನ 
ಅಭಿಪ್ರಾಯಗಳು. ಈ ಪ್ರಯೋಗದಲ್ಲಿ ಯುವಕರೂ ಮತ್ತು ವಯಸ್ಸಾದ ಪುರುಷ. 
ಸ್ತ್ರೀಯರೂ ಭಾಗಗೊಂಡಿದ್ದರೆ. ಪ್ರಯೋಗಕ್ಕೆ ಸ್ವಲ್ಪಮಟ್ಟನ ವೈಜ್ಞಾನಿಕ 'ಕರಾರುವಾಕತನ' 
ವನ್ನೂ ನಾ ಹೇಳಿಕೊಳ್ಳಬಲ್ಲೆ. ಇದಕ್ಕೆ ನೈತಿಕ ಆಧಾರವೇ ಪ್ರಧಾನವೆನಿಸಿದರೂ, ಇದು 
ಸಂತಾನನಿಯಮನದ ಉದ್ದೇಶದಿಂದಲೇ ಆರಂಭವಾಯಿತು. ನನ್ನ ಸ್ಪಂತ ವಿಷಯವೂ 
ಅದೇ ವಿಶಿಷ್ಟ ಉದ್ದೇಶವನ್ನು ಹೊಂದಿದ್ದಿತು. ಇದರ ಪರಿಣಾಮವಾಗಿ, ಪೂರ್ಣ 
ಸ್ವಾಭಾವಿಕ ರೀತಿಯಲ್ಲಿಯೇ ಅದ್ಭುತ ನೈತಿಕ ಸಾಧನೆಯಾಯಿತು. ವಿವೇಕಯುಕ್ತ 
ವಿಧಾನದಿಂದ, ಹೆಚ್ಚು ಕಷ್ಟವಿಲ್ಲದೆ ಸಂತತಿ ನಿಯಮನವನ್ನು ಅನುಸರಿಸಲು 
ಸಾಧ್ಯವಿದೆಯೆಂದು ನಾ ಧೈರ್ಯವಾಗಿ ಹೇಳುತ್ತೇನೆ. ನಿಜವಾಗಿಯೂ, ಈ ಅಭಿಪ್ರಾಯ 
ನನ್ನೊಬ್ಬನದೇ ಅಲ್ಲ, ಪ್ರಕೃತಿ ಚಿಕಿತ್ಸೆಯನ್ನು ಆಚರಣೆಗೆ ತ೦ದಿರುವ ಜರ್ಮನಿಯ ಮತ್ತು 
ಇತರ ದೇಶಗಳವರ ಅಭಿಪ್ರಾಯವೂ ಆಗಿದೆ. ಅವರು ನರಗಳನ್ನು ಸಮಾಧಾನ 
ಸ್ಥಿತಿಯಲ್ಲಿಡುವುದಕ್ಕೂ ಪಾಶವಿಕ ಕಾಮವನ್ನು ಸುಲಭವಾಗಿ ಹತೋಟಿಯಲ್ಲಿ 
ಇಟ್ಟುಕೊಳ್ಳುವುದಕ್ಕೂ ಹಾಗೆಯೇ ಏಕಕಾಲದಲ್ಲಿ ಶರೀರ ಶಕ್ತಿಯನ್ನು ವೃದ್ದಿಮಾಡುವುದಕ್ಕೂ, 
ಜಲಚಿಕಿತ್ರೆ, ಮೃತ್ತಿಕಾ ಚಿಕಿತ್ರೆ, ಉಷ್ಣಾಧಿಕ್ಕ ಮಾಡದ ಫಲಾಹಾರ ಇವುಗಳನ್ನು ಸಲಹ 
ಮಾಡುತ್ತಾರೆ. ಹೀಗೆಯೇ ಶಾಸ್ತ್ರೀಯ ರೀತಿಯಲ್ಲಿ ಪ್ರಾಣಾಯಾಮವನ್ನು ಆಚರಿಸುವ 
ರಾಜಯೋಗಿಗಳು, ಸಾಧನೆಯ 'ಮೇಲ,ಟ್ಟಕ್ಕೆ ಹೋಗದಿದ್ದರೂ, ಸಾಮಾನ್ಯ ರೀತಿಯಲ್ಲಿಯೇ 
ಈ ಪರಿಣಾಮಗಳನ್ನು ಸಾಧಿಸಿಕೊ೦ಡಿರುವುದಾಗಿ ಹೇಳುತ್ತಾರೆ. ಈ ಪಾಶ್ಚಾತ್ಯ ಮತ್ತು 


284 - ಸಮಾಜಧರ್ಮ 


ಭಾರತೀಯ ಚಿಕಿತ್ಸಾ ವಿಧಾನಗಳು ಸಂನ್ಯಾಸಿಗಾಗಿ ಹೇಳಲ್ಲಟ್ಟಿಲ್ಲ, ಪ್ರಧಾನವಾಗಿ ಗೃಹಸ್ಥನಿಗೆ 
ಅಧಿಕ ಜನಸಂಖ್ಯೆ ಯಾಗುತ್ತಿದೆ ಎಂಬ ಕಾರಣದಿಂದ ಸಂತತಿ ನಿಯಮನವು ರಾಷ್ಟ್ರಕ್ಕೆ 
ಅವಶ್ಯಕವೆಂದು RAE ನಾನು ಅದನ್ನು ವಿರೋಧಿಸುತ್ತೇನೆ. ಇದು ಜ್‌ | 
ಚ ಲಟ್ಟಿಲ್ಲ. ಸರಿಯಾದ ಜಮೀನು ವವಸ್ಥೆ ಸ್ಥ, ಉತ್ತಮ ವ್ಯವಸಾಯ, ಮತ್ತು 
ಉಪಕಸುಬು ಇವುಗಳಿಂದ ಈ ದೇಶವು ಜ್‌ ಜನಸಂಖ್ಯೆಯ ಎರಡರಷ್ಟನ್ನು 
ಸಲಹಬಲ್ಲದೆಂದು ನನ್ನ ಅಭಿಪ್ರಾಯ. ಆದರೆ, ಇಂದಿನ ಸಿ ಪರಿಸ್ಥಿತಿಯ 
ಕಾರಣದಿಂದ ಬವ ಸಂತತಿ ನಿಯಮನವಾದಿಗಳೊಂದಿಗೆ ನಾನು ಸೇರಿದೇನೆ. 
ಸ೦ತಾನೋತ್ಪತ್ತಿಯ ಕಾರ್ಯ ಫಲಿಸಿದ ಮೇಲೆ ಪುರುಷರು ಇಂದ್ರಿಯ ಭೋಗದಲ್ಲಿ 
ತೊಡಗುವುದನ್ನು ನಿಲ್ಲಿಸಬೇಕೆಂದು ನಾನು ಸಲಹೆಮಾಡಿಯೇ ಮಾಡುತ್ತೇನೆ. ಆತ್ಮ 
ನಿಗ್ರಹದ ಪರಿಹಾರೋಪಾಯವನ್ನು ಜನಪ್ರಿಯವಾದುದನ್ನಾ ಗಿಯೂ, ಪ್ರಭಾವ 
ಶಾಲಿಯನ್ನಾ ಗಿಯೂ A ಅದು ವಿದ್ಯಾವಂತರ ವರ್ಗದಲ್ಲಿ ಪ್ರಯೋಗ 
ಪರೀಕ್ಷೆಯನ್ನು ಎಂದಿಗೂ ಹೊಂದಿಲ್ಲ. ಆ ವರ್ಗವು, ಅವಿಭಕ್ತ ಕುಟುಂಬದ ಕಾರಣದಿ೦ದ 
ಜಟ್ಟಿ ಒತ್ತಡವನ್ನು ಅನುಭವಿಸಿಲ್ಲ. ಒತ್ತಡವನ್ನು ಹೊಂದಿದವರು ಈ ಪ್ರಶ್ನೆಯಿಂದ 
ಉದ್ಭವಿಸುವ ನೈತಿಕ ಪರಿಣಾಮಗಳನ್ನು ಕುರಿತು ಯೋಚಿಸಿಲ್ಲ. ಬ್ರಹ್ಮಚರ್ಯವನ್ನು 
ಕುರಿತು ಅಲ್ಲೊಂದು ಇಲ್ಲೊಂದು ಹಂಜ ಉಪನ್ಯಾ ಸವನ್ನು ಬಿಟ್ಟರೆ, ಸಂತಾನವನ್ನು 
ಮಿತಗೊಳಿಸುವ ಸ್ಪಷ್ಟವಾದ ಉದ್ದೇಶದಿಂದ ಆತ್ಮ ನಿಗಹವನ್ನು ಆಚರಣೆಗೆ ತರಲು 
ವ್ಯವಸ್ಥಿತವಾದ ಪ್ರಚಾರ ನಡೆಸಿಲ್ಲ. ಇದಕ್ಕೆ ಪ್ರತಿಯಾಗಿ ದೊಡ್ಡ ಸಂಸಾರವು ಶುಭಪ್ರದವೂ 
ಆದುದರಿಂದ ಅಪೇಕ್ಷಣೀಯವೂ ಎಂಬ ಮೂಢನಂಬಿಕೆ ಇನ್ನೂ ರೂಢಬದ್ಧವಾಗಿದೆ. 
ಕೆಲವು ಸಂದರ್ಭಗಳಲ್ಲಿ ಸ೦ತಾನೋತ್ಪತ್ತಿಯು ಹೇಗೆ ಧಾರ್ಮಿಕ ಕರ್ತವ್ಯವೆನಿಸುತ್ತದೆಯೋ 
ಹಾಗೆಯೇ ಕೆಲವು ಸಂದರ್ಭಗಳಲ್ಲಿ ಸಂತತಿ ನಿಯಮನವೂ ಒಂದು ಧಾರ್ಮಿಕ 
ಕರ್ತವ್ಯವೆಂಬುದನ್ನು ಧಾರ್ಮಿಕ ಗುರುಗಳು ಸಾಮಾನ್ಯವಾಗಿ ಬೋಧಿಸುವುದೇ ಇಲ್ಲ. 
 ಪಾಶವಿಕ ಕಾಮೇಚ್ಛೆಯಲ್ಲಿ ರತನಾಗುವುದು ಜೀವನದ ಒಂದು ಅವಶ್ಯಕತೆ ಎಂದೂ, ' 
ಸ್ವಾಭಾವಿಕವಾಗಿಯೇ ಅದು ಅಪೇಕ್ಷಣೀಯವೆಂದೂ ಸಂತತಿ ನಿಯಮನವಾದಿಗಳು 
ಭಾವಿಸುತ್ತಾರೆ. ಮಹಿಳೆಯರಿಗೆ ತೋರಿಸುವ ತವಕವು ಕನಿಕರಯುತವಾದುದು. ಕೃತಕ 
ಸಾಧನಗಳ ವಿಧಾನದಿಂದ ಸಂತತಿ ನಿಯಮನ ಮಾಡುವುದು ಮಹಿಳೆಯರಿಗೇ 
ಅನುಕೂಲವೆನ್ನುವುದಂತೂ ಅವರ ಸ್ತಿತ್ತಕ್ಕೇ ಅಪಮಾನಕರವೆಂದು ನನ್ನ ಅಭಿಪ್ರಾಯ. 
ಈಗಿರುವಂತೆಯೇ ಪುರುಷ ತನ್ನ ಭೋಗಲಾಲಸೆಗಾಗಿ ಆಕೆಯನ್ನು. ಸಾಕಷ್ಟು 
ಅಧೋಗತಿಗಿಳಿಸಿದಾನೆ. ಕೃತಕ ಸಾಧನಗಳನ್ನು ಉಪಯೋಗಿಸಲು ಪ್ರತಿಪಾದಿಸುವುದು, 
ಎಷ್ಟೇ ಒಳ್ಳೆಯ ಅಭಿಪ್ರಾಯದಿಂದ ಕೂಡಿದ್ದರೂ ಅದು ಸಿಯನ್ನು ಮತ್ತಷ್ಟು ಅಧೋಗತಿಗೆ 


ಸಮಾಜಧರ್ಮ - 285 


ಒಯ್ಯುತ್ತದೆಂದು ನನ್ನ ಅಭಿಪ್ರಾಯ. ಈ ಸಾಧನಗಳ ಉಪಯೋಗವನ್ನು ಪ್ರತಿಪಾದಿಸುವ 
ಆಧುನಿಕ ಮಹಿಳೆಯರು ಇರುವರೆಂದು ನಾ ಬಲ್ಲೆ. ಆದರೆ, ಅಸಂಖ್ಯ ಮಹಿಳೆಯರು 
ಅದು ತಮ್ಮ ಘನತೆಗೆ ಸರಿಹೂಂದುವುದಿಲ್ಲವೆಂದು ನಿರಾಕರಿಸುವರೆಂಬುದರಲ್ಲಿ ನನಗೆ 
ಸ್ವಲ್ಪವೂ ಅನುಮಾನವಿಲ್ಲ. ಪುರುಷನು ನಿಜವಾಗಿಯೂ ಸ್ತ್ರೀಗೆ ಒಳ್ಳೆಯದನ್ನು 
ಅಪೇಕ್ಷಿಸುವುದಾದರೆ, ಅವನು ತನ್ನ ಮೇಲೆ ನಿಗ್ರಹವನ್ನು ಹಾಕಿಕೊಳ್ಳಲಿ. ಪ್ರಲೋಭನ 
' ಹುಟ್ಟಿಸುವವಳು ಸ್ತ್ರೀಯಲ್ಲ. ವಾಸ್ತವಿಕವಾಗಿ ಪುರುಷನೇ ಮೇಲ್ಜಾಯ್ದು ಹೋಗುವವ 
“ನಾದುದರಿ೦ದ ಅವನೇ ನಿಜವಾದ ಅಪರಾಧಿ ಮತ್ತು ಪ್ರಲೋಭನಕಾರ. 

ಕೃತಕ ಸಾಧನಗಳನ್ನು ಪ್ರತಿಪಾದಿಸುವವರು ಅದರ ಪರಿಣಾಮಗಳನ್ನು 
ಪರಿಶೀಲಿಸಬೇಕಾಗಿ ಒತ್ತಾಯಪಡಿಸುತ್ತೇನೆ. ಈ ಸಾಧನಗಳ ಬಹು ಪ್ರಮಾಣದ ಬಳಕೆಯು 
ವಿವಾಹ ಸಂಬಂಧವನ್ನು ವಿನಾಶಗೊಳಿಸಿ, ಸ್ಕರ ವೃತ್ತಿಯನ್ನು ಹೆಚ್ಚಿಸುವುದರಲ್ಲಿ 
ಕೊನೆಗೊಂಡೀತು. ಪುರುಷನು ಕೇವಲ ಭೋಗಕ್ಕಾಗಿಯೇ ಪಾಶವಿಕ ಲೋಲುಪತೆಯಲ್ಲಿ 
ಮಗ್ನನಾದರೆ, ಅವನು ಬಹಳ ಕಾಲದವರೆಗೆ ತನ್ನ ಗೃಹದಿ೦ದ ದೂರವಾಗಿರಬೇಕಾದ 
ಸಂದರ್ಭದಲ್ಲಿಯೂ, ಸೈನಿಕನಾಗಿ ದೀರ್ಫಕಾಲ ಯುದ್ಧದಲ್ಲಿ ತೊಡಗಿದ 
ಸಂದರ್ಭದಲ್ಲಿಯೂ, ವಿಧುರನಾದ ಸಂದರ್ಭದಲ್ಲಿಯೂ, ಅಥವಾ ಅವನ ಪತ್ನಿ 
ತುಂಬ ರೋಗಗಸ್ಥ ಳಾಗಿದ್ದು ಈ ಕೃತಕ ಸಾಧನಗಳನ್ನು ಉಪಯೋಗಿಸಿದರೂ 
ಸಂಭೋಗದಿ೦ದ ಆಕೆಯ ಆರೋಗ್ಯಕ್ಕೆ ಅಪಾಯ ತಟ್ಟುವಂತಿದ್ದರೆ, ಅವನು 
ಮಾಡುವುದಾದರೂ ಏನು? 

ಇನ್ನೊಬ್ಬ ಪತ್ರಕಾರ ಹೀಗೆ ಬರೆಯುತ್ತಾನೆ: 

“ಸಂತತಿ' ನಿಯಮನದ ಮೇಲೆ ನೀವು "ಈಚೆಗೆ ಬರೆದಿರುವ ಲೇಖನದಲ್ಲಿ ಕೃತಕ 
ಸಾಧನಗಳನ್ನು ಉಪಯೋಗಿಸುವುದು ಅಪಾಯಕರವೆಂದು ಪ್ರತಿಪಾದಿಸಿ ಪ್ರಶ್ನೆಯನ್ನೇ 
ಮುಂದೊಡ್ಡಿದೀರೆ೦ದು ಗೌರವಪೂರ್ವಕವಾಗಿ ನಾ ಸೂಚಿಸಲೆ? ಕಳೆದ ಅಂತರಾಷ್ಟ್ರೀಯ 
ಸ೦ತತಿ ನಿಯಮನ ಸಮ್ಮೇಳನ (ಲಂಡನ್‌ ೧೯೨೨)ದ ಕೃತಕ ಸಾಧನಗಳ ವಿಭಾಗದಲ್ಲಿ 
ನಡೆದ ಚರ್ಚೆಯಲ್ಲಿ ಭಾಗವಹಿಸಿದ ವೈದ್ಯರುಗಳ ಪೈಕಿ ೧೨೪ ಮಂದಿ ಪರವಾಗಿಯೂ, 
೩ ಮಂದಿ ವಿರೋಧವಾಗಿದ್ದು, ಈ ಕೆಳಗಿನ ನಿರ್ಣಯವು ಅಂಗೀಕೃತವಾಯಿತು. 
“೫ನೇ ಅ೦ತರಾಷ್ಟ್ರೀಯ ಸಂತತಿ ನಿಯಮನದ ಈ ವೈದ್ಯರ ಸಮ್ಮೇಳನವು 
ಆರೋಗ್ಯಕರವಾದ ಕೃ ತಕ ಸಾಧನಗಳ ಉಪಯೋಗಕ್ಕೂ ರತ ಶಾರೀರಕ 

ದೃಷ್ಟಿಯಿಂದಲೂ, ಹೇ ಮತ್ತು ನೈತಿಕ ದೃಷ್ಟಿಯಿಂದಲೂ ತುಂಬ ಭಿನ್ನತೆ ಇದೆ 
ಎಂಬುದನ್ನು ಸೂಚಿಸಬಯುಸುತ್ತದೆ. ಅಲ್ಲದೆ, ಶ್ರೇಷ್ಠತರದ ಕೃತಕ ಸಾಧನಗಳ 
ಉಪಯೋಗದಿಂದ ಆರೋಗ್ಯಕ್ಕೆ ಅಪಾಯಕರವೆಂಬುದಕ್ಕೂ rk ಬಂಜೆತನ 


286 - ಸಮಾಜಧರ್ಮ 


ಪ್ರಾಪ್ತವಾಗುವುದೆ೦ಂಬುದಕ್ಕೂ ಕಾರಣವಿಲ್ಲವೆಂಬ ಅಭಿಪ್ರಾಯವನ್ನು ವ್ಯಕ್ತ ಪಡಿಸುತ್ತದೆ.” 

“ಅನೇಕ ಮಂದಿ ಪ್ರಖ್ಯಾತರಾದ ವೈದ್ಯರುಗಳ, ಅದರಲ್ಲಿಯೂ ತಮ್ಮ ವೃತ್ತಿಯಲ್ಲಿ 
ತುಂಬ ಘನತೆ ಹೊಂದಿದ ಕೆಲವರ ಈ ಅಭಿಪ್ರಾಯವನ್ನು ಕೇವಲ ಒಂದು ಮಾತಿನಿಂದ 
ಪರಿಗಣಿಸಲರ್ಹವಲ್ಲವೆಂಬುದು ಸರಿಯಲ್ಲವೆಂದು ನನಗನಿಸುತ್ತದೆ. ನೀವು, "ಕೃತಕ 
ಸಾಧನಗಳು ಹುಚ್ಚುತನವನ್ನೂ ಮತ್ತು ನರಗಳ ಶೈಥಿಲ್ಯವನ್ನೂ ಉಂಟುಮಾಡಿಯೇ 
ಮಾಡುತ್ತವೆ' ಎನ್ನುತ್ತೀರಿ. ಏತಕ್ಕೆ “ಮಾಡಿಯೇ ಮಾಡುತ್ತವೆ'? ಒಂದುವೇಳೆ ಅಪಾಯಕರ 
ಸಾಧನಗಳು ಅಜ್ಞಾನದಿಂದ ಉಪಯೋಗಿಸಿದರೆ ಈ ರೀತಿ ಆಗಬಹುದಾದರೂ ಆಧುನಿಕ 
ವೈಜ್ಞಾನಿಕ ವಿಧಾನಗಳಿಂದ ಇಂಥ ಪರಿಣಾಮವಾಗುವುದಿಲ್ಲವೆಂದು ನಾ ಧೈರ್ಯವಾಗಿ 
ಹೇಳುತ್ತೇನೆ. ಸರಿಯಾದ ವಿಧಾನಗಳನ್ನು ಅವುಗಳನ್ನು ಅಪೇಕ್ಷಿಸುವವರೆಲ್ಲರಿಗೂ, 
ಎಂದರೆ, ಸಂತಾನೋತ್ಪತ್ತಿ ಮಾಡಬಲ್ಲ ಸಾಮರ್ಥ್ಯವುಳ್ಳ ಎಲ್ಲ ಪ್ರಾಪ್ತ ವಯಸ್ಕರಿಗೂ 
ಕಲಿಸಬೇಕೆಂಬುದಕ್ಕೆ ಇದೇ ಒಂದು ಕಾರಣ ಸಾಕು. ಈ ಸಾಧನಗಳನ್ನು ನೀವು ಕೃತಕ 
ಸಾಧನಗಳೆಂದು ಆಕ್ಷೇಪಿಸಿದರೂ ವೈದ್ಯರು ಸಂತತಿ ನಿಯಮನದ ಉಪಾಯ ಕಂಡು 
ಹಿಡಿಯಬೇಕೆಂದು ಅಪೇಕ್ಷಿಸುತ್ತೀರಿ. ಹೀಗೆ ಹೇಳುವಾಗ ನಿಮ್ಮ ಅಭಿಪ್ರಾಯವೇನೋ 
ನಾನರಿಯಲಾರೆ. ನೀವು ವೈದ್ಯರೆಂದು ಸೂಚಿಸುವುದರಿಂದ, ವೈದ್ಯರು ಕಂಡುಹಿಡಿಯುವ 
ಯಾವ ವಿಧಾನವಾದರೂ "ಕೃತಕ' ಎನಿಸುವುದಿಲ್ಲವ? “ಸಂಭೋಗವು ಇಂದ್ರಿಯ 
ಸುಖಕ್ಕಲ್ಲ, ಸಂತಾನೋತ್ಪತ್ತಿಗೆ ಮಾತ್ರ' ಎನ್ನುತ್ತೀರಿ. ಇದು ಯಾರಿಂದ ನಿಯೋಜಿತ? 
ದೇವರಿಂದ ತಾನೆ? ಹಾಗಿದ್ದರೆ ಅವನು ಲೈಂಗಿಕ ಭಾವವನ್ನೇಕೆ ಸೃಷ್ಟಿಸಿದ? ನೀವು 
ಇನ್ನೂ ಹೀಗೆ ಹೇಳುತ್ತೀರಿ! “ಪ್ರಕೃತಿ ಕಠೋರಳು; ತನ್ನ ನಿಯಮೋಲ್ಲಂಘನೆ 
ಮಾಡಿದವರಮೇಲೆ ಪೂರ್ಣ ಸೇಡನ್ನು ತೀರಿಸಿಕೊಳ್ಳುತ್ತಾಳೆ.' ಆದರೆ, ದೇವರನ್ನು 
ವ್ಯಕ್ತಿಯೆಂದು ಭಾವಿಸಿದಂತೆ ಪ್ರಕೃತಿಯನ್ನು ಎಂದಿಗೂ ಭಾವಿಸಲಾಗದು. ಅದು 
ಯಾರಿಗೂ ಆಜ್ಞೆ ಮಾಡದು. ಪ್ರಕೃತಿಯ ನಿಯಮಗಳನ್ನು ಉಲ್ಲಂಘಿಸಲು ಸಾಧ್ಯವೇ 
ಇಲ್ಲ. ಕರ್ಮಕ್ಕೆ ತಕ್ಕ ಪ್ರತಿಫಲ ಪ್ರಕೃತಿಯಲ್ಲಿ ಅನಿವಾರ್ಯ. ಇದಕ್ಕೆ ಒಳ್ಳೆಯದು, ಕೆಟ್ಟುದು 
ಎ೦ಬ ಮಾತುಗಳನ್ನು ನಾವು ಉಪಯೋಗಿಸುತ್ತೇವೆ. ಕೃತಕ ಸಾಧನಗಳನ್ನು 
ಉಪಯೋಗಿಸದವರು ಹೇಗೆ ಪರಿಣಾಮ ಹೊ೦ದುವುದಿಲ್ಲವೋ ಹಾಗೆಯೇ ಅವುಗಳನ್ನು 
ಉಪಯೋಗಿಸಿದವರು ಅದರ ಪರಿಣಾಮಗಳನ್ನು ಹೊ೦ದಲೇಬೇಕು. ಆದುದರಿಂದ 
ಕೃತಕ ಸಾಧನಗಳು ಅಪಾಯಕರವೆಂಬುದಕ್ಕೆ ತಕ್ಕ ರುಜುವಾತು ಕೊಟ್ಟ ಹೊರತು 
ನಿಮ್ಮ ಮಾತಿಗೆ ಯಾವ ಅರ್ಥವೂ ಇರದು. ಸರಿಯಾದ ಏಧಾನಗಳನ್ನು 
ಉಪಯೋಗಿಸಿದರೆ ಅವು ಅಪಾಯಕರವಲ್ಲವೆಂದು ನನ್ನ ಪರೀಕ್ಷಣದಿಂದಲೂ 
ಪ್ರಯೋಗದಿಂದಲೂ ದೃಢವಾಗಿ ಹೇಳಬಲ್ಲೆ. ಕ್ರಿಯೆ ನೈತಿಕವೋ ಅನೈತಿಕವೋ 


ಸಮಾಜಧರ್ಮ - 287 


ಎಂಬುದನ್ನು ಅದರ ಪರಿಣಾಮದಿಂದ ಹೇಳಬೇಕೇ ವಿನಾ ಮುಂಚೆಯೇ ಆ ರೀತಿ 
ಭಾವಿಸಿಕೊಂಡುಬಿಡುವುದರಿಂದಲ್ಲ. 

“ನೀವು ಸಲಹೆ ಮಾಡಿದ ವಿಧಾನವನ್ನು ಮಾಲ್‌ಥೂಸನೂ ಮಾಡಿದ್ದ. ಆದರೆ, 
ಅದು ನಿಮ್ಮಂತ ಕೆಲವು ವ್ಯಕ್ತಿಗಳಿಗೆ ಸಾಧ್ಯವೇ ಏನಾ ಉಳಿದವರಿಗೆ ಅವ್ಯವಹಾರ್ಯ. 
ವ್ಯವಹಾರದಲ್ಲಿ ಆಚರಿಸಲು ಸಾಧ್ಯವಿಲ್ಲದಂಥ ವಿಧಾನಗಳನ್ನು ಸೂಚಿಸಿ ಫಲವೇನು? 
ಬ್ರಹ್ಮಚರ್ಯದ ಪ್ರಯೋಜನಗಳನ್ನು ಉತ್ಪೇಕ್ಷಿಸಿ ಹೇಳಲಾಗಿದೆ. ಆಧುನಿಕ ವೈದ್ಯಶಾಸ್ತ್ರ 
ಪ್ರವೀಣರು (ಧಾರ್ಮಿಕ ಪೂರ್ವಗ್ರಹದಿಂದ ಕೂಡದವರು) ಅದು ೨೨ನೇ ವಯಸಿನಿಂದ 
ಮುಂದಕ್ಕೆ ಖಚಿತವಾಗಿ ಅಪಾಯಕರವೆಂದು ಭಾವಿಸುತ್ತಾರೆ. ಸ೦ತಾನೋತ್ಪತ್ತಿಗೆ ಹೊರತು 
RR ಮಾಡುವುದು ಪಾಪವೆಂದು ಪರಿಗಣಿಸಲು ನಿಮ್ಮ ಧಾರ್ಮಿಕ 
ಪೂರ್ವಾಗಹವೇ ಕಾರಣ. ಪರಿಣಾಮವನ್ನು ಯಾರೂ ರಚಿ ಖಚಿತವಾಗಿ 
ತಿಳಿಸಲು ಸಾಧ್ಯವಿಲ್ಲದಿರುವಾಗ ನೀವು ಎಲ್ಲರನ್ನೂ ಪೂರ್ಣ ತ್ಯಜಿಸುವುದಕ್ಕೊ ಅಥವಾ 
ಪಾಪವೆಸ ಗುವುದಕ್ಕೋ ಗುರಿಪಡಿಸುತ್ತೀರಿ. ತರ: ಶಾಸ್ತವು ಇದನ್ನು ಬೋಧಿಸುವುದಿಲ್ಲ. 
ವಿಜ್ಞಾನವನ್ನು ಬದಿಗೆ. ತಳ್ಳಿ ಕೇವಲ ತತ್ವ ಪಕ್ಷಪಾತಕ್ಕೆ ಜನತೆಯನ್ನು ಒಪ್ಪಿಸುವ ಕಾಲವೀಗ 
ಮಿಂಚಿದೆ.” 

ಈ ಲೇಖಕ ಅತಿ ಪಟ್ಟುಹಿಡಿದ ಭಾವದಿ೦ದ ಕೂಡಿದಾನೆ. ವಿವಾಹವನ್ನು 
ಅ೦ಗೀಕರಿಸಿ, ಅದರ ಪವಿತ್ರತೆಯನ್ನು ರಕ್ಷಿಸಿಕೊಳ್ಳಲು ಆತ್ಮ ನಿಗ್ರಹವೇ ಬಾಳಿನ 
ನಿಯಮವೆಂದೂ ಲಂಪಟತೆಯಿಲ್ಲವೆ೦ದೂ ತೋರಿಸುವುದಕ್ಕೆ ನಾನು ಸಾಕಷ್ಟು 
ನಿದರ್ಶನಗಳನ್ನು ಕೊಟ್ಟಿದೇನೆ. ನಾನು ಪ್ರಶ್ನೆಯನ್ನೇ ಮುಂದಿಟ್ಟಲ್ಲ, ಏಕೆ೦ದರೆ, ಎಷ್ಟೇ 
ಯುಕ್ತವಾದರೂ ಕೃತಕ ಸಾಧನಗಳು ಅಪಾಯಕರವೆಂಬ ಅಂಶವನ್ನು ನಾನು 
ವಾದಿಸುತ್ತೇನೆ. ಈ, ಬಹುಶಃ ಸ್ವಾಭಾವಿಕವಾಗಿಯೇ ಅಪಾಯಕರವಲ್ಲದಿದ್ದರೂ. 
ಭೋಗಿಸಿದಂತೆ ಆಶೆ ಹೆಚ್ಚುವಂತೆ ಮಾಯಾ ೬ನ ಅಪಾಯಕಾರ. ಇಂದ್ರಿಯ 
ಭೋಗವು ನ್ಯಾಯಬದ್ಧವಲ್ಲದೆ ಅಪೇಕ್ಷಣೀಯವೆಂದೂ ಅರಿವನ್ನು ಹೊಂದಿದ ಮನಸ್ಸು 
| ಭೋಗದಲ್ಲಿಯೇ ಲೀನವಾಗುವುದಲ್ಲದೆ. ಶಕ್ತಿಹೀನವಾಗಿ ಕೊನೆಗೆ ಎಲ್ಲ ಸಂಕಲ್ಪಶಕ್ತಿಯನ್ನೂ 
ಕಳೆದುಕೊಳ್ಳುತ್ತದೆ. ಪ್ರತಿಸಲ ಮಾಡಿದ ಸಂಭೋಗದಿಂದಲೂ ಪುರುಷನನ್ನೂ  ಸ್ತೀಯನ್ನೂ 
ದೇಹ, ಮನಸ್ಸು ಆತ್ಮ ಇವುಗಳನ್ನು ದಾರ್ಡ್ಯದಿಂದಿಡಲು ಅವಶ್ಯಕವಾದ ಅಮೂಲ್ಯ 
ವೀರ್ಯ ನಾಶವಾಗುತ್ತದೆಂದು ನನ್ನ ವಾದ. ಈಗ ನಾನು ಆತ್ಮ ಎಂಬ ಶಬ್ದವನ್ನು 
ಉಪಯೋಗಿಸಿದ್ದರೂ ಅದರ ಅಸ್ತಿತ್ವದಲ್ಲಿ ನಂಬಿಕೆಯಿಲ್ಲದ ಪತ್ರಲೇಖಕನೊಂದಿಗೆ 
ಕೇವಲ ಚರ್ಚೆ ನಡೆಸುವ ದೃಷ್ಟಿಯಿ೦ದ ಮಾತ್ರ ಅದನ್ನು ಬೇಕೆಂದೇ ಬಿಟ್ಟದೇನೆ. 
ವಿವಾಹದ ಪರಿಣಾಮವಾಗಿ ತುಂಬ ನಿರ್ವೀರ್ಯ ಹೊಂದಿದ ಭಾರತವು ಪುನಃ 
-ವೀರ್ಯವಂತವಾಗಬೇಕಾದರೆ ಕೃತಕ ಸಾಧನಗಳ ಮೂಲಕ ಸಂಭೋಗದ ಬೋಧೆಯಲ್ಲ 


288 - ಸಮಾಜಧರ್ಮ 


ಬೇಕಾದುದು, ಪೂರ್ಣ ನಿಗ್ರಹ. ನಮ್ಮ ವೃತ್ತ ಪತ್ರಿಕೆಗಳನ್ನು ವಿಕಾರಗೊಳಿಸುವ 
ಅನೀತಿಯುತ ಚಿಕಿತ್ಸೆಯ ಪ್ರಕಟನೆಗಳು ಸಂತತಿ ನಿಯಮನವನ್ನು ಪ್ರತಿಪಾದಿಸುವವರಿಗೆ 
ಎಚ್ಚರಿಕೆ ನೀಡಲಿ. ಲಜ್ಜಿಯಿ೦ದಲೋ, ಒಣ ಗಾಂಭೀರ್ಯದಿಂದಲೋ ಕೂಡಿ ಈ 
ವಿಷಯ ಚರ್ಚಿಸಲು ನಾ ಹಿಂದೆಮುಂದೆ ನೋಡುತ್ತಿಲ್ಲ. ಇದಕ್ಕೆ ಬದಲಾಗಿ, 
ನಿರ್ವೀರ್ಯರಾಗಿ ಶಿಥಿಲಹೊಂದಿರುವ ಯುವಕರು ಲೋಲುಪತೆಯ ಪರವಾಗಿ 
ಮಾಡಲ್ಪಡುವ ಡಾಂಭಿಕ ವಾದಕ್ಕೆ ಎಲ್ಲಿ ಸುಲಭವಾಗಿ ತುತ್ತಾಗುವರೋ ಎಂಬುದಕ್ಕೆ 
ಹಿಂದುಮುಂದು ನೋಡುತ್ತೇನೆ. 

ಎರಡನೆಯ ಪತ್ರಲೇಖಕ ಉದಾಹರಿಸಿರುವ ವೈದ್ಯಕೀಯ ಪ್ರಶಸ್ತಿ ಪತ್ರದ 
ವಿಷಯವಾಗಿ ವಾದಮಾಡುವುದು ನನಗೆ ಅವಶ್ಯಕವಿಲ್ಲ. ನನ್ನ ಪ್ರಸಂಗಕ್ಕೆ ಅದು 
ಕೇವಲ ಅಸಮಂಜಸವಾದುದು. ಸರಿಯಾದ ಕೃತಕ ಸಾಧನಗಳು ಜನನೇಂದ್ರಿಯಗಳಿಗೆ 
ಕೆಡುಕನ್ನೊ ಅಥವಾ ನಿರ್ವೀಿರ್ಯತೆಯನ್ನೋ ಉಂಟುಮಾಡುತ್ತವೆಂಬ ವಿಷಯವನ್ನು 
ನಾನು ಸಾಧಿಸುವುದೂ ಇಲ್ಲ ನಿರಾಕರಿಸುವುದೂ ಇಲ್ಲ. ಎಷ್ಟೇ ಪ್ರತಿಭಾನ್ವಿತ ವೈದ್ಯರೇ 
ಆಗಲಿ, ನಾ ಕಣ್ಣಾರೆ ಕಂಡಂತೆ ತಮ್ಮ ಪತ್ಸಿಯರೊಂದಿಗೇ ಆದರೂ ಅತಿ ಭೋಗ 
ನಡೆಸಿ ವಿನಾಶ ಹೊ೦ದಿರುವ ನೂರಾರು ಯುವಕರ ಸಾಕ್ಷ್ಯವನ್ನು ನಿರಾಕರಿಸಲಾರರು. 

ಮೊದಲನೆಯ ಪತ್ರಲೇಖಕ ಕೃತಕ ಹಲ್ಲುಗಳ ಸಾಮತಿಯನ್ನು ಕೊಟ್ಟಿರುವುದು 
ಅಸಮಂಜಸವೆಂದು ನನಗೆ ಗೋಚರಿಸುತ್ತದೆ. ಕೃತಕ ಹಲ್ಲುಗಳು ನಿಜವಾಗಿಯೂ 
ಕೃತಕ ಮತ್ತು ಅಸ್ವಾಭಾವಿಕ. ಆದರೂ, ಅವು ಒಂದು ಅವಶ್ಯಕ ಉದ್ದೇಶವನ್ನು 
ಈಡೇರಿಸಬಹುದು. ಕೃತಕ ಸಾಧನಗಳು, ಹಸಿವನ್ನು ಹಿಂಗಿಸಿಕೊಳ್ಳುವುದಕ್ಕೆ ಬದಲಾಗಿ 
ನಾಲಗೆಯ ರುಚಿಯನ್ನು ತೀರಿಸಿಕೊಳ್ಳುವುದಕ್ಕೆ ಮಾತ್ರ ಉಪಯೋಗಿಸುವ ಮದ್ದಿನಂತೆ 
ಎನ್ನಬಹುದು. ಜಿಹ್ವಾ ಚಾಪಲ್ಯಕ್ಕಾಗಿಯೇ ತಿನ್ನುವುದು, ಪಾಶವಿಕ ಕಾಮೇಚ್ಛೆಗಾಗಿಯೇ 
ಅದರಲ್ಲಿ ಲಂಪಟನಾಗುವಂತೆ ಪಾಪಕರವಾದುದು. 

ಕೊನೆಯ ಪತ್ರವು ಅದು ಕೊಡುವ ದೃಷ್ಟಿಯಿಂದ ಸ್ವಾರಸ್ಯವಾಗಿದೆ: “ಈ ಪ್ರಶ್ನೆ 
ಪ್ರಪಂಚದ ಸರಕಾರಗಳಿಗೆ ಕ್ಷೇಶ ನೀಡುತ್ತಿದೆ. ಸ೦ತತಿ ನಿಯಮನದಮೇಲೆ ನೀವು 
ಬರೆದ ಲೇಖನವನ್ನು ನಾನು ಪ್ರಸ್ತಾಪಿಸುತ್ತಿದೇನೆ. ಅಮೇರಿಕಾದ ಸರಕಾರವು ಸಂತತಿ 
ನಿಯಮನದ ಪ್ರಚಾರಕ್ಕೆ ಪೂರ್ಣವಾಗಿ ನಿರ್ಲಕ್ಷ್ಯಭಾವದಿಂದಿರುವುದು ನಿಮಗೆ 
ನಿಸ್ಸಂಶಯವಾಗಿ ತಿಳಿದಿದೆ. ಜರ್ಪಾ ಚಕ್ರಾಧಿಪತ್ಯವು ಇದಕ್ಕೆ ಕೊಟ್ಟಿರುವ ಸ್ವಾತಂತ್ರ್ಯ 
ಅನುಮತಿಯ ಬಗೆಗೂ ನೀವು ನಿಸಂಶಯವಾಗಿ ಕೇಳಿರುತ್ತೀರಿ. ಒಂದು ದೇಶವು 
ಸಂತತಿ ನಿಯಮನವನ್ನೇ ಕೃತಕವೋ ಸ್ವಾಭಾವಿಕವೋ ಯಾವ ವಿಧದಲ್ಲೇ ಆಗಲಿ 
ಪೂರ್ಣವಾಗಿ ವರ್ಜಿಸಿದೆ. ಇದಕ್ಕೆ ಕಾರಣ ಎಲ್ಲರಿಗೂ ಗೊತ್ತು. ಇನ್ನೊಂದು ದೇಶವು 
ಸಾರ್ವತ್ರಿಕವಾಗಿ ಎಲ್ಲರಿಗೂ ತಿಳಿದಿರುವ ಕಾರಣಗಳಿ೦ದಲೇ ಅದರ ಪ್ರಚಾರದ ಹೊಣೆ 


ಸಮಾಜಧರ್ಮ - 289 


ಹೊತ್ತಿದೆ. ಮೊದಲನೆಯದರಲ್ಲಿ ಮೆಚ್ಚಬಹುದಾದ ಯಾವ ಅಂಶವೂ ಇಲ್ಲವೆನಿಸುತ್ತದೆ 
ನನಗೆ. ಎರಡನೆಯದರಲ್ಲಿ ಹೇಯವೆನ್ನಬಹುದಾದುದೇನಾದರೂ ಇದೆಯೆ? ಜಪಾನಿನ 
ಸರಕಾರವು ಸಮಸ್ಯೆಯನ್ನು ನೇರವಾಗಿ ಎದುರಿಸುತ್ತಿರುವುದಕ್ಕಾದರೂ 
ಶ್ಲಾಘಿಸಲ್ಪಡುಬೇಕೆಂದು ನಿಮಗೆ ಅನಿಸುವುದಿಲ್ಲವೆ? ಸ೦ತಾನೋತ್ರ್ಪತ್ತಿ ನಿಲ್ಲಬೇಕು. ಮಾನವ 
ಸ್ನಭಾವದ ಇತಿಮಿತಿ ಅರ್ಥವಾಗಬೇಕು. ಈ ದೃಷ್ಟಿಯಿಂದ ಪಾ ಪಾಶ್ಚಾತ್ಯ ದೇಶಗಳಲ್ಲಿ 
ಇಂದು ಆಚರಿಸಲ್ಪಡುತ್ತಿರುವ ಸಂತತಿ ನಿಯಮನ ವಿಭಾಗವು. ಜನತೆಗೆ 
ಮಾರ್ಗವಲ್ಲವ? ನೀವು "ಎಂದಿಗೂ ಅಲ್ಲ' ಎನ್ನುವಿರಿ. ಆದರೆ ನೀವು ಸಲಹೆ ಮಾಡುವ 
ಎಧಾನವು ವ್ಯಾಪಹಾರಿಕವೆ, ಎಂದು ನಾ ಪ್ರಶ್ನಿಸಬಹುದೆ? ಅದು ಆದರ್ಶವಿರಬಹುದು, 
ಆದರೆ ವ್ಯಾವಹಾರಿಕವ?? ಮಾನವ ಕುಲ, ಇಂದ್ರಿಯ ಸುಖವನ್ನು ಬಹಳಮಟ್ಟಿಗೆ 
ಬಿಟ್ಟೀತೆಂದು ನಿರೀಕ್ಷಿಸಲಾದೀತೆ? ಆತ್ಮ ಸಂಯಮ ಅಥವಾ ಬ್ರಹ್ಮಚರ್ಯವನ್ನು ಆಚರಿಸುವ 
ಜ್ವಲಂತ ನಿದರ್ಶನಗಳು ಬಹಳ ಕಮ್ಮಿ ದೊರತಾವು. ಈ ವಿಧಾನವು ಸಾರ್ವತ್ರಿಕ 
ಚಳುವಳಿಯ ಸ್ವರೂಪ ತಾಳುವುದೆಂದು ನಿರೀಕ್ಷಿಸಬಹುದೆ? ಭಾರತದ ಇಂದಿನ 
ಪರಿಸ್ಥಿತಿಯಲ್ಲಿ ಸಾರ್ವತ್ರಿಕ ಚಳುವಳಿಯಲ್ಲದೆ ಬೇರೆ ಏನೂ ಪ್ರಯೋಜನ 
`ಎಲ್ಲವೆನ್ನಬಹುದು.” 

ಅಮೇರಿಕಾ ಮತ್ತು ಜಪಾನ್‌ ದೇಶಗಳ ವಿಷಯವಾಗಿ ನನ್ನ ಅವಜ್ಞತೆಯನ್ನು 
ಒಪ್ಪಿಕೊಳ್ಳಬೇಕು. ಜಪಾನ್‌ ದೇಶ ಏತಕ್ಕೋಸ್ಕರ ಸಂತತಿ 'ನಿಯಮನವನ್ನು 
ಪ್ರತಿಪಾದಿಸುತ್ತಿದೆಯೋ ನಾನರಿಯೆ. ಪತ್ರಲೇಖಕ ಹೇಳಿರುವ ವಿಷಯಗಳು ನಿಜವಾಗಿದ್ದು, 
ಕೃತಕ ಸಾಧನಗಳ ಮೂಲಕ ಸಂತತಿ ನಿಯಮನವು ಜಪಾನಿನಲ್ಲಿ ಸಾರ್ವತ್ರಿಕ 
ಪ್ರಚಾರದಲ್ಲಿದ್ದರೆ, ಆ ಸೊಗಸಾದ ಜನಾಂಗವು ನೈತಿಕ ವಿನಾಶದೆಡೆಗೆ ಓಡುತ್ತಿದೆ 
ಎಂದು ಧೈರ್ಯವಾಗಿ ಹೇಳಬಯಸುತ್ತೇನೆ. 

ನಾನು ಪೂರ್ಣವಾಗಿ ತಪ್ಪಿರಬಹುದು. ನನ್ನ ತೀರ್ಮಾನಗಳು ಸುಳ್ಳು ಅಂಶಗಳ 
ಮೇಲೆ ಆಧಾರಪಟ್ಟಿರಬಹುದು. ಆದರೆ ಕೃತಕ ಸಾಧನಗಳ ಪ್ರತಿಪಾದಕರು 
ತಾಳ್ಗೆಯಿಂದಿರಬೇಕು. ಆಧುನಿಕ ನಿದರ್ಶನಗಳಲ್ಲದೆ ಅವರಿಗೆ ಬೇರೆ ಅಂಗೀಕೃತ 
ಅಂಶಗಳಿಲ್ಲ. ಪ್ರತ್ಯಕ್ಷವಾಗಿಯೇ ಮಾನವನ ನೈತಿಕ ಭಾವನೆಗೆ ವಿರೋದವಾಗಿ ಎದ್ದು 
ಕಾಣುವ ನಿಗ್ರಹ ವಿಧಾನವೊ೦ದರ ಬಗೆಗೆ ಈಗಲೇ ಖಚಿತವಾಗಿ ಭವಿಷ್ಯ ನುಡಿಯುವುದು 
ನಿಜವಾಗಿಯೂ ಅತಿ ಶೀಘ್ರವೆನಿಸುತ್ತದೆ. ಯೌವನಭರಿತ ಸ್ವಭಾವದೊಂದಿಗೆ 
ಚೆಲ್ಲಾಟವಾಡುವುದು ಸುಲಭ. ಅಂಥ `ಚೆಲ್ಲಾಟದಿಂದಾಗುವ ಕೆಡುಕನ್ನು ತೊಡೆದು 
ಹಾಕುವುದು ಬಹಳ ಕಷ್ಟವೇ ಸರಿ. 

(ಯಂಗ್‌ ಇಂಡಿಯಾ: ೨-೪-೨೫) 


290 - ಸಮಾಜಧರ್ಮ 


ಈ ಜಗತ್ತಿನ ಇರುವಿಕೆಯೇ ಜನನಕ್ರಿಯೆಯನ್ನವಲಂಬಿಸಿದೆ. ಇದು ಭಗವಂತನ 
ಕ್ರೀಡಾರಂಗವೂ ಅವನ ಮಹಿಮೆಯ ಪ್ರತಿಬಿ೦ಬವೂ ಆಗಿರುವುದರಿಂದ ಇದರ ವ್ಯವಸ್ಥಿತ 
ಬೆಳವಣಿಗೆಗಾಗಿ ಜನನಕ್ರಿಯೆಯ ಹಿಡಿತದಲ್ಲಿರಬೇಕು. 

(ಹರಿಜನ: ೭-೯-೩೫) 
ಮಾನವ, ನಿಸ್ಸಂಶಯವಾಗಿ, ಒಬ್ಬ ಕಲೆಗಾರನೂ ಸೃಷ್ಟಿಕರ್ತನೂ ಆಗಿದಾನೆ. ಅವನು 
ನಿಸಂಶಯವಾಗಿ ಸೌಂದರ್ಯವನ್ನೂ ಹಾಗೆಯೇ ವರ್ಣವನ್ನೂ ಹೊಂದಿರಲೇಬೇಕು. 
ಅವನ ಕಲಾತ್ಮಕ ಮತ್ತು ಸೃಷ್ಟ್ಯಾತ್ಠಕ ಸ್ವಭಾವವು, ತನ್ನ ಔನ್ನತ್ಯದಲ್ಲಿ, ಅವನಿಗೆ ವಿವೇಚನೆ 
ಮಾಡುವುದನ್ನು ಅರಿಯುವುದನ್ನೂ, ಪ್ರತಿಯೊಂದು ಇಂದ್ರಿಯೋಪಭೋಗವೂ 
ತಾನಾಗಿಯೇ ಒಳ್ಳೆಯದಲ್ಲವೆಂಬುದನ್ನು ಅರಿಯುವುದನ್ನೂ ಕಲಿಸಿದೆ. ಕಲೆಯನ್ನು 
ಅರಿಯುವ ಅವನ ಕಣ್ಣು ಉಪಯುಕ್ತತೆಯಲ್ಲಿ ಭೋಗವನ್ನು ಕಾಣಲು ಮಾನವನಿಗೆ 
ಕಲಿಸಿದೆ. ಹೀಗೆ ಅವನು ತನ್ನ ವಿಕಾಸದ ಪ್ರಾರಂಭದೆಸೆಯಲ್ಲಿಯೇ, ನಮ್ಮಲ್ಲನೇಕರು 
ಇಂದಿಗೂ ಮಾಡುವಂತೆ ಜಿಹ್ವಾಚಾಪಲ್ಯಕ್ಕಾಗಿಯೇ ತಿನ್ನಬಾರದೆಂದೂ ಜೀವಿಸುವುದಕ್ಕೆ 
ಮಾತ್ರ ತಿನ್ನಬೇಕೆಂಬುದನ್ನೂ ಅತ ಇನ್ನೂ ಹ ಹಂತದಲ್ಲಿ ಕೇವಲ ತನ್ನ 
ಬದುಕಿನಲ್ಲಿಯೇ ed ಸುಖವಾಗಲೀ ಇಲ್ಲವೆಂದೂ ಆ ರ 
ತನ್ನಂತೆಯೇ ಸೃಷ್ಟಿಯಾಗಿರುವ ಇತರರ ಸೇವೆಗಾಗಿ ಆಗಬೇಕೆ೦ದೂ ಅದರ ಮೂಲಕ 
ಸೃಷ್ಟಿಕರ್ತನ ಸೇವೆಯಾಗಬೇಕೆಂದೂ ಅವನು ಅರಿತನು. ಹೀಗೆಯೇ ಇಂದ್ರಿಯ 
ಭೋಗದ ಸುಖವನ್ನು ಕುರಿತು ಚಿಂತಿಸಿದಾಗ, ಇತರ ಅಂಗಗಳಂತೆಯೇ ಈ 
ಜನನೇಂದ್ರಿಯವೂ ಉಪಯೋಗಕ್ಕೂ ದುರುಪಯೋಗಕ್ಕು ಗುರಿಯಾಗುವುದೆಂದು 
ಅರಿತನು. ಅದರ ನಿಜಕ್ರಿಯೆ, ಅದರ ಸರಿಯಾದ ಉಪಯೋಗ, ಕೇವಲ 
ಸಂತಾನೋತ್ಪತ್ತಿಗೆ ಮಾತ್ರ ನಿಬಂಧಿತವೆಂದೂ, ಇದನ್ನುಳಿದ ಯಾವ ಬಗೆಯ 
ಉಪಯೋಗವೂ ವಿಕಾರವೆಂದೂ ಅದದರಿಂದ ವ್ಯಕ್ತಿಗೂ ಜನಾ೦ಗಕ್ಕೂ ಪ್ರಮಾದಕರ 
ಪರಿಣಾಮವಾಗುವುದೆಂದೂ ಅರಿತನು. 
(ಯಂಗ್‌ ಇಂಡಿಯಾ: ೨೭-೯-೨೮) 
ಜನನೇಂದ್ರಿಯದ ಕಾರ್ಯವು ಸಂತಾನೋತ್ಪತ್ತಿಯ ಘನ ಕಾರ್ಯಕ್ಕೆ ಮಾತ್ರವೆಂಬ 
ಭಾವನೆ ಒಮ್ಮೆ ಸ್ತ್ರ ಪುರುಷರ ಮನಸಿಗೆ ಬತ್ತುವುದೇ ತಡ, ಬೇರೆ ಉದ್ದೇಶಕ್ಕಾಗಿ 
ಸಂಭೋಗ ಮಾಡುವುದು ವೀರ್ಯನಷ್ಟ ಮಾಡುವ ಆಪರಾಧವೆಂದೂ. ದರಿ 
ಪರಿಣಾಮವಾಗಿ ಸೀ ಪುರುಷರಿಗೆ. ಉಂಟಾಗು ರಾಗೋದ್ರೇಕವು ಶಕ್ತಿ ನಷ್ಟದ 
ಅಪರಾಧವೆಂದೂ "ಪರಿಗಣಿಸಲ್ಪಡುವುದು. 


(ಯಂಗ್‌ ಇಂಡಿಯಾ: ೧೨-೩-೨೫) 


ಸಮಾಜಧರ್ಮ - 291 


ಅಪೇಕ್ಟೆಯಿಲ್ಲದ ಮಕ್ಕಳ ಜನನ ಪಾಪಕರ. ಆದರೆ ತಮ್ಮ ಕರ್ಮದ ಪರಿಣಾಮವನ್ನು 
ತಪ್ಪಿಸಿಕೊಳ್ಳಲೆತ್ನಿಸುವುದು ಇನ್ನೂ ಹೆಚ್ಚು ಪಾಪಕರ. ಇದರಿಂದ ಮಾನವನ ಮಾನವತ್ತವೇ 
ಹೋಗುತ್ತದೆ. 
(ಹರಿಜನ : ೭-೯-೩೫) 
ಪಾಶವಿಕ ಕಾಮೇಚ್ಛೆಯನ್ನು ತೃಪ್ತಿಪಡಿಸುವುದು ಅವಶ್ಯಕವೆಂದೂ 
ಅಪಾಯಕರವಲ್ಲವೆಂದೂ, ಪಾಪರಹಿತವೆಂದೂ ನಾವು ನಂಬುವುದಾದರೆ ಅದಕ್ಕೆ 
ಪೂರ್ಣ ಸ್ವಾತಂತ್ರ್ಯ ಕೊಟ್ಟು, ಅದನ್ನು ನಿಗ್ರಹಿಸುವ ಶಕ್ತಿಯೇ ನಮ್ಮಲ್ಲಿಲ್ಲವೆಂದಾಗುತ್ತದೆ. 
ಇದಕ್ಕೆ ಪ್ರತಿಯಾಗಿ ಕಾಮೋಪಭೋಗವು ಅಪಾಯಕರವೆಂದೂ, ಪಾಪಯುಕ್ತವೆಂದೂ, 
ಅನಾವಶ್ಯಕವೆ೦ದೂ, ನಿಗ್ರಹ ಸಾಧ್ಯವೆ೦ದೂ ನಾವು ಪರಿಗಣಿಸಿದರೆ, ಆತ್ಮನಿಗಹ ಪೂರ್ಣ 
ಸುಲಭವೆಂದು ನಮಗೇ ಅರಿವಾಗುತ್ತದೆ. 
(ಯಂಗ್‌ ಇಂಡಿಯಾ: ೧೯-೭-೨೬) 
ಮಾನವನು ಉನ್ನತಿ ಅವನತಿ ಎರಡರಲ್ಲಿ ಒಂದನ್ನು ಆರಿಸಿಕೊಳ್ಳಬೇಕು. ಆದರೆ, 
ಅವನಲ್ಲಿರುವ ಪಶುತ್ತದ ಪ್ರಭಾವದಿಂದ, ಅದರಲ್ಲಿಯೂ, ಅವನತಿ ರಮ್ಯವಾಗಿ 
. ಚಿತ್ರಿಸಲ್ಪಟ್ಟಾಗ ಉನ್ನತಿಗೆ ಪ್ರತಿಯಾಗಿ ಅದನ್ನೇ ಆರಿಸಿಕೊಳ್ಳುವನು. ಪಾಪವು ಸದ್ಗುಣದ 
ಸೋಗಿನಲ್ಲಿ ತೋರಿದಾಗ ಮಾನವ ಅದಕ್ಕೆ ಸುಲಭವಾಗಿ ಸೋತುಹೋಗುತ್ತಾನೆ. 
ಇದನ್ನೇ ಮೇರಿ ಸ್ಟೋಪ್ಟ್‌ ಮತ್ತಿತರರು ಮಾಡುತ್ತಿದಾರೆ. 
| (ಹರಿಜನ: ೧೪-೯-೩೫) 
ಈ ನಮ್ಮ ಪುಟ್ಟ ಭೂಮಂಡಲವು ನಿನ್ನೆಮೊನ್ನೆಯ ಆಟಿಕೆಯಲ್ಲ. ಅಸಂಖ್ಯ 
ಯುಗಗಳು ಕಳೆದರೂ ಅದು ಅತಿಜನಸಂಖ್ಯೆಯ ಭಾರದಿಂದ ತೊಳಲಿಲ್ಲ. ಹೀಗಿರುವಾಗ, 
ಕೃತಕ ಸಾಧನಗಳ ಉಪಯೋಗದಿಂದ ಜನನ ಸಂಖ್ಯೆಯು ತಡೆಹಿಡಿಯಲಡದಿದ್ದರೆ 
ಆಹಾರ ಅಭಾವದಿಂದ ಅದು ನಾಶಹೊಂದೀತೆಂಬ ಸತ್ಯ ಕೆಲವರಿಗೆ ಮಾತ್ರ ಹಠಾತ್ತಾಗಿ 
ಹೇಗೆ ಗೋಚರಿಸಿದೆಯೋಗ? 
(ಹರಿಜನ: ೧೪-೯-೩೫) 
ಕೃತಕ ಸಾಧನಗಳ ಉಪಯೋಗಕ್ಕೆ ವಿಜ್ಞಾನದ ಹೆಸರಿನಲ್ಲಿಯೂ ಹಾಗೂ ಸಮಾಜದ 
ಪ್ರತಿಷ್ಠಿತ ವ್ಯಕ್ತಿಗಳೂ ಕೊಟ್ಟಿರುವ ಅನುಮತಿಯಿಂದ, ಸಮಸ್ಯೆಯು ಗಡುಸಾಗಿ ಸಮಾಜ 
ಜೀವನದ ಶುದ್ಧೀಕರಣಕ್ಕಾಗಿ ದುಡಿಯುವ ಸುಧಾರಕರ ಕಾರ್ಯ ಅಸಾಧ್ಯವೋ ಎನಿಸಿದೆ. 
(ಹರಿಜನ: ೨೧-೧೧-೩೬) 
ಲೈ೦ಗಿಕ ಕಾಮೇಚ್ಛೆಯನ್ನು ಗೆಲ್ಲುವುದು ಮತ್ತು ಅದನ್ನು ಊರ್ಧ್ವ ಮುಖವಾಗುವಂತೆ 
ಮಾಡುವುದು, ಈ ಬಗೆಯ ಲೈಂಗಿಕ ಶಿಕ್ಷಣವನ್ನು ನಾ ಒಪ್ಪುತ್ತೇನೆ. ಇಂಥ ಶಿಕ್ಷಣವು 


292 - ಸಮಾಜಧರ್ಮ 


ಮಾನವನಿಗೂ ಪಶೂವಿಗೂ ಇರುವ ಮೂಲಭೂತ ವ್ಯತ್ಯಾಸವನ್ನು ತಾನಾಗಿಯೇ 
ಮಕ್ಕಳಿಗೆ ಅರಿವು ಮಾಡಿಕೊಟ್ಟೀತು. ಇದರಿಂದ ಅವರು ಹೃದಯ ಮತ್ತು ಬುದ್ಧಿ ಪಸ 
ಎರಡೂ ಶಕ್ತಿಗಳನ್ನು ಗಳಿಸಿಕೊಳ್ಳುವುದು ಮಾನವನ ವಿಶೇಷ ಹಕ್ಕು ಮತ್ತು ಹೆಮ್ಮೆ 
ಎಂಬುದನ್ನು ಅರಿತಾರು. ತಾವು ವಿವೇಚನೆಯುಳ್ಳವರೆಂದೂ, ಕೇವಲ ಕಾಮಾತುರ 
ಪಶುವಲ್ಲವೆಂಬುದನ್ನೂ ಅರಿತಾರು. ಆದುದರಿಂದ ವಿಚಾರಶಕ್ತಿಯ ವಿವೇಕವನ್ನು 
ಕಣ್ಣಿಲ್ಲದ ಕಾಮಕ್ಕೆ ಒಪ್ಪಿಸಿಬಿಡುವುದು ಮಾನವತ್ವವನ್ನೇ ತ್ಯಜಿಸಿಬಿಟ್ಟಂತೆ ಆಗುತ್ತದೆ. 
(ಹರಿಜನ: ೨೧-೧೧-೩೬) 
ದಕ್ಷಿಣ ಆಫ್ರಿಕಾದಲ್ಲಿದ್ದಾಗ, ಇಪ್ಪತ್ತು ವರುಷಗಳ ವರೆಗೆ, ನಾನು ಪಾಶ್ಚಾತ್ಯರ ನಿಕಟ 
ಸಂಬಂಧ “ಪಡೆದಿದ್ದೆ ಆದುದರಿಂದ ಲೈಂಗಿಕ ವಿಷಯದ ಮೇಲೆ ಹ್ಯಾವ್‌ಲಾಕ್‌ 
ಎಲಿಸ್‌, ಬರ್ಟ್‌ರೆಂಡ್‌ ರಸೆಲ್‌ ಮುಂತಾದ ವಿಖ್ಯಾತ ಲೇಖಕರು ಬರೆದಿರುವುದನ್ನೂ 
ಅವರ ಸಿದ್ಧಾಂತಗಳನ್ನೂ ತಿಳಿದುಕೊಂಡಿದೇನೆ. ಅವರೆಲ್ಲರೂ ಘನತೆ, ಪ್ರಾಮಾಣಿಕತೆ, 
ಅನುಭವ, ಇವುಗಳಿಂದ ಕೂಡಿದ ವಿಚಾರಪರರು. ತಮ್ಮ ಸಿದ್ಧಾಂತದ ಬಗೆಗೆ ಶ್ರದ್ದೆಗೂ 
ಅವುಗಳ ಅಭಿವ್ಯಕ್ತತೆಗಾಗಿ ಅವರು ಕ್ಷೇಶಕ್ಕೊಳಗಾಗಿದ್ದಾರೆ. ವಿವಾಹ ಇತ್ಯಾದಿ 
ಪದ್ಧತಿಗಳನ್ನೂ ಪ್ರಚಲಿತ ನೀತಿ ನಿಯಮಗಳನ್ನೂ ಪೂರ್ಣವಾಗಿ ನಿರಾಕರಣೆ ಮಾಡಿ, 
ಇದರಲ್ಲಿಯೇ ನಾನವರೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿರುವುದು ಈ ಸಂಸ್ಥೆ ಮತ್ತು 
ಪದ್ಧತಿಗಳಿಲ್ಲದೆಯೇ ಜೀವನದ ಪವಿತ್ರತೆಯನ್ನು ಹೊಂದುವ ಸಾಧ್ಯತೆ ಮತ್ತು 
ಅಪೇಕ್ಷಣೀಯತೆಯಲ್ಲಿ ಅವರು ದೃಢನಂಬಿಕೆಯುಳ್ಳವರು. ಪಾಶ್ಚಾತ್ಯ ಸಮಾಜದಲ್ಲಿ 
ಪ್ರಚಲಿತವಿರುವ ಪದ್ಧತಿಗಳನ್ನೂ ಮತ್ತು ಆಚಾರ ನಿಯಮಗಳನ್ನೂ ಒಪ್ಪಿಕೊಳ್ಳದೆ 
ಅಥವಾ ಆಚರಣೆಯಲ್ಲಿ ತರದೆ ಶುದ್ಧ "ಜೀವನ ನಡೆಸುತ್ತಿರುವ ಸ್ತ್ರ ಪುರುಷರನ್ನು 
ನಾ ಬಲ್ಲೆ. ನನ್ನ ಪರಿಶೋಧನೆಗಳೂ ಸಲ್ಪ ಮಟ್ಟಿಗೆ ಆ ಮಾರ್ಗವನ್ನೇ Loa: 
ಎಲ್ಲೆಲ್ಲಿ ಅವಶ 'ಕವೋ ಅಲ್ಲಲ್ಲಿ ಹಳೆಯದನ್ನು ನಿರಾಕರಿಸಿ ಸುಧಾರಿಣೆ' ಮಾಡಬೇಕೆಂಬ 
ಅಪೇಕ್ಷೆಯನ್ನೂ ಅವಶ್ಯಕತೆಯನ್ನೂ ನೀವು ಒಪ್ಪುವುದಾದರೆ, ಮತ್ತು ಆಧುನಿಕ ಕಾಲಕ್ಕೆ 
ಹೊಂದಿಕೊಳ್ಳುವ ಹೊಸ ನೀತಿಪದ್ಧತಿಯನ್ನು ರಚೆಸುವುದಾದರೆ, ಇತರರ ಅಪ್ಪಣೆ 
ಪಡೆಯಬೇಕೆಂಬ ಅಥವಾ ಇತರರನ್ನು ಒಪ್ಪಿಸಬೇಕೆಂಬ ಪ್ರಶ್ನೆಯೆ ಉದ್ಭವಿಸದು. 
ಇತರರೂ ಪರಿವರ್ತನೆ ಜಹಾ ಸುಧಾರಕ ಕಾಯ ಏತ ನೇತೃತ್ವ 
ವಹಿಸಿ, ಒಬ್ಬನೇ ಆದರೂ, ಸಾರ್ವತ್ರಿಕ ವಿರೋಧದ ನಡುವೆ ಮುಂದೆ ನಡೆವ 
ಸಾಹಸ ಮಾಡಬೇಕು. 
(ಮಹಾತ್ಮ ಗಾಂಧೀ ಜೀವನದ ಕೊನೆಯ ಘಟ್ಟ-ಪ್ಕಾರೇಲಾರಿಂದ) 


ಸಮಾಜಧರ್ಮ - 293 


ಉಪಸಂಹಾರ 


ಭಾರತದ ಭವಿಷ್ಯ ಗುರಿಯು ಪಶ್ಚಿಮದ ರಕ್ತಮಯ ಮಾರ್ಗಾನುಸರಣೆಯಲ್ಲಿಲ್ಲ. 
ಪಶ್ಚಿಮದೇಶಗಳೇ ಅದರಿಂದ ಬಳಲುತ್ತಿರುವ ಚಿನ್ಹೆಗಳನ್ನು ತೋರಿಸುತ್ತಿವೆ. ಆದುದರಿಂದ 
ಭಾರತವು ಸರಳತೆಯ ದಿವ್ಯ ಜೀವನದಿಂದ ಲಭಿಸುವ ರಕ್ತರಹಿತ ಶಾಂತಿಪಥವನ್ನು 
ಅನುಸರಿಸಬೇಕು. ಭಾರತಿಯು ತನ್ನ ಆತ್ಮವನ್ನೇ ನೀಗಿಕೊಳ್ಳುವ ಅಪಾಯಸ್ಥಿತಿಯಲ್ಲಿದಾಳೆ. 
ಅದನ್ನು ನೀಗಿಕೊಂಡು ಆಕೆ ಜೀವಿಸಲಾರಳು. ಆದುದರಿಂದ ಆಕೆ, ಏನೋ 
ಜಡತ್ವದಿ೦ದಲೂ ನಿಸಹಾಯಕತೆಯಿಂದಲೂ "ಪಶ್ಚಿಮದ ದಾಳಿಯನ್ನು ನಾ 
ತಪ್ರಿಸಿಕೊಳ್ಳಲಾರೆ' ಎಂದು ನುಡಿಯಬಾರದು. ತನ್ನ ಸಲುವಾಗಿಯೂ ಜಗತ್ತಿನ 
ಸಲುವಾಗಿಯೂ ಆಕೆ ಅದನ್ನು ತಡೆದು ನಿಲ್ಲಿಸುವ ಸಾಮರ್ಧ್ಯ ಪಡೆಯಬೇಕು. 
(ಯಂಗ್‌ ಇಂಡಿಯಾ: ೭-೧೦-೨೬) 
ನನ್ನ ಧ್ವೆಯ ಸ್ವಾತಂತ್ರ್ಯಕ್ಕಿಂತ ಎಷ್ಟೋ ಹಿರಿದು. ಭಾರತದ ವಿಮೋಚನೆಯ 
ಮೂಲಕ ಪಶ್ಚಿಮದ ಶೋಷಣೆಯ ತುಳಿತಕ್ಕೆ ಸಿಕ್ಕಿರುವ ಜಗತ್ತಿನ ಅಶಕ್ತ ಜನಾ೦ಗಗಳ 
ವಿಮೋಚನೆಗೂ ನಾ ಶ್ರಮಿಸುತ್ತೇನೆ. 
(ಯಂಗ್‌ ಇಂಡಿಯಾ: ೧೨-೧-೨೮) 
ಭಾರತವು ಮಾನವ ಕಲ್ಯಾಣಕ್ಕೋಸ್ಕರ ಆತ್ಮ ತ್ಯಾಗಮಾಡಲು ಆಶಿಸುವುದಕ್ಕೆ 
ಪ್ರಥಮವಾಗಿ ತಾನು ಬಾಳುವ ವಿಧಾನವನ್ನೇ ಅರಿಯಬೇಕು. 
(ಯಂಗ್‌ ಇಂಡಿಯಾ: ೧೩-೧೦-೨೧) 
ಭಾರತವು ಭೋಗಭೂಮಿ ಎನಿಸುವುದಕ್ಕೆ ಪ್ರತಿಯಾಗಿ ಕರ್ಮಭೂಮಿಯಾಗಿದೆ. 
(ಯಂಗ್‌ ಇಂಡಿಯಾ: ೫-೨-೨೫) 
ಭಾರತದ ದೈವನ್ಥಿಯಮಿತ ಕಾರ್ಯವು ಇತರರದಕ್ಕಿಂತ ಭಿನ್ನವಾದುದೆಂದು ನನ್ನ 
ಭಾವನೆ. ಅದು ಜಗತ್ತಿನ ಧಾರ್ಮಿಕ ನೇತೃತ್ವಕ್ಕೆ ಯೋಗ್ಯವಾದುದು. ಈ ದೇಶ 
ಸ್ವೇಚ್ಛೆಯಿ೦ದಲೇ ಮಾಡಿಕೊಂಡ: ಶುದ್ಧೀಕರಣದ ರೀತಿ ಜಗತ್ತಿನಲ್ಲಿ ಇನ್ನೆಲ್ಲಿಯೂ 


294 - ಸಮಾಜಧರ್ಮ 


ಕಂಡುಬರದು. ಇದಕ್ಕೆ ಉಕ್ಕಿನ ಆಯುಧಗಳ ಅವಶ್ಯಕತೆ ಅಷ್ಟಾಗಿ ಇಲ್ಲ. ಅದು 
ದೈವದತ್ತ ಆಯುಧಗಳಿಂದ ಹೋರಾಟ ನಡೆಸಿದೆ; ಮುಂದೆಯೂ ಹಾಗೆ ಮಾಡಬಲ್ಲದು. 
ಇತರ ಜನಾ೦ಗಗಳು ಪಶುಬಲದ ಆರಾಧನೆ ಮಾಡಿವೆ. ಯುರೋಪಿನಲ್ಲಿ ನಡದ 
ಯುದ್ಧಗಳೇ ಈ ಸತ್ಯಕ್ಕೆ ಪ್ರಬಲ ಸಾಕ್ಷಿ. ಭಾರತವು ಎಲ್ಲವನ್ನೂ ಆತ್ಮಬಲದಿ೦ದ 
ಗೆದ್ದೀತು. ಆತ್ಮಬಲದ ಮುಂದೆ ಪಶುಬಲ ನಿರರ್ಥಕವೆಂಬುದಕ್ಕೆ ಇತಿಹಾಸ ಅಗಣಿತ 
ನಿದರ್ಶನ ನೀಡುತ್ತದೆ. ಕವಿಗಳು ಇದನ್ನು ಕುರಿತು ಗಾಯನಮಾಡಿದಾರೆ; ದಾರ್ಶನಿಕರು 
ತಮ್ಮ ಅನುಭವವನ್ನು ವರ್ಣಿಸಿದಾರೆ. 
(ಗಾಂಧೀ ಬರಹಗಳು-ಭಾಷಣಗಳು-ನಟೇರ್ಶ) 
ಏಕಪ್ರಕಾರವಾಗಿ ಹತ್ತಿರಹತ್ತಿರ ಮೂವತ್ತೈದು ವರುಷಗಳಿಗೆ ಮೀರಿದ ನನ್ನ 
ರಾಜಕೀಯ ಅನುಭವದಿಂದ, ಜಗತ್ತು ರಕ್ತಪಾತದ ಬಗೆಗೆ ಮಾರಣ ಬೇಗೆಯನ್ನು . 
ಅನುಭವಿಸಿದೆ ಎಂದು ನನ್ನ ಹೃದಯಾಂತರಾಳಕ್ಕೆ ಅನಿಸಿದೆ. ಇದರಿಂದ ಬಿಡುಗಡೆಯ 
ಮಾರ್ಗಕ್ಕೆ ಲೋಕ ಶ್ರಮಿಸುತ್ತಿದೆ. ಹೀಗೆ ಬಳಲಿಕೆ ಪಡುತ್ತಿರುವ ಲೋಕಕ್ಕೆ ಆ 
ಮಾರ್ಗದರ್ಶನ ಮಾಡುವ ವಿಶೇಷ ಸೌಭಾಗ್ಯ ಪ್ರಾಚೀನ ದೇಶವಾದ ಈ ಭಾರತಕ್ಕೆ 
ಬಹುಶಃ ಬಂದೀತೆಂಬ ನಂಬಿಕೆಯಿಂದ ನಾ ಗೌರವಿಸಲ್ಪಟ್ಟಂತೆ ಭಾವಿಸುತ್ತೇನೆ. 
(ಯಂಗ್‌ ಇಂಡಿಯಾ: ೮-೨೦-೩೧) 
ಮಾನವ ಮತ್ತು ಅವನ ಕೃತಿ ಈ ಎರಡೂ ಪ್ರತ್ಯೇಕ ಅಂಶಗಳು. ಒಂದು ಪದ್ಧತಿಯನ್ನು 
ಪ್ರತಿಭಟಿಸಿ ಎದುರಿಸುವುದು ಯುಕ್ತವೆನಿಸಿದರೂ ಅದರ ಕರ್ತೃವನ್ನು ಎದುರಿಸಿ 
ಪ್ರತಿಭಟಿಸುವುದು ತನ್ನನ್ನೇ ವಿರೋಧಿಸಿಕೊ೦ಡಂತೆ. ಏಕೆಂದರೆ, ನಾವೆಲ್ಲ ಒಬ್ಬನೇ 
ಸೃಷ್ಟಿಕರ್ತನ ಮಕ್ಕಳು; ಸಮಾನ ದೋಷಯುತರು; ಎಲ್ಲರಲ್ಲಿಯೂ ಇರುವ ದೈವೀಶಕ್ತಿ 
ಅಪಾರವಾದುದು. ಯಾವ ಒಬ್ಬ ಮಾನವ ವ್ಯಕ್ತಿಯನ್ನೇ ಆಗಲಿ, ಅಲನೆಂದು 
ಭಾವಿಸುವುದಾದರೆ, ದೈವೀಶಕ್ತಿಯನ್ನೇ ಅಲ್ಪವೆ೦ದು ಪರಿಗಣಿಸಿದಂತಾಗುತ್ತದೆ. ಇದರಿಂದ 
ಆತನಿಗೂ ಇಡಿ ಪ್ರಪಂಚಕ್ಕೂ ಕೆಡುಕು ಗೈದಂತಾಗುತ್ತದೆ. 
(ಆತ್ಮಕಥೆ) 
ಒಂದು ನಿಯಮಾನುಸರಣೆಯನ್ನು ಒಬ್ಬ ವ್ಯಕ್ತಿ ಮಾಡುವುದಾದರೂ ಅದರಂತೆ 
ಒ೦ದು ವ್ಯಕ್ತಿಗಳ ಸಮೂಹವೂ ಮಾಡಲು ಸಾಧ್ಯವೆಂದು ಅರ್ಥವಾಗುತ್ತದೆ. ಒಳ್ಳೆಯ 
ಪಥದಲ್ಲಿ ನಡೆಯಲು ಯಾರಿಗೆ ಯಾರೂ ಕಾಯಬೇಕಾಗಿಲ್ಲವೆಂಬುದನ್ನು ನಾ ಒತ್ತಿ 
ಹೇಳುವ ಅವಶ್ಯಕತೆ ಇದೆ. ಒಂದು ಧ್ಯೇಯ ಪೂರ್ಣವಾಗಿ ಕರಗತವಾಗಲಾರದೆಂಬ 
ಭಾವನೆ ಮನಸಿಗೆ ಬಂದರೆ ಕಾರ್ಯಾರಂಭ ಮಾಡುವುದಕ್ಕೇ ಅನೇಕರು ಸಾಮಾನ್ಯವಾಗಿ 
ಹಿ೦ಜರಿಯುತ್ತಾರೆ. ಇಂಥ ಮನೋಪ್ರವೃತ್ತಿಯೇ ವಾಸ್ತವಿಕವಾಗಿ ಪ್ರಗತಿಗೆ ಅಡ್ಡಿ 
(ಹರಿಜನ: ೨೫-೮-೨೫) 


ಸಮಾಜಧರ್ಮ - 295 


ಪ್ರಗತಿಪಥ ತೊಂದರೆಗಳಿಂದ ತುಂಬಿದೆ. ಈ ತೊಂದರೆಗಳನ್ನು ಎದುರಿಸಿ 
ಜಯಗಳಿಸುವ ಚರಿತ್ರೆಯೂ ವಿಕಾಸಪಥದಲ್ಲಿ ಮಾನವನ ಏರುವಿಕೆಯ ಕಥೆಯೂ, 
ಎರಡೂ, ಜೊತೆಗೂಡಿ ನಡೆದಿವೆ. ಹಿಮಾಲಯಾ ಪರ್ವತಾರೋಹಣ ಪ್ರಯತ್ನದ 
ಕಥೆಯನ್ನು ನೋಡಿ. ಎತ್ತರ ಎತ್ತರಕ್ಕೆ ಹೋದಷ್ಟೂ ಏರುವಿಕೆ ಹೆಚ್ಚು ಕಡಿದು. ಕಷ್ಟಮಯ. 
ಹೀಗಾಗಿ ಅತ್ಯಂತ ಎತ್ತರದ ಶಿಖರಾಗ್ರ ಆರೋಹಣವಿನ್ನೂ ಆಗದೆ. ನಿಂತಿದೆ. 
ಪ್ರಯತ್ನಶೀಲತೆ ಆಗಲೇ ತುಂಬ ಬಲಿ ತೆಗೆದುಕೊಂಡಿದೆ. ಅದರೂ ಪ್ರತಿ ವರುಷವೂ 
ಹೂಸ ಪ್ರಯತ್ನಕ್ಕೆ ದೊರೆತ ಅಪಜಯವೇ. ಇವೆಲ್ಲ ಹೊಸಹೊಸ ಪ್ರಯತ್ನಶೀಲರ 
ಸತ್ವ ಕುಗ್ಗಿಸಿಲ್ಲ. ಹಿಮಾಚಲದ ಆರೋಹಣಕಾರ್ಯವೇ ಹೀಗಿರುವಾಗ ಆತ್ಮಸಾಧನೆಯ 
ಮಾತೇನು! ಇದಿನ್ನೂ ಗುರುತರ ಕಾರ್ಯ, ಸಾಧನಾ ಗುರಿ ಇನ್ನೂ ಸಂಪದ್ಯುಕ್ತ. 
ಹಿಮಾಲಯಾಗ ಆರೋಪಣ ಸಾಧನೆ ಕ್ಷಣಿಕ ಸುಖದ ಜಯದ ಅನುಭವ ಮಾತ್ರ 
ತಂದೀತು. ಆದರೆ ಆತ್ಮಸಾಧನೆಯ ಪ್ರತಿಫಲ ಎಂದಿಗೂ ಚ್ಯುತಿಯಾಗದ ಆನಂದ 
ತರುತ್ತದೆ. ಅದು ಎಂದೆಂದಿಗೂ ಹಚ್ಚುತ್ತ ಹೋಗುತ್ತದೆ. 
(ಹರಿಜನ: ೨೦-೩-೩೭) 
ನನ್ನ ಸಮಗ್ರಜೀವನವೇ ಏನೂ ಬೆಳಕನ್ನು ಕೊಡದಿದ್ದರೆ, ಜ್ಞಾನದ ಬೆಳಕಿಗಾಗಿ 
ಪಶ್ಚಿಮ ದೇಶಗಳ ಕಡೆಗೆ ನೋಡುವ ಅಭ್ಯಾಸದ ಬಗೆಗೆ ಏನೂ ಮಾರ್ಗದರ್ಶನ 
ಮಾಡಲಾರೆ. ಜ್ಞಾನದ ಬೆಳಕು ಪೂರ್ವದೇಶಗಳಿಂದ ಪಶ್ಚಿಮದೇಶಗಳ ಕಡೆಗೆ 
ಹೋಗುತ್ತಿತ್ತು. ಪ್ರಾಚ್ಯದೇಶಗಳ ಭಂಡಾರವು ಬರಿದಾಗಿದ್ದರೆ ಅವು ಸ್ವಾಭಾವಿಕವಾಗಿಯೇ 
ಅದನ್ನು ಪಶ್ಚಿಮ ದೇಶಗಳಿ೦ದ ಪಡೆಯಬೇಕು. ಜ್ಞಾನದ ಬೆಳಕು, ಬೆಳಕಲ್ಲದೆ ಕೇವಲ 
ಭ್ರಮೆಯೇ ಅಲ್ಲದೆ ಹೋದರೆ, ಬರಿದಾದೀತೇ ಎಂಬ ಶಂಕೆ ನನ್ನದು. ಅದು ದಾನ 
ಮಾಡಿದಂತೆ ಅಭಿವೃದ್ಧಿ ಹೊಂದುವುದೆಂದು ನಾನು ಹುಡುಗನಾಗಿದ್ದಾಗಲೇ ಅರಿತು 
ಕೊಂಡೆ ಇದೇ ನಂಬಿಕೆಯಿಂದ ಕೂಡಿ, ಇದೇ ಅನೂಚಾನ ಸಂಪತ್ತಿನ ಆಧಾರದ 
ಮೇಲೆ ನಾ ವ್ಯವಹರಿಸಿದೇನೆ. ಇದು ಎ೦ದಿಗೂ ನನ್ನ ಕೈಬಿಟ್ಟಿಲ್ಲ. ಹೀಗೆಂದರೆ ಕೂಪ 
ಮಂಡೂಕದಂತೆ ವರ್ತಿಸಬೇಕೆಂಬುದು ನನ್ನ ಅರ್ಥವಲ್ಲ. ಪಶ್ಚಿಮದಿಂದ ಬರುವ 
ಬೆಳಕಿನ ಉಪಯೋಗವನ್ನು ಪಡೆದುಕೊಳ್ಳಲು ನನ್ನನ್ನು ಯಾವುದೂ ಪ್ರತಿಬ೦ಧಿಸದು. 
ಆದರೆ ಪಶ್ಚಿಮದ ಮಾಯಾ ಜಾಲಕ್ಕೆ ನಾನು ಪವವಶನಾಗದಂತೆ ಎಚ್ಚರಿಕೆಯಿಂದ 
ಇರಬೇಕು. ಅಷ್ಟೆ. ಮಾಯಾಜಾಲವೇ ನಿಜ ಬೆಳಕಂದು ನಾನು ತಪ್ಪು 
ತಿಳಿದುಕೊಳ್ಳಬಾರದು. 
| (ಹರಿಜನ: ೧೩-೧-೪೦) 


296 - ಸಮಾಜಧರ್ಮ 


ಸಮಾಜವನ್ನೂ ಸಮುದಾಯವನ್ನೂ ಕಟ್ಟಿಕೊಂಡೇ ಇರುವ 
ಮನುಷ್ಯ ಸಮಾಜಜೀವಿ. ವ್ಯಕ್ತಿರಹಿತ ಮಾನವ 
ಸಮಾಜವನ್ನಾಗಲೀ ಸಮಾಜರಹಿತವಾದ ಮಾನವ 
ವ್ಯಕ್ತಿಯನ್ನಾಗಲೀ ಕಲ್ಪಿಸುವುದು ಅಸಾಧ್ಯ ವ್ಯಕ್ತಿ ಹಾಗೂ 
ಸಮಾಜಗಳ ಸಂಬಂಧ ಉತ್ತಮಗೊಳ್ಳಬೇಕಾದರೆ, 
ಪರಸ್ಪರರ ಎಕಾಸಕ್ಕೆ ಸಹಕಾರಿಯಾಗಬೇಕಾದರೆ, 
ವ್ಯಕ್ತಿಜೀವನ-ಸಮಾಜಜೀವನ ಪರಿಪೂರ್ಣಗೊಳ್ಳಬೇಕಾದರೆ 
ಯಾವ ಧರ್ಮಮಾರ್ಗವನ್ನು ಹಿಡಿಯಬೇಕೆಂಬ ಬಗ್ಗೆ ಎಲ್ಲ 
ವಿಚಾರವಂತರಂತೆ ಗಾಂಧೀಜಿಯವರೂ ಚಿಂತನೆ 
ನಡೆಸಿದ್ದಾರೆ. ವ್ಯಕ್ತಿಯ ಉದ್ಧಾರ, ಸಮಾಜದ ಪ್ರಗತಿ 
ಇವೆರಡನ್ನೂ ಏಕಕಾಲಕ್ಕೆ ಸಾಧಿಸಬಹುದಾದ ಸಮನ್ವಯ 
ಧರ್ಮವೇ ಎಲ್ಲಕ್ಕಿಂತ ಶ್ರೇಷ್ಠವಾದದ್ದೆಂದು ಗಾಂಧೀಜಿ ನಂಬಿ 
ನಡೆದಿದ್ದಾರೆ. "ತಮ್ಮನ್ನು “ಸನಾತನಿ ಹಿಂದು' ಎಂದು 
ಗಾಂಧೀಜಿ ಕರೆದುಕೊಂಡರೂ ಇತರ ಧರ್ಮಗಳ ಬಗೆಗೆ 
ಅವರ ಪ್ರೇಮಾದರಗಳು ಕಡಿಮೆಯಾದವೇನೂ ಅಲ್ಲ. 
ಸರ್ವಧರ್ಮ ಸಮಭಾವವೆನ್ನುವುದು ಅವರ ಹನ್ನೊಂದು 
ವ್ರತಗಳಲ್ಲಿ ಒಂದಾಗಿತ್ತು. 

ವ್ಯಕ್ತಿಯನ್ನು ಕುಗ್ಗಿಸಿ ಸಮಾಜವನ್ನು ಕಟ್ಟಬಯಸುವ ಅಥವಾ 
ಸಾಜ ವಿಕಾಸಕ್ಕೆ ಅಡ್ಡಿಮಾಡಿ ವ್ಯಕ್ತಿಯ ಎಕಾಸಕ್ಕೆ 
ಅನುಕೂಲವಾಗುವ ಮಾರ್ಗವನ್ನು ಗಾಂಧಿ ಒಪ್ಪುತ್ತಿರಲಿಲ್ಲ. 
ವ್ಯಕ್ತಿಯ ಮೂಲಕ ಸಮಾಜದ “ಓತವನ್ನೂ ಸಮಾಜದ 
ಮೂಲಕ ವ್ಯಕ್ತಿಯ ಹಿತವನ್ನೂ ಸಾಧಿಸುವುದೇ 
ಮಾನವಧರ್ಮದ ಮುಖ್ಯ ಗುರಿ ಎನ್ನುವುದು 
ಗಾಂಧೀಜಿಯವರ ನಿಲುವಾಗಿತ್ತು. ಇಂಥ ಮಾರ್ಗದಲ್ಲೇ 
ಗಾಂಧೀಜಿಯವರು ನಡೆದು ವಿಶ್ವಕ್ಕೂ ದಾರಿಯನ್ನು 
ತೋರಿದರು. 


